ಪರಿವಿಡಿ : ಸಂಕಲನ - ೩೯ 


೧. ನನ್ನ ಅವ್ವ ನನ್ನ ಅಪ್ಪ: ಕೃತಜ್ಞತೆ -೩೭ - ಬಿ. ವೈ. ಲಲಿತಾಂಬ ೫-೧೫ 
೨. ನನ್ನ ಅವ್ವ ನನ್ನ ಅಪ್ಪ : ಕೃತಜ್ಞತೆ -೩೮ - ವಸಂತ ಅ. ಕುಲಕರ್ಣಿ ೧೫-೨೨ 
೩. ನನ್ನ ಶಾಲಾ ಗುರುಗಳು : ಗೌರವ-೨೩ - ಮಿರ್ಜಾ ಬಷೀರ್‌ ೨೨-೩೨ 
೪, ಕಾರಂತರ ಜೀವಂತ ಪಾತ್ರಗಳು-ಲ4೯+೧೦ - ಸಿ. ಸೋಮಶೇಖರಯ್ಯ ೩೩-೫೨ 
೫. ಗೀಜಾ ಪಿರಮಿಡ್‌ಗಳ ಬಳಿ - ಅಬ್ದುಲ್‌ ಮಜೀದ್‌ ಖಾನ್‌ ೨-೫೩ 
೬. ಬುದ್ಧಿ ಮತ್ತೆ - ನಾ. ದಾಮೋದರ ಶೆಟ್ಟಿ ೫೪ 
೭. ವಾಲ್ಸ್‌ ವ್ಹಿಟ್‌ಮನ್‌ನ ವಿಶ್ವರೂಪ - ಎಲ್‌. ವಿ. ಶಾಂತಕುಮಾರಿ ೫೫-೬೫ 
೮. ಗಡಿನಾಡಿನ ಕವಿ ಎಂ. ಗಂಗಾಧರ ಭಟ್ಟರು - ಹರಿಕೃಷ್ಣ ಭರಣ್ಯ ೬೬-೭೧ 
೯. ಮೀರಾ ಪ್ರೇಮ ಧಾರಾ : ೩ -ಬಸವರಾಜ ವಕ್ಕುಂದ ೭೧-೭೩ 


೧೦. ಪುಸ್ತಕ ಪರಿಶೀಲನೆ ೭೪-೭೬೭ 


ಒಡೆಯಲಾರದ ಪ್ರತಿಮೆ : ಬಸವರಾಜ ವಕ್ಕುಂದ - ತಾರಿಣಿ ಶುಭದಾಯಿನಿ 
ಎಣ್ಣೆ ಕಾಗದ : ಡಾ. ಶ್ರೀಧರ ಪಿಸ್ಸೆ - ಮಲ್ಲೇಪುರಂ ಜಿ. ವೆಂಕಟೇಶ್‌ 


೧೧. ಸಂಕಲನ : ಅನಿಸಿಕೆ ೭೭-೮೦ 

ped [15 ಡಾ 
೧೨. ಕಡೀಪುಟ : ಸಿದ್ಧಲಿಂಗ ಪಟ್ಟಣಶೆಟ್ಟಿ () 
ಸಂಕಲನ-೪೦ 


ಹುಲಾಯಖ + ಆಗಸ್ಟ್‌ ೨೦೦೮ 


NOSE 


ಜುಲಾಯಿ + ಆಗಸ್ಟ್‌ ೨೦೦೮ 


ಸಂಪಾದಕರು 
ಓದ್ಧಅಂಗ ಪಬ್ದಣರದ್ದ 
ಹೇಮಾ ಪಣ್ಣಣರಬಲ್ಟ 


ಸಂಕಲನ ಪ್ರಕಾಶನ 
ಹೂಮನೆ, ಶ್ರೀದೇವಿನಗರ, ವಿದ್ಯಾಗಿರಿ 
ಧಾರವಾಡ - ೫೮೦ ೦೦೪ 


111110. KARKAN 14160/10/1/2002 - 1೦ 


SANKALANA : 
A Kannada Literary Magazine 
Volume 7, lssue 4: July + August 2008 


Edited by 
Dr. Siddhaling Pattanshetti 


Hoomane, Shridevinagar, Vidyagiri, Dharwad - 580 004 
E mail :sankalana.sp @ gmail.com 
siddhaling.pattanshetti @ rediffmail.com 


Printed by Saraswati Offset Printers, Shivaji Road, Dharwad- 580 001 


ಸಂಕಲನ - ೪೦ 

ಸಂಪುಟ ೭, ಸಂಚಿಕೆ ೪ : ಜುಲಾಯಿ + ಆಗಸ್ಟ್‌ ೨೦೦೮ 

ಸಂಪಾದಕರು : ಡಾ. ಸಿದ್ದಲಿಂಗ ಪಟ್ಟಣಶೆಟ್ಟಿ ಮತ್ತು ಡಾ. ಹೇಮಾ ಪಟ್ಟಣಶೆಟ್ಟಿ 
ಹೂಮನೆ, ಶ್ರೀದೇವಿನಗರ, ಏದ್ಯಾಗಿರಿ, ಧಾರವಾಡ - ೫೮೦ ೦೦೪ 


೦ :೦೮೩೬-೨೪೬ ೨೭೧೮ 
2 6” 
ಸಿ 


೮ ೮ ಇ 
ಖನ ಕಳಿಸಲು 5 mail: siddhaling.pattanshetti@ rediffmail.com 
sankalana.sp @ gmail.com 


pu BSN 
ವಾರ್ಷಿಕ ಚಂದಾ ರೂ. ೨೦ 


೨ 


/- (ಚೆಕ್‌ ೨೨೦/೨) 


8 ಿ ೦ ಸ © 
ಶಿವಾಜಿ. ಬೀದಿ, ಧಾರವಾಡ-೫೮೦ ೦೦೧ 


ಪ್ರಸ್ತುತ ಸಂಚಿಕೆಯಲ್ಲಿ “ನನ್ನ ಅವ್ವ ನನ್ನ ಅಪ್ಪ' ಮಾಲಿಕೆಯ ಎರಡು, 
ಮತ್ತು "ನನ್ನ ಶಾಲಾ ಗುರುಗಳು' ಮಾಲಿಕೆಯ. ಒಂದು ಲೇಖನವನ್ನು 
ಹಾಗೂ “ಕಾರಂತರ ಜೀವಂತ ಪಾತ್ರಗಳು' ಮಾಲಿಕೆಯ ೮, ೯ ಮತ್ತು 
೧೦ನೆಯ ಲೇಖನಗಳನ್ನು ಒಟ್ಟಿಗೇ ಪ್ರಕಟಿಸಲಾಗಿದೆ. ಸ 

ಪ್ರೊ. ಷ. ಶೆಟ್ಟರ್‌ ಅವರು ತಮ್ಮ ಹಲವು ಕೆಲಸಗಳ ಮಧ್ಯೆಯೂ 
“ಕವಿರಾಜಮಾರ್ಗ ಮಾಸ ಹೊಸ ರೀತಿಯಲ್ಲಿ ವೈಜ್ಞಾನಿಕವಾಗಿ ಸಂಪಾದಿಸಿ 
ಪ್ರಕಟಣೆಗೆ ಅಣಿಗೊಳಿಸಿದ್ದಾರೆ. ಕಳೆದ ಅನೇಕ recs ವಿದ್ವಾಂಸರಿಗೆ, 
ಅಧ್ಯಾಪಕರಿಗೆ ಅಲಭ್ಯವಾಗಿದ್ದ ಈ ಕೃತಿ ಈಗ ಹೊಸ ಹೊಳಹುಗಳೊಂದಿಗೆ 
ಬರಲಿದೆ. 

ಇದರ ಜೊತೆಗೆ "ಕವಿರಾಜಮಾರ್ಗ'ದ ಪ್ರತಿಯೊಂದು ಪದವನ್ನು ಅದರ 
ಚಾರಿತ್ರಿಕ, ಸಾಂಸ್ಕೃತಿಕ, ಪದಕೋಶಾತ್ಮಕ. ಹಿನ್ನೆಲೆಗಳನ್ನು ವಿಶ್ಲೇಷಿಸುವ 
ನಿಘಂಟುವನ್ನೂ ಅವರು ಸಿದ್ಧಪಡಿಸಿದ್ದಾರೆ. 

ಅಲ್ಲದೇ “ಕರಾಮಾ'ವನ್ನು ನೇರವಾಗಿ, ಸರಳವಾಗಿ ಅಧ್ಯಯನ ಮಾಡಲು 
ಅನುಕೂಲವಾಗುವಂತೆ ಆ ಕಾಲದ ಐತಿಹಾಸಿಕ ಮಹತ್ತದ ೫೫೭ 
ಶಾಸನಗಳನ್ನು ಒಂದೆಡೆ ಸಂಕಲಿಸಿ ಅವನ್ನು ವಿವರಿಸಿದ್ದಾರೆ. 

ಮಹತ ಶ್ರದ ಈ ಮೂರೂ ಕೃತಿಗಳನ್ನು ನೋಡಿ ನಮಗೆ ಬಹಳ 
ಸಂತೋಷವಾಗಿದೆ. “ಶಂಗಂ ಜನಗಳ ಮತ್ತು ಕನ್ನಡ ನಾಡು-ನುಡಿ'ಯ 
ನಂತರ ಇವು ಕನ್ನ ಡದ ವಿದ್ವತ್‌ ಪರಂಪರೆಗೆ. ಇನ್ನಷ್ಟು ಷ್ಟು ಸಮೃದ್ಧಿಯನ್ನು 
ನೀಡುವ ಕೃತಿಗಳು. 

ಇನ್ನು ಮುಂದೆ ಬಿಡುವು ಮಾಡಿಕೊಂಡು "ಕರಾಮಾ' ವಿಶ್ಲೇಷಣೆಯ 
ಸಾಹಿತ್ಯಿಕ, ಸಾಂಸ್ಕೃ ತಿಕ ಲೇಖನಗಳನ್ನು ಅವರು ಬೇಗ ಸಿದ್ಧಪಡಿಸು 
ವಂಕಾಗಲಿ, 

ಕಳೆದ ೧-೨ ತಿಂಗಳಲ್ಲಿ ನಾವು ಬರೆದ ಹಲವಾರು ಪತ್ರಗಳನ್ನು 
ಮನ್ನಿಸಿ ಇನ್ನೂ ೧೫-೨೦ ಜನರು ತಮ್ಮ ಚಂದಾ ಕಳಿಸಿದ್ದಾರೆ. ಈಗ 
PN ಸಂಖ್ಯೆ ಎರಡು ನೂರರ ಹತ್ತಿರ ಬರುತ್ತಿದೆ. ಎಂದು 


ಸಂಭ್ರಮಿಸಬೇಕಾಗಿದೆ 
೧ ಜುಲಾಯಿ ೨೦೦೮ ಸಿದ್ದಲಿಂಗ ಪಟ್ಟಣಶೆಟ್ಟಿ 
ಹೂಮನೆ, ಧಾರವಾಡ-೪ ಹೇಮಾ ಪಟ್ಟಣಶೆ 


ಸಂಕಲನ-೪೦ ಜುಲಾಯಖ + ಆಗಸ್ಟ್‌ ೨೦೦೮ 


"ನನ್ನ ಅವ್ವ ನನ್ನ ಅಪ್ಪ' ಮಾಲಿಕೆ : ಕೃತಜ್ಞತೆ - ೩೭ 
ನಾರಾ 


ಅಪ - ಅಮ್ಮ ಜ. ವೈ. ಲಅತಾ೦ಬ 
Ke 
ಅಪ್ಪನ ಹೆಸರು. ಮೊದಲು ಬರೆಯುವುದೋ, ಅಮ್ಮನದು ಬರೆಯುವುದೋ, 


“ಅ್ರ- -ಪುಮ್ಮ' ಅಂತಲೋ: "ಮೃಪ' ಅಂತಲೋ ಆರಾ ಯಾಕೆ ಅಂದರೆ ನನಗೆ 
ಇಬ್ಬರನ್ನು ಕಂಡರೂ ಬಹಳ ಪ್ರೀತಿ. ಬಹಳ ಇಷ್ಟ ಮೊದಲ ಧ್ವನಿ “ಅ' ತಾನೆ. ಹೀಗಾಗಿ 
ನನ್ನಿಷ್ಟ ನೆರವೇರಿದ ಹಾಗಾಯಿತು. "ಅ' ಅಮ್ಮನಿಗೂ ಆಗುತ್ತೆ. ಅಪ್ಪನಿಗೂ ಆಗುತ್ತೆ. ಎಷ್ಟು 
ಇಪ್ಪ “ಅ೦ದರೆ ಬಹಳ, ತುಂಬಾ ತುಂಬಾ. “ಸೇರು. ಕೊಡ ಅಂತ ಅಳತೆ ಮಾಡಕ್ಕೆ 
ಆಗುತ್ತ? ಸಾಗರ ಅಂದರೂ ಅದಕ್ಕೂ ಒಂದು ಕೊನೆ ಇದೆಯಲ್ಲ. 

ನಮ್ಮಪ್ಪ ಭಾಸ್ಕರಂ ಯಜ್ಞೇಶ್ವರ ಸೋಮಯಾಜಿ. ಅವರನ್ನು ನಾನು ಯಾವಾಗಿನಿಂದ 
ಬಲ್ಲೆ ಅಂದರೆ, ಅವರು ಮುದ್ದಾಡುವ ಶಬ್ದಗಳನ್ನ ಹೇಳಿಕೊಂಡು ನನ್ನನ್ನ ಪುಟ ಹಾಸಿ 
ಆಡಿಸುತ್ತಿದ್ದಾಗಿನಿಂದ ನನಗೆ ಅವರ ಜೊತೆ. ಇಮಾ ಹಾಗೆ ಆಡಿಸ್ತಾ "ಆಡಿಸ್ತಾ ನಮ್ಮಪ್ಪ 
ನನಗೆ ರಾಮಾಯಣ- ಮಹಾಭಾರತದ ಕತೆ ಹೇಳಿಕೊಟ್ಟರು, ಸಂಸ್ಕೃತ ಹೇಳಿಕೊಟ್ಟರು. 
ಕಾಳಿದಾಸನನ್ನ ಇಂಟ್ರೊಡ್ಕೂಸ್‌ ಮಾಡಿಸಿದರು. ಮಂತ್ರಗಳು. ಶ್ಲೋಕ ಶತಕಗಳು. 
ಸುಭಾಷಿತ ಚ ಟೀಚಿ೦ಗ್‌ ಮಥಡ್‌ ಇತ್ತಲ್ಲ. ಅದೇ ನನಗೆ ಇವತ್ತಿಗೂ ಇ 

ನಮ್ಮಪ್ಪನನ್ನ ನಾನು ಯಾವಾಗಲೂ ಸರಿಯಾದ ಅಪ್ಪ ಅಂತ ಜ್ವಾಪಿ ನಕೊಳಿರೀನಿ. 
ಹಾಗೆ ನೋಡಿದ್ರೆ ನಮ್ಮಪ್ಪ-ಅಮನಿಗೆ ಈಗಿನ ವಿದ್ಯಾಭ್ಯಾಸ” ಕೂಡ ಆಗಿರಲಿಲ್ಲ. ನಮ್ಮಪ್ಪ 
ಹುಟ್ಟಿದ್ದು ೧೯೦೩ ರಲ್ಲಿ, 'ಅದಕ್ಕೆ ಸುಮಾರು ೧೨ ವರ್ಷ ಸರಿಸಿದರೆ ನಮ್ಮಮ್ಮ ಹುಟ್ಟಿದ್ದು. 
ನಮ್ಮಮ್ಮ ೨ನೇ, ೩ನೇ ಕ್ಲಾಸಿನ ವರೆಗೂ ಓದಿದ್ದರಂತೆ, ನಮ್ಮಪ್ಪಂದು ವವ ಇವತ್ತಿನ 
ವರೆಗೂ. ಗೊತ್ತಿಲ್ಲ. ಇತ್ತೀಚೆಗೆ ನಮ್ಮಣ್ಣನ ಕೈಲಿ ಕೇಳಿದ್ದು ಅಂದರೆ ಮಹಾರಾಜಾ ಸಂಸ್ಕೃತ 
ಪಾಠಶಾಲೆಯಲ್ಲಿ ನಮ್ಮಪ್ಪನಿಗೆ ಪ್ರಥಮ ರ್ಯಾಂಕ್‌ ಬಂದಿದ್ದ ಸ ಸರ್ಟಿಫಿಕೇಟ್‌ ನಮ್ಮ ಚಿಕ್ಕಪ್ಪನ 
ಮಕ್ಕಳ ಹತ್ತಿರ ಇದೆಯಂತೆ, ಅದನ್ನು SRE: 

ನಮ್ಮಪ್ಪನಿಗೆ ವಿದ್ಯೆ ಮಾತ್ರ ತುಂಬಾ ಇತ್ತು. ಅದನ್ನ ನಮ್ಮಮ್ಮ ಗೌರಮ್ಮನಿಗೂ ಅರೆದು 

ಉಣಿಸಿದ್ದರು. ಅವರಿಬ್ಬರೂ ಸೂಕ್ಷ್ಮವಾಗಿ ಮಾತನಾಡಬೇಕು ಅನಿಸಿದಾಗ ಅದು ಯಾವುದೋ 
ಪಾರಿಭಾಷಿಕ ಶಬ್ದಗಳನ್ನ ಉಪಯೋಗಿಸಿ ಮಾತನಾಡುತ್ತಿದ್ದರು. ಅಂದರೆ ವೇದ ಮಂತ್ರಗಳ 
ನಡುವೆ ಬರುವ ಪಾರಿಭಾಷಿಕ ಶಬ್ದಗಳನ್ನ ಬಳಸಿ ಇಬ್ಬರೂ ಕಮ್ಯೂನಿಕೇಟ್‌ 
ಮಾಡಿಕೊಳ್ಳುತ್ತಿದ್ದರು. ನಾವು ಕೂಡ ಅದನ್ನ ಆ ಮೇಲಾಮೇಲೆ ಅರ್ಥ ಮಾಡಿಕೊಳ್ಳುವುದಕ್ಕೆ 
ಆರಂಭಿಸಿದ್ದೆವು. ಈಗ ಪೂರ್ತಿಯಾಗಿ ಮರೆತುಹೋಗಿದೆ. 


ನಮ್ಮಪ್ಪ ವೇದಾಭ್ಯಾಸಿ ಪುರೋಹಿತ. ಪ್ರಕಾಂಡ ಪಂಡಿತ ಎದ್ವಾಂಸ. ಅವರದ್ದು 


ಕಂಚಿನ ಕಿರ. ಎಲ್ಲಾದರೂ ಹವನ- ಹೋಮ ' ಇತ್ಯಾದಿ, ದೇವರ. ಪ್ರತಿಷ್ಠಾಪನೆ, ಮ ಮದುವೆ- 
ಮುಂಜಿ ಇಂಥ ಕಡೆಯಲ್ಲಿ ಅವರನ್ನ ಪ್ರಧಾನ ಪುರೋಹಿತರನ್ನಾಗಿ ಕರೆಯುತ್ತಿದ್ದರು. 
ಸ್ತ ಸ್ಟೆ ಮಂತ್ರೋಚ್ಚಾರಣೆಯನ್ನು ಕೇಳ್ಬೇಕು ಅಂತಾ ದೂರದ ವರೆ ಜನ 

ದ್ದರು, ಆಲಿಸಿ ಆನಂದ ಪಡುತ್ತಿದ್ದರು. ನಮ್ಮ ಹಿಂದೀ ಪೊಪೆಸರ್‌ ನಾ. ನಾಗಪ್ಪಾಜಿ ಗೆ 
ತ ಡ್‌ ವರ್ಷಗಳಾಗಿವೆ. ಇವತ್ತೂ ಅವರು ನಮ್ಮ bu ಈ ಗುಣವನ್ನ ನೆನಪು 


ಮಾಡಿಕೊಂಡು ಆಕಾಶವಾಣಿಯಿಂದ “ಆಗ ರೆಕಾರ್ಡ್‌ ಮಾಡಿಸಿಟ್ಟಿರಬೇಕಾಗಿತ್ತು ತಪ್ಪಾಯಿತು 
ಅಂತ ಅನು ್ಬುತ್ತಿರುತ್ತಾರೆ. 


bg ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲನ-೪೦ 


ನಮ್ಮಪ ಸ್ರ-ಅಮ್ಮ ಇಬ್ಬರೂ ಹಳೇ ಕಾಲದವರು, ಕಂಪ್ಯೂಟರ್‌ ಯುಗದವರಲ್ಲ. ಇಬರೂ 
ಕೂಡಿಕೊಂಡು ಮನೆಗೆ ಸುಣ್ಣ ಹಚ್ಚುತ್ತಿದ್ದರು, ಮನೆ ರಿಪೇರಿ ಮಾಡುತ್ತಿದ್ದರು, ಸೌದೆ 
ಒಡೆಯುತ್ತಿದ್ದರು. ಈ ರೀತಿ ಸಾಹಸ ಜನ್ಮಜಾತ ಗುಣ ಅಂತ ಕಾಣುತ್ತೆ. ಜೊತೆಗೆ ಅದು 
ಆವಶ ಕತೆ ಕೂಡ ಆಗಿರುತ್ತೆ. ಅಂದರೆ ನಮ್ಮಪ್ಪ ಬಡವ, ಪೌರೋಹಿತ್ರ ದಲ್ಲಿ ಎಷ್ಟು ಮಹಾ 
ಸಂಪಾದನೆ ಆಗುತ್ತಿತ್ತು... | ಬಂದರೆ ಬಂತು, "ಇಲ್ಲದಿದ್ದರೆ ಇಲ್ಲವೇ ಇಲ್ಲ ಮತ್ತೆ ಮನೆಯಲ್ಲಿ 
ಇಷ್ಟರು-ಮಿತ್ರರು ಯಾವಾಗಲೂ ಇದ್ದೇ ಇರುತ್ತಿದ್ದರು. ನಮ್ಮ ಸೋದರಮಾವನ ಪರಿವಾರ 
ಕೂಡ ಒಂದು ಅರ್ಥದಲ್ಲಿ ನಮ್ಮ ಜೊತೆಯಲ್ಲೇ ಬೆಳೆಯುತ್ತಿತ್ತು 

ನಮ್ಮ ಅಮ್ಮನ ಊರಿನ. ಜನರೆಲ್ಲಾ ಮೈಸೂರಿಗೆ ಬಂದರೆ “ ಸರಿ ಗೌರ ಮನೆ ಇದೆಯಲ್ಲ, 
ಅಂತ ಇಲ್ಲಿಗೇ 'ಬರುತ್ತಿದ್ದರು. ನಮ್ಮಪ್ಪ-ಅಮ್ಮನಿಗೆ ಇವೆಲ್ಲಾ ಸ ಜವಾಗಿತ್ತು. ಅವರೆಂದೂ 

ಮನಸಿನಲ್ಲಿ ಇದರಿಂದ ಪ್ಪ ಆಗುತ್ತೆ ಅಂತ ಆಗಲಿ, ಅವರು ಭಾರ ಅಂತ ಆಗಲಿ 
ಅಂದುಕೊಳ್ಳಲಿಲ್ಲ. ಶಿಷ್ಯರು ಬೇರೆ, ನಮ್ಮ ತಂದೆ ಹತ್ತಿರ ವೇದಾಭ್ಯಾಸ, ಪೌರೋಹಿತ್ಯ 
ಕಲಿಯುವುದಕ್ಕೆ ಬರುವವರು. ಇಷ್ಟೆಲ್ಲಾ ನಿಭಾಯಿಸುವಾಗ ಸ್ವಂತ ಮನೆ-ಆಸ್ತಿ ಎಲ್ಲಿಂದ 
ಬರೇಕು. ಆ ಕಾಲ ಕೂಡ ಹಾಗೇ ಇತ್ತು. ಮನೆ-ಆಸ್ತಿ ಕಡೆ ಜನರ ಗಮನ ಹೋಗುತ್ತಲೇ 
ಇರಲಿಲ್ಲ. 

ನಾವು ಇದ್ದಿದ್ದು ಕೊತ್ವಾಲ್‌ ರಾಮಣ್ಣ ಸ್ಟೀಟ್‌(ಮೈ ಸೂರು)ನಲ್ಲಿ, ಒ೦ದು ಬಾಡಿಗೆ 
ಮನೆಯಲ್ಲಿ. ಒಳಭಾಗಕ್ಕೆ ಒಂದು ವಠಾರ, 'ಶಿದೆರೆಲ್ಲೊಂದು ಮುರುಕಲು ಮನೆ. ಕುಂಬಾರ 
ಹೆಂಚು ಹಾಸಿತ್ತು, ಭಲ ಮಣ್ಣಿಂದು, ಅದೂ ಏರು- -ತಗ್ಗಿನದು, ಮಳೆ ಬಂತೆಂದರೆ 
ik; ಒಳಗೇ ಇರುತ್ತಿತ್ತು. ನಾವು ಕೂಡ ಚಂಬು ತೆಗೆದುಕೊಂಡು ಎತ್ತಿ ಹಾಕುವುದು, 
ಅದು "ಮತ್ತೆ ಮತ್ತೆ ತುಂಬಿಕೊಳ್ಳುವುದು. ನಮ್ಮ ಬಟ್ಟೆ, ಪುಸ್ತಕಗಳೆಲ್ಲಾ ಅದರಲ್ಲಿ 
“a ನಾವು ಕಾಗದದಲ್ಲಿ ದೋಣಿ ಮಾಡಿ ಅದರಲ್ಲಿ “ಆಟ ಆಡುವುದು. 

ಇಂಥ “ಮನೆಯ ಮಾಲೀಕ ನಾಗರಾಜ ಶೆಟ್ಟಿ ಆತನ ಅ೦ಗಡಿ ಶಿವರಾಮ ಪೇಟೆಯಲ್ಲಿತ್ತು. 
ನಮ ಮ್ಮ ಮನೆಗೆ ಬಾಡಿಗೆ ತಿಂಗಳಿಗೆ ಐದೂ ಕಾಲು ರೂಪಾಯಿ. ನಮ್ಮಪ್ಪ ಹೇಗಾದರೂ 
ಮಾಡಿ ಆ ಹಣವನ್ನ ಬೇರೆ ತೆಗೆದಿಟ್ಟಿರುತ್ತಿದ್ದರು. ಒಂದನೆಯ ತಾರೀಕಾದ ತಕ್ಷಣ 
ಅವನಂಗಡಿಗೆ ಹೋಗಿ ಅದನ್ನ ತಲಪಿಸಿ ಬರುತ್ತಿದ್ದರು. ಆತನಿಗೆ ಅದಕ್ಕೆ ನಮ್ಮ ತಂದೆ 
ಅಂದರೆ ಗೌರವ. ಆದರೆ ಆತ ಬರುವ ಅಷ್ಟು ಬಾಡಿಗೆಯಲ್ಲಿ ಏನು ರಿಪೇರಿ ತಾನೆ 
ಮಾಡಿಸುವುದಕ್ಕೆ ಸಾಧ್ಯ ಹೀಗಾಗಿ ನಮ್ಮಪ್ಪ-ಅಮ್ಮ ಮನೆ ರಿಪೇರಿ. ಮಾಡುತ್ತಿದ್ದರು. 
ಅಂಗಡಿಗೆ ಹೋಗಿ ಅಪ್ಪ ಬಂಬಿಗೆ ಕಟ್ಟೋ "ಹಗ್ಗ ತರುತ್ತಿದ್ದರು. ಮೇಲೆ ಅಪ್ಪ ಹತ್ತಿದರೆ 
ಅಮ್ಮ ಏಣಿ ಮೇಲೆ ಹತ್ತಿ ಅವರಿಗೆ ಅಸಿಸ್‌ ಮಾಡುತ್ತಿದ್ದರು. 

ಅಪ ಸುಣ್ಣದ ಪೇಟೆಗೆ ಹೋಗಿ ಸುಣ್ಣ ಕೊಂಡುಕೊಂಡು ಬರ್ತಿದ್ದರು. ಆಗ ನಮ್ಮನ್ನು 
ಜೊತೆಯಲ್ಲಿ "ಕರೆದುಕೊಂಡು ಹೋಗುತ್ತಿದ್ದರು, ಆ ಸುಣ್ಣನ ಮನೆಗೆ ತಂದು ನೆನಸಿ: 
ಶೋಧಿಸಿ, ಬಟ್ಟೆಯಲ್ಲಿ ನೇತು ಹಾಕಿ, ಅದರಲ್ಲಿ ಸ್ವಲ್ಪ ವಿಳ್ಳೇದೆಲೆಗೆ ಅ೦ತ ತಿನ್ನುವ ಹದಕ್ಕೆ 
ಮಾಡಿ ತೆಗೆದಿಟ್ಟು ಮಿಕ್ಕದ್ದನ್ನ ಕುಚ್ಚು ಮಟ್ಟೆ ತೆಗೆದುಕೊಂಡು ಇಬ್ಬರೂ ಸೇರಿ ಗೋಡೆಗಳಿಗೆ 
ಬಳಿಯುತ್ತಿದ್ದರು. ಆ ಮನೇದು ಮಣ್ಣಿನ ಗೋಡೆಗಳು; ಇಲಿಗಳು ಅದರಲ್ಲಿ ಪೊಟರೆ 
ಮಾಡಿಬಿಟಿರುತಿದ್ದವು. ಹೆಗ್ಗಣಗಳು ತೂತು ಮಾಡಿಬಿಡುತ್ತಿದ್ದುವು. ಅದಕ್ಕೆಲ್ಲಾ ಮಣ್ಣು 
ಮೆತ್ತಿ ರಿಪೇರಿ, ಇಬ್ಬರೂ ಅಥವಾ ಯಾರೊಬ್ಬರಾದರೂ ಮಾಡ್ತಿದ್ದರು. 

'ಅಪ್ಪನ ಗರಡಿಯಲ್ಲಿ ನಾವು ಎಲ್ಲಾ ಪಳಗಿದವರೇ, ನಮಗೆ ಆಗ ಹಾಸಿಗೆ ಅಂದರೆ 


..ಸಂಕಲಸ-೪೦ ಜುಲಾಯಿ * ಆಗಸ್ಟ್‌ ೨೦೦೮ ೫ 


ಏನು ಅಂತ ಗೊತ್ತೇ ಇರಲಿಲ್ಲ. ಒ೦ದಷ್ಟು ಹಳೇ ಬಟ್ಟೆಗಳು. ಅದನ್ನ ನಮ್ಮಮ್ಮ- ಅಕ್ಕ 
ಸೇರಿಕೊಂಡು, ತೇಪೆ ಹಾಕಿ ಅಂಚುಗಳನ್ನ ಹೊಲೆದಿರುತ್ತಿದ್ದರು. ಒಗೆದರೆ ಜ್‌. ವ 
ಸ್ಲಿತಿಯಲ್ಲೂ ಇರುತ್ತಿರಲಿಲ್ಲ. ಅದನ್ನ ಹಾಲೋ ಪಕ್ಕಪಕ್ಕದಲ್ಲಿ ಮಲಗುತ್ತಿದ್ದೆವು. ಅಪ್ಪ 
ಮಾತ್ರ ಒಂದು ಬುಡ್ಡಿ ದೀಪ ಇಟ್ಟುಕೊಂಡು (ಅದೂ. ಪಂಚಪಾತ್ರೆಗೆ ಬೆಸುಗೆ ಹಾಕಿಸಿ 
ತಯಾರು ಮಾಡಿರುತ್ತಿದ್ದರು). ರಾತ್ರಿ ನ ೪ ಗಂಟೆ ವರೆಗೆ ತನ್ನ ಗ್ರಂಥವನ್ನು ಬರೆಯುವುದು, 
ಶಾಸ್ತಾಭ್ಯಾಸ ಮಾಡುವುದು ಮಾಡುತ್ತಿದ್ದರು. ನಮ್ಮಪ್ಪ ಇವನ್ನೆಲ್ಲಾ ಕೈಯಲ್ಲೇ ಬರೆಯುತ್ತಿದ್ದರು. 

ಶೊಗಳೂರು ಪ್ರೆಸ್‌ನ ಶಾಖೆ ಆಗ | ಮೈಸೂರಿನಲ್ಲಿತ್ತು ಅಲ್ಲಿಂದ ವೇಸ್ಟ್‌ "ಆದ ಪೇಪರ್‌ಗಳನ್ನ 
ಬಹುಶಃ ಮಿತ್ರರು ಜಾ ನಮ್ಮ ತಂದೆಗೆ ಫೊಡುತ್ತಿದ್ದರೆಂದು ಕಾಣುತ್ತೆ, ಅದನ್ನು 
ತಂದು ಅವರು ನೀಟಾಗಿ ಕತ್ತರಿಸಿ, ಹದ ಮಾಡಿಕೊಂಡು, ರೂಲು ದೊಣ್ಣೆಯಿಂದ 
ಕೆಂಪು ನೀಲಿ ಶಾಯಿಗಳಲ್ಲಿ ಮಾರ್ಜಿನ್‌, ಗೆರೆಗಳನ್ನು ಹಾಕಿ, ಮತ್ತೆ ಸ್ವರ-ಪ್ರಸ್ತಾರಗಳೊಂದಿಗೆ 
ತಮ್ಮ ವಿಶಿಷ್ಟವಾದ ಸುಂದರ ಬರಹದಲ್ಲಿ ಅಣಿಗೊಳಿಸುತ್ತಿದ್ದರು. 

ಗಂಥ ಸಿದ್ಧವಾದ ಮೇಲೆ ಅದರ ಬೈಂಡಿಂಗ್‌ ನಮ್ಮಪ್ರನದೇ ಕೆಲಸ, ಕ್ಯಾಲಿಕೋ ಬಟ್ಟೆ 

ಹಾಕಿ ರಟ್ಟಿಗೆ "ಅಂಟಿಸಿ ಸುಂದರವಾಗಿ ಪುಸ್ತಕ ಹೊಲೆದು, ಮೈದಾ ಒಟ್ಟಿನ ಪೇಸ್ಟ್‌ 
ಮಾಡಿಕೊಂಡು ಅಂಟಿಸುತ್ತಿದ್ದರು. ಅದನ್ನ ಎಷ್ಟು ಆಡಂ ತಯಾರಿಸುತ್ತಿದ್ದರು, 


ಅಂದರೆ ಇಂದಿಗೆ ನಮ್ಮಪ್ಪ ಸತ್ತು ೪೭ ವರ್ಷಗಳಾಗಿವೆಯಾದರೂ ಆ ಪುಸ್ತಕಗಳನ್ನ 


ಮುಟ್ಟುವ ಧೈರ್ಯ ಕೂಡ ನನಗೆ ಬರುವುದಿಲ್ಲ. 

ಒಂದು ಸಾರಿ ಏನಾಯಿತೆಂದರೆ ನಮ್ಮಪ್ಪ ಬೈಂಡ್‌ ಮಾಡ್ತಾ ಇರುವಾಗ ಆ ದಬ್ಬಳ- 
ದಬ್ಬಳ ಅ೦ತ ಅ೦ದ ತಕ್ಷಣ ನೆನಪಾಯಿತು, ಆ ದಬ್ಬಳವನ್ನ ಕೂಡ ನಮ್ಮಪ್ಪನೇ ತಯಾರು 
ಮಾಡುತ್ತಿದ್ದರು. ಆ ಕಾಲದಲ್ಲಿ ಛತ್ರಿಯ ಮುರಿದ ಕಡ್ಡಿಗಳು ಇರುತ್ತಿದ್ದವಲ್ಲಾ, ಅದನ್ನ ನಮ್ಮಪ್ಪ 
ಉಜ್ಜಿ ಹರತ ಮಾಡಿಕೊಂಡು ದಬ್ಬಳ ತಯಾರು "ಮಾಡಿಕೊಳ್ಳಿದ್ದರು. ಆ ದಿನ ಅವರು 
ಹೊಲಿಯುತ್ತಾ ಇದ್ದಾಗ ನಾನು ಪಕ್ಕದಲ್ಲೇ ಕುಳಿತುಕೊಂಡು ಪಾರ್ಟಿಸಿ ಪೇಟ್‌ ಮಾಡ್ತಿದ್ದೆ. 
ದಬ್ಬಳ ಇದ್ದಕ್ಕಿದ್ದ ಹಾಗ ಅವರ ಎಡಗೈನ ಮಧ್ಯದ ಬೆರಳಿನೊಳಕ್ಕೆ ಹೊರಟುಹೋಯಿತು. 
ನಾನು ಹಠಾತ್ತಾಗಿ ಬೆರಳಿನಿಂದ ಆ ದಬ್ಬಳವನ್ನು ಎಳೆದು ಹೊರಕ್ಕೆ ಹಾಕಿದೆ. ಅಪ ತಕ್ಷಣ 
ಬೆರಳನ್ನ ಅಮುಕಿ ಹಿಡಿದುಕೊಂಡರು. ಜತ ತೊಟ್ಟು ರಕ್ತ ಕೂತ ಬರಲಿಲ್ಲ. ಅಪ್ಪ 
ಮ್‌ ಅನ್ನಲಿಲ್ಲ. ಸ್ವಲ್ಪ ದಿನ ಆ ಜಾಗ ದಪ್ಪಗಾಗಿತ್ತು. ಆ ಮೇಲೆ ಸರಿಹೋಯ್ತು. 

ನಮೃಪ್ಪನಡೊಂದು. 'ವಿಶಿಷ್ಟವಾದ ವ್ಯಕ್ತಿತ್ವ ಆರಡಿಯ ಮನುಷ್ಯ. ಶ್ಯಾಮಲ ವರ್ಣ. 
ತುಂಬಾ ತೇಜಸ್ವಿ ವ್ಯಕ್ತಿತ್ತದಲ್ಲಿ ಅವರ ಅಡಗಾಂಕೆ ವಿದ್ವತ್ತು. ಸತ್ಯನಿಷ್ಠೆ. ಎದ್ದು ಕಾಣಿಸುತ್ತಿತ್ತು. 
ಕಳ್ಳರು ಅವರನ್ನು ನೂಜ್‌ ಓಡಿಹೋಗುತ್ತಿದ್ದರು. ಇವತ್ತಿಗೂ ನನ್ನಲ್ಲಿ ಛಲ 
ಮೂಡಿಸುವುದೂ "ಅವರ ಅಪ್ರಸ್ತುತ ಆ ವ್ಯಕ್ತಿತ್ವನೇ. "ಆಮೇಲೆ ನಮ್ಮಪ್ಪನ ಕೆಲಸ. ಅಂದರೆ 
ಎಲ್ಲದರಲ್ಲೂ ಅತಿಯಾದ ವ್ಯವಸ್ಥೆ ಸ್ಟೆ. ನಮ್ಮ ಬಗ್ಗೆ ಕೋಪ ಬಂತೆಂದರೆ ಅವರು ಹೇಳುತಿದುದು 
ಹೀಗೆ, "ಅಟ್ಟದ ಮೇಲಿಟ್ಟು "ಕಕ್ಕಸಿನಲ್ಲಿ "ಹುಡುಕುತ್ತೀರಿ' ಅಂತ. ವು 

ತನ್ನ ಹತ್ತಿರ ಯಾವಾಗಲೂ. ಅಪರೂಪದ ಪದಾರ್ಥಗಳಿರಬೇಕಾದದ್ದೊಂದು ಛಲ 
ಅವರಿಗೆ" ಆಜಾನುಬಾಹು. ಅದರಲ್ಲಿ ೯ ಮೊಳದ ಮಲ್‌ ಪಂಚೆ ನೀಟಾಗಿ. ಕಚ್ಚೆ pe 
ಉಟ್ಟು, ಮೇಲೆ ಇನ್ನೊಂದು ಪಂಚೆ ಹೊದೆಯುತ್ತಿದ್ದುದು ವಾಡಿಕೆ. ಇವತ್ತಿಗೂ "ನಿಮಗೆ 
ಆ ತರಹೆ ವೇಷ-ಭೂಷಣಗಳ ವ್ಯಕ್ತಿಗಳು ಕಾಣಸಿಗುತ್ತಾರೆ. ಆದರೆ ನಮ್ಮಪ್ಪನ ವಿಶೇಷ 
ಅ೦ದರೆ ಅವರು ನಡುಭಾಗದಲ್ಲಿ ಒಂದು ಕೃಷ್ಣಾಜಿನದ ಪರ್ಸ್‌ ನೇತುಹಾಕಿಕೊಳ್ಳುತ್ತಿದ್ದುದು. 


ಹ ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲಸ-೬೦ 


ಆ ತೆರನಾದ ಬ್ಯಾಗ್‌ ಬಹುಶಃ ಹುಡುಕಿದರೂ ನಿಮಗೆ ಪ್ರಪ೦ಚದಲ್ಲಿ ಎಲ್ಲೂ ಸಿಗಲಾರದು. 
ಆ ಪರ್ಸ್‌ ಅದು ನಮ್ಮಪ್ಪನ ಇನ್‌ವೆನ್‌ಷನ್‌, ಒಂದು ನಾಗಮತಿಯ ಪಿಟಾರಾ. 
ಅಂದರೆ ನಮಗೆ ಜಗತ್ತಿನ ಸರ್ವಸ್ವವೂ ಅದರಲ್ಲಿ ಸಿಗುತ್ತಿತ್ತು ಉಪುಕಾಗದದಿಂದ ಹಿಡಿದು, 
ಬೈನಾದ ಸೂಜಿ ಪೋಣಿಸುವ ಯಂತ್ರ (ಈಗೆಲ್ಲೂ ಅದು ಸಿಗುವುದಿಲ್ಲ) ತರಹಾವರಿಯಾದ 
ಚಾಕುಗಳು, ಕತ್ತರಿ, ದಬ್ಬಳ, ಹಿನ್‌, ಸೂಜಿ, ದಾರ, ಮತ್ತೆ ಗ್ರಾಮೊಫೋನ್‌ ಫ್ಲೇಟ್‌ನ 
ಚೂರುಗಳನ್ನ ಅರೆದು ತಯಾರಿಸಿದ ತಕಲಿ ಪ್ಲೇಟ್‌, ಅದಕ್ಕೆ ಬಿದಿರಿನಿಂದ ತಯಾರಿಸಿದ 
ಕಡ್ಡಿ, ಅಗತ್ಯವಾದ ಹತ್ತಿ ಹೀಗೆ ಅದರಲ್ಲಿ ಏನೆಲ್ಲಾ ಸಿಗುತಿತ್ತು ನಮ್ಮ ತಂದೆಯೊಬ್ಬರದೇ 
ಆ ಬ್ಯಾಗ್‌ನ ವೈಶಿಷ್ಟ್ಯ, ಅದರ ತಯಾರಕರೂ ಅವರೇ, ಬಿಡುವಿನ ವೇಳೆಯಲ್ಲಿ ಅವರೇ 
ಕುಳಿತು ಯೋಜನೆ ಮಾಡಿ ಹೊಲೆದ ಆ ಸುಂದರ ಆಕಾರದ ಪರ್ಸ್‌, ಸುಮಾರು 
ನಮ್ಮಮ್ಮ ಹೇಳುತ್ತಿದ್ದ ಹಾಗೆ ಒಂದು ಸೇರು ಭಾರ ಇರುತ್ತಿತ್ತು ಆ ಬ್ಯಾಗನ್ನು ಅವರು 
ಸಿಲುಕಿಸಿಕೊಂಡು ಹೊರಟರೆಂದರೆ ನೋಡಲು ಬಹಳ ಫನವಾಗಿರುತ್ತಿತ್ತು. ಗೌರವ 
ವೆನಿಸುತ್ತಿತ್ತು. ಚಕ್ಕಳವನ್ನ ಹೊಲೆಯುವುದೇನೂ ಸಾಮಾನ್ಯವಾದ ಮಾತಲ್ಲ. ಬಹುಶಃ 
ಅದರಿಂದಲೇ ನರಾ ಶಿವಂಗೆ ೧೯೫೮ ನೇ ಇಸವಿಯಲ್ಲಿ ಪಾರ್ಶ್ವವಾಯು ತಗಲಿದ್ದು. 
ನಮ್ಮ ತಂದೆಯ ವೈಶಿಷ್ಟ್ಯ ಗಳಲ್ಲಿ ಮತ್ತೊಂದು ಅಂದರೆ “ಆವರು ಬೀದಿಯಲ್ಲಿ 
ea ಚಹಾ ಕೂಡ ಸುಮ್ಮನೆ ಯಂತ್ರದ ಹಾಗೆ ಹೋದವರಲ್ಲ. 
ದು ಕೈಲಿ ಪತ್ತಿ, ಮತ್ತೊಂದರಲ್ಲಿ ತಕಲಿ, ಅದರಲ್ಲಿ ದಾರದ ಎಳಗಳನ್ನ ಬಿಡಿಸುತ್ತಾ 
ಹಾಗು ದ್ದರು ಹಾಗೆ ಅವರು ಸಾವಿರಾರು ಮೀಟರ್‌ ಅತಿ ತೆಳ್ಳನೆಯ, ಹಿಂದಿಯಲ್ಲಿ 
ಮಹೀನ್‌ ಅಂತಾರಲ್ಲ. ಅಂತಹ ದಾರದ ಎಳಗಳನ್ನ ಬಿಡಿಸಿ, ನಂತರ ಅದರಲ್ಲಿ ಜನಿವಾರ 
ಮಾಡುತ್ತಿದ್ದರು. ಮೈಸೂರಿನಲ್ಲಿ ಬಹುಶಃ ಇಡೀ "ದೇಶದಲ್ಲೇ ನಮ್ಮಪ್ಪ ತಯಾರುಪಡಿ 
ಸುತ್ತಿದ್ದಂತಹ ಮೃದುವಾದ ಜನಿವಾರ ಮತ್ತೆಲ್ಲೂ ಸಿಗಲಾರದು. 
ನೆಹರೂ ಅವರು ಪ್ರಧಾನಮಂತ್ರಿಗಳಾಗಿದ್ದ ಕಾಲವದು. ನಮ್ಮ ತಂದೆ ಒಂದು ೩ 
ಬೀಜದ ಕಡಲೆಕಾಯಿ ಸಿಪ್ಪೆಯ ನಡುವೆ ೫೦೦ ಮೀಟರ್‌ ಅವರೇ ಸ್ಪತಃ ಕೈಲಿ ಬಿಡಿಸಿದ್ದ 
ದಾರದ ಎಳೆಯನ್ನು ನೆಹರೂ ಅವರಿಗೆ ಕಳಿಸಿದ್ದರು. ಅವರ ಕಛೇರಿಯಿಂದ ಬಂದಿದ್ದ 
ಪ್ರಶಂಸಾಪತ್ರಕ್ಕೆ ಕಟ್ಟು ಹಾಕಿ ಇಟ್ಟಿದ್ದುದು ಇಂದೂ ನನ್ನ ಬಳಿಯಲ್ಲಿದೆ. 
ನಮ್ಮಪ್ಪನ ಕಲಾವಂತಿಕೆಯ “ಮತ್ತೊಂದು ಪಾರಾ ಅಂದರೆ ಗೌರಿ-ಗಣೇಶನ 
ಹಬ್ಬ ಕಳೆದೆ ನಂತರ ಚತುರ್ದಶಿಯ ದನ ಅನ೦ತಪದ್ಮನಾಭನ ವ್ರತ ಬರುತ್ತದೆ. ನಮ್ಮಲ್ಲಿ 
ಆ ಪ್ರತವನ್ನ ಕೆಲವೇ ಮನೆಗಳಲ್ಲಿ ರೂಢಿಸಿಕೊಂಡಿರುತ್ತಾರೆ. ಉತ್ತರ ಭಾರತದಲ್ಲಿ ಅದನ್ನ 
ಅತಿ ವಿಜ್ಯ ಟರ ಆಚರಿಸುತ್ತಾರೆ. ಆ ವ್ರತದಲ್ಲಿ ಎರಡು ಕಲಶಗಳನ್ನಿ ಡುವ ಪದ್ಧತಿ 
ಇದೆ. ಸತಾ ಕಲಶಗಳ ಮೇಲೆ ದರ್ಭೆಯಲ್ಲಿ ಮಾಡಿದ ನಾಗರ ಹೆಡೆಯನ್ನು ಇಡುವ 
ರೂಢಿ. ನಮ್ಮ ತಂದೆಗೆ ಎಲ್ಲವೂ ವಿಶೇಷವಾಗಿಯೇ ಜರುಗಬೇಕು. ಉದ್ದನೆಯ 
ದರ್ಭೆಯನ್ನು! ರಿಸಿಕೊಂಡು ಅದನ್ನ ಹಸನುಗೊಳಿಸಿ ನಂತರ ಎರಡೆರಡು ದರ್ಭೆಗಳನ್ನು 
ಒಟ್ಟು ಇಟ ಅದಕ್ಕೆ ಗರಿಟು ಹಾಕಿ, ಅದನ್ನು ಜಡೆ ಹಾಕಿ ಜೋಡಿಸಿ, ಕಫ 
ಹೆಡೆಗಳ ನಾಗಪ್ಪನನ್ನು ಹ ಹೆಣೆದಂತೆ ಎಷ್ಟು ee Wo ಹೆಣೆಯುತ್ತಿದ್ದರೆ೦ದರೆ 
ಕೊನೆಯಲ್ಲಿ ಅದು ಢವ ನಾಗರಹಾವಿನಂತೆಯೇ ರೂಪುಗೊಳ್ಳುತ್ತಿತ್ತು. ಅದಕ್ಕೆ ಪೀಠ 
ರೂಪಿಸಿ ಅದನ್ನು ತೆಂಗಿನಕಾಯಿಗೆ ನೇತುಹಾಕುತ್ತಿದ್ದರು. ಅಂತಹ ನಾಗಪನನ್ನ "ನಾನು 
ಇಲ್ಲಿಯ ವರೆಗೂ ಬೇರೆ ಯಾರೂ ಹೆಣೆದದ್ದನ್ನೂ ಕಂಡಿಲ್ಲ. ಅವರಿದ್ದಾಗಲೂ ಅಪ್ಪೆ. 


ಸಂಕಲನ-೪೬ಂ೦ ಜುಲಾಯಿ + ಆಗಸ್ಟ್‌ ೨೦೦೮ © 


ಅವರ ಹತ್ತಿರದಿಂದ ಒಯ್ದವರು ಮಾತ್ರ ಆ ಕಲೆಗಾರಿಕೆಯ ಭಾಗಿದಾರರಾಗುತ್ತಿದ್ದರೇ 
ಹೊರತು, "ಬೇರೆ ಯಾರೂ. ಆ ಕಲೆಯನ್ನು ಕಲಿಯಲಿಲ್ಲ. 

ಈಗ ನಮಗೆ ಅಂಗಡಿಗಳಲ್ಲೂ ದರ್ಭೆ "ಗುತ್ತದೆ. ಅದು ಕೆಲವೊಮ್ಮೆ ಹುಲ್ಲಿನ ಭ್ರಮೆ 
ಕೂಡ ಹುಟ್ಟಿಸುತ್ತದೆ. ಆದರೆ ನಮ್ಮಪ್ಪನ ಕಾಲದಲ್ಲಿ ಅದು ಹಾಗೆಲ್ಲ ಸಿಗುತ್ತಲೂ "ಇರಲಿಲ್ಲ. 
ನಮ್ಮಪ್ಪ ಕಾಡಿಗೆ "ಸ್ವತಃ ಹೋಗಿ, ಹಾವು ದುಷ್ಟ ಪ್ರಾ ಪ್ರಾಣಿಗಳ ಭಯವನ್ನು "ಮರೆತು ಆರಿಸಿ 
ಕಡಿದು. ತಾವೇ ಹೊತ್ತು ತರುತ್ತಿದ್ದರು. 

ತಂದ ನಂತರ ಒಣಗಲಿಕ್ಕೆ “ಮೊದಲೇ ಆರಿಸಿ, ತಮಗೆ ಬೇಕಾದ ಆಕಾರಗಳಲ್ಲಿ 
ಕತ್ತರಿಸಿ ಅದನ್ನು ಒಣಗಿಸಿ ಜೇರೆ ಬೇರೆ ಕಟ್ಟುಗಳನ್ನಾಗಿ ಮಾಡಿ ಆ ಕನಿಷ್ಠದ ಮನೆಯ 
ಮಾಡಿನಲ್ಲಿ ಜೋಡಿಸಿಡುತ್ತಿದ್ದರು. ದೀಕ್ಷಿತರ ದರ್ಭೆಯೆಂದರೆ ಆಗ ಕೂಡ ಊರಿನವರಿಗೆಲ್ಲ 
ವಿಶೇಷ. "ಪುರೋಹಿತರಾದವರಿಗೆ ಅದೇ ರೀತಿ ಸಮಿತ್ತು ಬೇಕೇಬೇಕು. ಸಾಂಸ್ಕೃತಿಕ 
ಕಾರ್ಯಗಳ ಆಧಾರ. ನಮ್ಮ ಅರಳಿ ಮರಗಳ ಬಳಿ ಹೋಗಿ ಆರಿಸಿ ಸಮಿತ್ತನ್ನ ತಂದು 
ಹದಗೊಳಿಸುತ್ತಿದ್ದ ರೀತಿ ಕೂಡ ಅದೇ ತೆರನಾದುದು. 


ಒಂದು ಸಲ ಬಿರುಗಾಳಿ ಬಂದು, ಅಪ್ಪ ಮನೆಯಲ್ಲಿ ಇರಲಿಲ್ಲವೆಂದಾಗ, ನಾನಾಗ 


ಚಿಕ್ಕ ಹುಡುಗಿ, ಓಡಿ ಹೋಗಿ ಜಗನ್ಮೋಹನ ಪ್ಯಾಲೇಸಿನ ಆವರಣದಲ್ಲಿದ್ದ ಅರಳಿಮರದ 
ಕೆಳಗೆ ಬಿದ್ದ ಸಮಿತ್ತನ್ನು ಆರಿಸಿ ತಂದು ಅಪ್ಪನಿಗೆ ತಂದುಕೊಡುವ ಸಂಭ್ರಮ ನನಗಿರುತ್ತಿತ್ತು 
ಹಾಗೆ ತಂದಾಗ ಅಪ್ಪನಿಗೂ ಅಪರಿಮಿತ ಆನಂದ. ದೀಕ್ಷಿತರು ಹವನಕ್ಕೆ ತರುವ ಸಮಿತ್ತು 


* 


ಕೂಡ ಅವರ ಕೈಯಿಂದ ಹದಗೊಳಿಸಿದ್ದೇ ಆಗಿರುತ್ತಿತ್ತು. ಈ ದೃಶ್ಯಗಳು ನನ್ನ ಕಣ್ಮುಂದೆ ' 


ಜೀವಂತವಾಗಿ ಉಳಿದಿವೆ. 

ನಮ್ಮಪ್ಪ ಎಳೆ ವಯಸಿನಲ್ಲಿ ಹಾಗೂ ಸುಮಾರು ಮಧ್ಯ ವಯಸ್ಸಿನ ವರೆವಿಗೂ ಬಹಳ 
ಮುಂಗೋಪಿ. ತಾಯಿ (ನಮಜ್ಞಿ ಮಗನ ನಡುವೆ ಕಿಡಿಗೇಡಿಗಳು ಏನೋ ತಂದು 
ಹಾಕಿದರು, ಮನಸ್ತಾಪ ಬಂತು. ಹಾಗೆ ನೋಡಿದರೆ ಅವರಪ್ಪ ಬಹುಶಃ ಇವರ ೧೭ 
ನೆಯ ವಯಸ್ಸಿನಲ್ಲೇ ತೀರಿಕೊಂಡಿದ್ದರಂತೆ. ಆಗ ಒಬ್ಬ ವಿಧವೆಯಾದ ಅಕ್ಕ, ಅಮ್ಮ ತನ್ನ 
ತಮ್ಮ ಇಷ್ಟು ಜನರ ಜವಾಬ್ದಾರಿ ಹೊತ್ತು ಮನೆಯನ್ನು ಹಿಡಿತಕ್ಕೆ ತಧವವುರೂ ಜವವನ 
ಅಂತೆ. ಆದರೆ ತಾಯಿಗೆ ಕೋಪ ಬಂತು. ಮಗನಿಗೆ ಆಸ್ತಿ ಕೊಡುವುದಿಲ್ಲವೆಂದರು. 
ಲಕ್ಷ್ಮಣನಂತಿದ್ದ ತಮ್ಮ ಕೂಡ ಇವರಿಂದ ಬೇರೆಯಾದ, ನಮ್ಮ ಅಮ್ಮನಿಗೆ ಬೇರೆ ಹೋಗುವ 
ಇಷ್ಟ ಇಲ್ಲ. ಆದರೆ ಅಪ್ಪ ಹೆಂಡತಿಯನ್ನ ಕರೆತಂದು ಮರದ ಕೆಳಗೆ ಸಂಸಾರ ಹೂಡಿದರಂತೆ 


ಮಡಕೆಯೊಳಗೆ ಅಡಿಗೆ ಮಾಡಿ ತ ನಡೆಸಿದವರು ಮತ್ತೆಂದೂ ಅಮ್ಮನ ಬಳಿಗೆ 
ಹೋಗಲಿಲ್ಲ. 


ಆದರೂ ಅವರಮ್ಮನ ಶ್ರಾದ್ಧ ಬಂತೆಂದರೆ ಅಪನೇ ಅಡಿಗೆ. ಮಾಡಿ, ಅವರಮ್ಮನಿಗೆ | 


ಇಷ್ಟವಾದ ಮೈಸೂರುಪಾಕನ್ನೇ ಮಾಡಿ, ಬಂದ ಬ್ರಾಹ್ಮಣರಿಗೆ ಬಡಿಸಿ ಉಣಿಸಿ, ಸಂತೋಷ 
ಪಡುವ ವತ ಕರಣ ನಮಪನದಾಗಿತ್ತು. ನಮ್ಮಪ್ಪ ಕಲೆಗಾರ, ಮದುವೆ ಮಂಟಪದಲ್ಲಿ 
ನಮ್ಮಪ್ಪ ಹಾಕ್ತಿದ್ದ ನಾಗೋಲಿ "ಚಿತ್ರ ಅದ್ಭುತವಾಗಿರುತ್ತಿತ್ತು. ಹೀಗೆಯೇ ಮಂಟಪ-ಚಪ್ಪರ 
ತಯಾರು ಮಾಡುವುದರಲ್ಲಿ ಕೂಡ ನಮ್ಮಪ್ಪ ಎತ್ತಿದ ಕೈ. ನಮ್ಮ ಅಣ್ಣನ ಮುಂಜಿಗೆ ಅಂತ 
ಹಾಕಿದ್ದ ಚಪ್ಪರ ನಮ್ಮಪ್ಪನೇ ಕಟ್ಟಿದ್ದು. ಅದರ ವಾರ್‌ ಇವತ್ತಿಗೂ ನೆನಪಾಗುತ್ತದೆ. 

ಗೌರಿ- ಗಣೇಶನ ಹಬ್ಬಕ್ಕಾಗಿಯೇ" ನಮ್ಮಪ್ಪ ೫ ರೂ. ಖರ್ಚು ಮಾಡಿ ಮಜಬೂತಾದ 
ಸಾಗವಾನಿ ಮರದ ಕುರ್ಚಿ ಮಾಡಿಸಿದ್ದುದು. 'ಅದಕ್ಕಾಗಿ ಆರಿಸಿ ತರುತ್ತಿದ್ದ ಬಾಳೆ ಕ೦ಬಗಳು, 


೮ 


ಜಮುಲಾಲು + ಆಗಸ್ಟ್‌ ೨೦೦೮ ಸಪಂಕಲನ-ಅಂ೦ ' 


ಮಾವಿನ ತೋರಣ ಅಚ್ಚುಕಟ್ಟಾದ್ದು, ಇದೆಲ್ಲದರಲ್ಲೂ ಅಮ್ಮ ಅಪ್ಪನ ಒಡನಾಡಿತನ 
ಹೇಳಿದರೂ ಸಾಕಾಗುವುದಿಲ್ಲ. 

ಇಷ್ಟೆಲ್ಲ ಆದರೂ ನಮ್ಮಪ್ಪ ಡಂಭಾಚಾರಿಯಲ್ಲ. ಆಸಕ್ತಿ- -ಶ್ರದ್ಧೆ ಅವರ ವ್ಯಕ್ತಿತ್ತದ ಆಂತರಿಕ 
ಅಂಗವಾಗಿದ್ದರೂ ಕಂದಾಚಾರ. ಅಂಧ ಶ್ರದ್ದೆ ಅವರಲ್ಲಿರಲಿಲ್ಲ ಜಾತಕ-ಗಳಿಗೆಗಳನ್ನೇ ನಂಬುವ 
ಜನರಿಗೆ ನಮ್ಮಪ್ಪ ಹೇಳುತ್ತಿದ್ದುದು ಹೀಗೆ "ಜ್ಯೋತಿಷ್ಠನ ಮನೆಯಲ್ಲಿ ಚಿಕ್ಕ-ಚಿಕ್ಕ ಮುಂಡೇರು 
ಸರ್ವಜ್ಞ.' ಯಾವುದನ್ನೂ ಅತಿ ಮಾಡಬೇಡಿ, ಮನಸ್ಸನ್ನು 'ಗಟ್ಟಿಯಾಗಿಟ್ಟುಕೊಂಡಿರಿ 
ಎಂಬುದು ಅದರ ಆಪ್ತ bo 

ನಮ್ಮಪ್ಪನ ವೈಶಿಷ್ಟ್ಯಗಳಲ್ಲಿ ಒ೦ದೆ೦ದರೆ ಸೂರ್ಯಗ್ರಹಣದ ಕಾಲದಲ್ಲಿ ಅರಕನಚೆಟ್ಟಿಯಲ್ಲಿ 
ನೀರಿಟ್ಟು "ಅದರಲ್ಲಿ ಒನಕೆಯನ್ನು ನಿಲ್ಲಿಸುತ್ತಿದ್ದುದು. ಗಹಣ ಹಿಡಿದ ಕಾಲದಿಂದ ಬಿಡುವ 
ವರೆವಿಗೂ ನೀರಿನ ಆ ಮಟ್ಟದ. ಪಾತ್ರೆಯ ಆಧಾರವನ್ನು ಹಿಡಿದು ನಿಂತಿರುತ್ತಿದ್ದ ಒನಕೆ 
ಗ್ರಹಣ ಬಿಟ್ಟ ತಕ್ಷಣ ಕೆಳಗೆ ಬೀಳುತ್ತಿದ್ದುದರ ವೈಜ್ಞಾನಿಕ 'ಆೆಕ್ಕಾಚಾರವನ್ನು ತಿಳಿದಿದ್ದವರು 
ನಮ್ಮಪ್ಪ ಮಾತ್ರ “ಅದರ ರಹಸ ಸ್ಕ ಇಂದಿಗೂ ನನಗೆ" ಅರ್ಥವಾಗಿಲ್ಲ. ಇಂದೋರಿನ” ನನ್ನ 
ಮಿತ್ರ ಸೂರ್ಯಶಕ್ತಿಯ ವಿಶೇಷಜ್ಜರಾದ ಸಾಹಸಿ. ಅವರಿಗೆ ಸಹ ಇದಕ್ಕೆ ಕಾರಣವನ್ನು 
ಕಂಡುಹಿಡಿಯಲಾಗಲಿಲ್ಲ. | 

ನಮ್ಮಪ್ಪ ಪರೋಪಕಾರಿ. ಅದು ಒಂದು ತರಹ ಅಲ್ಲ, ಅಯ್ಯೋ ಅಂತ ಬ೦ದವರನ್ನೆಂದೂ 
ಅವರು ಹಾಗೆ ಹೊರಕ್ಕೆ ಕಳುಹಿಸಿದವರಲ್ಲ. ಎಷ್ಟೋ ಜನರ ದಾಹ ಸಂಸ್ಕಾರಗಳಿಗೆ 
ನಮ್ಮಪ್ಪ ನಮ್ಮ ಲದ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗಿ ಸ ಕಷ್ಟ 
ನೀಗಿಸಿ ಬ೦ದಿದ್ದನ್ನ ನಾನು ಬಲ್ಲೆ. 

ಆಗಿನ್ನೂ ಮೈಸೂರಿನಲ್ಲಿ ತಾರ್ಸಿ ಮನೆಗಳು ಆಗಷ್ಟೇ ಬರಲಾರಂಭಿಸಿದ್ದವು. ನಾಡ 
ಹೆಂಚು, ಮಂಗಳೂರು ಹೆಂಚಿನ ಮನೆಗಳು, ಅದರಲ್ಲೇ ಆರ್ಥಿಕ ತರತಮಗಳು. ನಾಡ 
ಹೆಂಚಿನಲ್ಲಿ ಚೇಳು-ಹುಳು-ಹುಪ್ಪಟೆಗಳಿಗೆ ಮನೆ ಮಾಡಿಕೊಳ್ಳಲು ಆಸರೆ ಹೆಚ್ಚು. ಹೀಗಾಗಿ 
“ಎಲ್ಲೆಲ್ಲೂ ಚೇಳಿನ ಕಾಟ, ಮಲಗಿರುವಾಗ ಎಷ್ಟೋ ಜನಕ್ಕೆ ಚೇಳು ಕಡಿದು ಅಸಹನೀಯ 
ಯಾತನೆ ಉಂಟುಮಾಡುತ್ತಿತ್ತು. ಚೇಳಿನ ಗಾತ್ರಕ್ಕೆ ತಕ್ಕಂತೆ ಕಡಿದವರಿಗೆ ಬಾಧೆ. ಹಾಗೂ 
ಇದಕ್ಕೆಲ್ಲಾ ಅಲೋಪಥಿ ಚಿಕಿತ್ಸಕರ ಬಳಿಗೆ ಜನ 'ಹೋಗುತ್ತಲೂ ಇರಲಿಲ್ಲ. ನಮ್ಮಪ್ಪ 
ಇದಕ್ಕೊಂದು ಔಷಧಿಯನ್ನ ತಯಾರು ಮಾಡಿದ್ದರು. ಗಾಮಫೋನ್‌ ಫ್ಲೇಟಿನ ತುಂಡುಗಳನ್ನು 
Ka ಇನ್ನೇ ೀನೋ ಮೂಲಿಕೆಯನ್ನು ಹಾಕಿ ಅರೆದು ಕಡಿದ ಜಾಗಕ್ಕೆ ಅದರ ಲೇಪವನ್ನು 
ಹಾಕುತ್ತಿದ್ದರು. ಆ ಬಾಧೆ 2 ಇಸ ಕಡಿದ ಜಾಗ ಕೂಡ ಸಿಗುವುದಿಲ್ಲ. ನಮ್ಮಪ್ಪ ಜು 
ರಾತ್ರಿಯಲ್ಲಿ ಬಂದವರನ್ನೂ ಹಿಂದಕ್ಕೆ ಕಳುಹಿಸುತ್ತಿರಲಿಲ್ಲ. ಔಷಧಿಯನ್ನ "ಮಾಡಿ. 
ಶಾಂತಿಯಿಂದ ಕಡಿದ ಜಾಗವನ್ನ ಓಳ ಥೆ ಚೇಳಿನ 'ಮುಳ್ಳನ್ನ ಹಿಡಿದು ತೆಗೆದು, ಬಾಧೆ 
ಹರಣ ಮಾಡಿ ಕಳುಹಿಸುತ್ತಿದ್ದರು. ಇದು ನಮ್ಮಪ್ಪನ ವ್ಯಕ್ತಿತ್ವ. 

ನಮ್ಮಪ್ಪನಿಗೆ ಯಾವಾಗಲೂ ಹಣದ ಕೊರತೆ ಇದ್ದೇ ಇರುತಿತ್ತು ಆದರೆ ಅದರಿಂದಾಗಿ 
ಮಕ್ಕಳ ಬೆಳವಣಿಗೆಗೆ ಎಂದೂ ಕೊರತೆ ಬರಲಿಲ್ಲ. ನನಗಿನ್ನೂ ಚೆನ್ನಾಗಿ ನೆನಪಿದೆ. ಆಗ 
'ಚಂ೦ದಮಾಮ' ಬೆಲೆ ನಾಲ್ಕಾಣೆ. ಆದರೆ ಆಗ "ಅದಕ್ಕೂ ಕೊರತೆ ಇರುತ್ತಿತ್ತು. ನಮ್ಮಪ್ಪ 
ಪ್ರತಿ ತಿ೦ಗಳು ಬಿಡದೆ ಅದನ್ನು ನನಗಾಗಿ ತರುತ್ತಿದ್ದರು. ಅದರಲ್ಲಿ ಓದಿದ ಅವಳಿ ಮಕ್ಕಳ 
ಕತೆಯ ಕೆಲವು ದಾರ್ಶನಿಕ "ಸತ್ಯಗಳು ನನ್ನ `ಮನಸ್ಸಿನಾಳದೊಳಗೆ ಇಂದಿಗೂ ಮನೆ 


ಮಾಡಿವೆ. 


ಸಪಂಕಲನ-೬೦ ಜುಲಾಂ೦ಲಖು + ಆಗಸ್ಟ್‌ ೨೦೦೮ 


ನಮ್ಮಕ್ಕ, ಅಣ್ಣ ಇಬ್ಬರೂ ಒಂದೇ ಕ್ಲಾಸಿನಲ್ಲಿ ಓದುತ್ತಿದ್ದವರು. ಅವರಿಗೆ ಡಿಕ್ಷನರಿಯನ್ನ 
ತಂದು ಕೊಟ್ಟು 8 ಬಗ್ಗೆ ಪಜ್ಞೆ ಮೂಡಿಸಿ, ಅದನ್ನು ಸೋಡುವ ಕ್ರಮವನ್ನು "ನಮ್ಮಪ್ಪನೇ 
ಕಲಿಸಿಕೊಟ್ಟಿದ್ದು ಕಿಟೆಲ್‌ "ಡಿಕ್ಷನರಿಗೆ ಸಮಕಾಲೀನವಾದ ಮತ್ತೊಂದು ಕನ್ನಡ ಕೋಶವಿದೆ. 
ಅದು ಇತ್ತೀಚೆಗೆ ಪುನರ್ಮುದಿತವಾಗಿ ಸಿಗುತ್ತಲಿದೆ. ಆ ದಿನಗಳಲ್ಲಿ ಅದೊಂದು ದುರ್ಲಭ 
ಗಂಥ. ಆದರೆ ನಮ್ಮಪ್ಪ ಅದನ್ನ ಇವರುಗಳಿಗೆ ತಂದುಕೊಟ್ಟದ್ದರು. 

ನಮ್ಮಪ್ಪ ಬಹಳ "ಸತ್ಯವಂತ, ತಾನೂ ಸುಳ್ಳು ಹೇಳುತ್ತಿರಲಿಲ್ಲ, ಕೇಳುತ್ತಲೂ ಇರಲಿಲ್ಲ. 
ಒಂದು ಇರಿ, ನಮ್ಮ "ತಂದೆಯ ಸೋದರಮಾವನ "ಮಗ ಯಾವುದೋ ಕೆಲಸದ 
ಮೇಲೆ ಬರಬೇಕಾಗಿತ್ತು. ಅವರು ಕೊಟ್ಟ ಮಾತಿಗೆ ಅಷ್ಟೇನೂ ಬೆಲೆ ಕೊಡುವ ವ್ಯಕ್ತಿ ಕೂಡ 
ಆಗಿರಲಿಲ್ಲ ಆತ ಆ “ದಿನ ಬರಲಿಲ್ಲ. ನಮ್ಮಪ್ಪನಿಗೆ ಕೊಟ್ಟ ಮಾತಿಗೆ ತಪ್ಪಿದರೆ ಬಹಳ 
ಕೋಪ ಬರುತ್ತಿತ್ತು. ಇನ್ನು ಪರಿಸ್ಥಿತಿ 'ವಿಪರೀತಕ್ಕೆ ಇಟ್ಟುಕೊಳ್ಳುತ್ತ ಅನ್ನುವ ಭಯಕ್ಕೆ ನಾನು 
“ಅವರು ಬಂದಿದ್ದರು, ನೀವು ಇರಲಿಲ್ಲವಾದ್ದರಿಂದ ಹ ಅಂತೆ ಸುಳ್ಳು 
ಹೇಳಿದೆ. ಆದರೆ ನಮ್ಮಪ್ಪ ಸಮಯಕ್ಕೆ ಸರಿಯಾಗಿ ಬ೦ದಿದ್ದರು. ಅವರಿಗೆ ಆತ ಕಾಯಲಿಲ್ಲ 
ಅಂತ ಇನ್ನೂ Mn ( ಆಗ ನಾನು ಸತ್ಯ “ಹೇಳಿದೆ. ಅದರಿಂದ ಅಪ್ಪನ 
೬ ನಾನಾದೆ ಅಂದಿನಿಂದ ಮುಂದೆ ಎಂಡ್‌ ನಾನು ಸುಳ್ಳು ಹೇಳಲಿಲ್ಲ. 

ನಮ್ಮಪ್ಪ ಮಕ್ಕಳನ್ನ ಮುಂದೆ ತರುವುದಕ್ಕೆ ಎಲ್ಲ ತರಹ ಪ್ರೋತ್ಸಾಹ ನೀಡುವ ವ್ಯಕ್ತಿ, 
ಚಿಕ್ಕ ವಯಸ್ಸಿನಲ್ಲಿ' ಆಗ ಸುಮಾರು ನಾನು ಡೆ ವರುಷದವಳಿದ್ದಿರಬೇಕು. ದಸರಾ 
ವಸ ಪ್ರದರ್ಶನದಲ್ಲಿ ಕೃಷ್ಣನ ಪಾರ್ಟ್‌ ಹಾಕಿಸಿದರೆ ಅದಕ್ಕೆ ಬೆಂಡು ತಂದು ಕಿರೀಟ 
ಮಾಡಿಕೊಟ್ಟಿದ್ದವರು, ಕೊಳಲು ಮಾಡಿದ್ದವರು ನಮ್ಮಪ್ಪ. 

ನಾನು ಎಸ್‌.ಎಸ್‌.ಎಲ್‌.ಸಿ. ಓದುತ್ತಿದ್ದಾಗ ಕೋತಿ ಪಾರ್ಟ್‌ನ ಫ್ಯಾನ್ಸಿ ಡೆಸ್‌, ಅದಕ್ಕೆ 
ನಮ್ಮಪ್ಪ ಏನು ಮಾಡಿದರು ಗೊತ್ತ? ವೇಸ್ಟ್‌ ಕಾಟನ್‌ ಎಲ್ಲಿಂದಲೋ ತಂಡ: ಅದನ್ನ 
ಹಗ್ಗಕ್ಕೆ ಸುತ್ತಿ ಒಂದು ಬಾಲ ತಯಾರಿಸಿ ಕೊಟ್ಟರು. 

"ನಮ್ಮಣ್ಣ “ದೇವದಾಸಿ' ನಾಟಕದಲ್ಲಿ ಸುನಂದಮ್ಮನ ಪ ಪಾರ್ಟ್‌ ಹಾಕಿದ. ಅದಕ್ಕೆ ಕುಪ್ಪಿ- 
ಎದೆಯ" ಉಬ್ಬು ಬೇಕು ನಮ್ಮಪ್ಪನ ಇನೊ, ಸೀವೇಷನ್‌, ಒಂದು ಹಳೆಯ ಕ್ರಿಕೆಟ್‌ ಬಾಲ್‌ 
ತಂದರು. ಅದನ್ನ ಎರಡು ಭಾಗ ಮಾಡಿ ಅದಕ್ಕೆ ನಿಲ್ಲುವ ಹಾಗೆ ಮಾಡಿ ರೆಡಿ ಮಾಡಿಬಿಟ್ಟರು. 

ಬುದ್ದನ ಪಾರ್ಟ್‌ ಹಾಕಿದ ನಮ್ಮಣ್ಣ. ಅದಕ್ಕೆ ಕಮಂಡಲು ಬೇಕಾಗಿತ್ತು. ನಮ್ಮಪ್ಪ 
ಒಂದು ದಪ ತೆಂಗಿನಕಾಯಿ ತೆಗೆದುಕೊಂಡರು. ಅದನ್ನ ಒಡೆಯದೆಯೇ ಹೊಟ್ಟಿಯಿಂದೆ 
ತಿರುಳನ್ನ ತೆಗೆದರು. ಮೇಲೆ ಎರಡು ಕಡೆ ಅದನ್ನು ವ್‌ ಕಮಂಡಲವನ್ನು ತಯಾರು 
ಮಾಡಿಕೊಟ್ಟರು. 

ಆ ಕಾಲದಲ್ಲಿ ಅ. ನ. ಕೃಷ್ಣರಾಯರ ಕಾದಂಬರಿಗಳನ್ನ ಜನ ಅಶ್ಲೀಲವಾಗಿರುತ್ತೆ, 
ಓದಬಾರದು ಅಂತ ತಿರಸ್ಕರಿಸುತ್ತಿದ್ದರು. "ಹೊಸಿಲು ದಾಟಿದ ಹೆಣ್ಣು” "ನಟಸಾರ್ವಭೌಮ. 
"ಉದಯರಾಗ' ವನ್ನ ಆಗ ತಂದು ಮಕ್ಕಳಿಗೆ ಓದಿಸಿದ ಭೂಪತಿ ನಮ್ಮಪ್ಪ. 

ತ. ರಾ. ಸು. ವಡ ಐತಿಹಾಸಿಕ ಕಾದಂಬರಿಗಳನ್ನೆಲ್ಲಾ, ಅದರಲ್ಲಿ. “ತಿರುಗುಬಾಣ”, 
“ಎರಡು ಹೆಣ್ಣು ಮತ್ತು ಒಂದು ಗಂಡು, "ಕಂಬನಿಯ ಸ್‌ ವಿ.ಎಂ. ಇನಾಂದಾರರ 
“ದೇವತಾ ಮನುಷ್ಠ:- ಅದರಲ್ಲಿ ಆ ಕಾಲದಲ್ಲಿ ವಿದೇಶಕ್ಕೆ ಹೋಗಿ ಬಂದರೆ ಅಶುದ್ಧ 
ಅನ್ನುವ ಭಾವನೆ ಇತ್ತು- ಅದಕ್ಕೆ ಸ ಸಂಬಂಧಪಟ್ಟ ಸಾಮಾನ ಚಿತ್ರದ ವರ್ಣನೆ ಇತ್ತು. 
ಅದನ್ನೆಲ್ಲಾ ನಮ್ಮಪ್ಪ ತಂದುಕೊಟ್ಟು' ಓದಿಸಿದರು. ನಮ್ಮ ದೃಷ್ಟಿಯನ್ನ, ಜ್ಞಾನವನ್ನ ಬೆಳೆಸಿದರು. 
ನಮ್ಮ "ಜೊತೆ ಚರ್ಚೆ ಬೆಳೆಸಿದರು. ಟ್ರ 


೧೦ ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲನ-೪೦ 


ನಮ್ಮಣ್ಣ ಕ್ರಿಕೆಟ್‌ ಆಡುವುದಕ್ಕೆ ಬ್ಯಾಟ್‌ ಮಾಡಿಕೊಟ್ಟಿದ್ದು ಅಪ್ಪನೇ. 
ಪ್ಲೇ ಕೇಂದ್ರ ಸರ್ಕಾರ ಕೆಲವು ತರಹೆಯ ವಿದ್ಯಾರ್ಥಿವೇತನ ಆರಂಭಿಸಿತ್ತು. ನಾನು 

ಎಸ್‌ ಎಸ್‌ .ಎಲ್‌.ಸಿ.ಯಲ್ಲಿ ಹಿ೦ದಿಯಲ್ಲಿ ನೂರು ಆರಕಗಳಿ ಬಳಿ ಸಾರಿದ್ದೆ. ಅದಕ್ಕೆ ದ್ದ 
ಆವೇದನ ಪತ್ರವನ್ನ ಯೂನಿರ್ವಸಿಟಿಯವರು ಮುಚ್ಚಿಟ್ಟುಬಿಟ್ಟಿದ್ದರು. ಡೇಟ್‌ ಮೀರಿದರೆ 
ಹೋಯಿತು. ನಮಪ ಸ್ರ ಅದನ್ನ ಸಂಪಾದಿಸಿಕೊಂಡು ಬಂದರು. “ನಾನು ಅರ್ಜಿ ಹಾಕಿದೆ. 
ಆ ವರ್ಷ ನನಗೆ ೫೫೦ ಕಾ ಸ್ಕಾಲರ್‌ಷಿಪ್‌ ಬ೦ದಿತು. ಅದು ನನಗೆ ದೊಡ್ಡ ಆಸ್ತಿ ಆದ 
ಹಾಗೆ ಆಯಿತು. 

ಹೀಗೆ ನಮ್ಮಪ್ಪನ ನೆನಪು ನನ್ನ ಜೊತೆಗೇ ಇದೆ. ಕೊನೆಯಲ್ಲಿ ಒಂದೇ ಒಂದು 
ಘಟನೆ ಹೇಳೀನಿ. ನಮ್ಮಪ್ಪ ಮನೆಗೆ ಬಂದವರಿಗೆ ಮಕ್ಕಳ ಪರಿಚಯ ನೀಡುವ ರೀತಿ 
ಹೀಗಿರುತ್ತಿತ್ತು : ನಮ್ಮಣ್ಣನಿಗೆ ಇವನು ಇಂಗ್ನಿಯರ್‌ (ಬೇಕಂತ), ಇವಳು ಬಿ.ಎ. ನಮ್ಮಪ್ಪನಿಗೆ 
ಇವಳು ಮೇಡಂ. | 

ಹೀಗೆ ಅತಿ ಸ ಪ್ರೇಮ, ವಾತ್ಸಲ್ಯದ ಸಾಹಸದ ಮೂರ್ತಿ ನಮ್ಮಪ್ಪ ಆಗಿದ್ದ. 
ಬದುಕಬೇಕೆಂಬ ಆಸೆ. ಬಹಳ. ಮಕ್ಕಳು ಮುಂದಕ್ಕೆ ಬ೦ದಿದ್ದನ್ನ ನೋಡಬೇಕೆಂಬ ಹಂಬಲ. 
ಆದರೆ ಆಘಾತಗಳ ಮೇಲೆ ಆಘಾತ, ೫೬ ವರ್ಷಕ್ಕೆ ಹೊರಟುಹೋದರು. ಏನೂ ಸುಖ 
ಸಂತೋಷ ನೋಡಲೇ ಇಲ್ಲ. 

ನಮ್ಮಪ್ಪ ಆರಡಿಯವರಾದರೆ, ನಮ್ಮಮ್ಮ ಐದು ಅಡಿ ಎರಡು ಇಂಚಿನ ಎತ್ತರದ 
ಹೆಣ್ಣು. ಅಪ್ಪ ಶ್ಯಾಮಲ ವರ್ಣದವರು. ಅಮ್ಮ ಹಾಲು ಬಿಳಿ. ಒಳ್ಳೆಯ ಸುಂದರಿ. ಮದುವೆ 
ಆದಾಗ ಜನ ಅನ್ನುತ್ತಿದ್ದರಂತೆ. “ರಾಗಿ ಮುದ್ದೆ ಮೇಲೆ ಬೆಣ್ಣೆ ಇಟ್ಟ ಹಾಗೆ' ಅಂತ. 
ನಮ್ಮಮ್ಮನಿಗೆ ಮಾತ್ರ ತನ್ನ ಗಂಡನ ರೂಪಾಕಾರ ಲಕ್ಷಣದ ಮೇಲೆ ಭಾರಿ ಪ್ರೀತಿ. ಹೀಗಿತ್ತು 
ಅವರ ಒಡನಾಟ 

ನನಗೆ ಎಬಿಸಿಡಿಯನ್ನು ಕಲಿಸಿದವಳು ನಮ್ಮಮ್ಮನೇ. ನಮಗಾಗಿಯೇ ಅವಳು 
ಕಲಿತಿದ್ದಿರಬೇಕು ಅಂತ ಅನಿ ಸಿತ್ತು. ನಾನು ಬಿ.ಎ.ನಲ್ಲಿ ಕನ್ನಡ ಓದುತ್ತಿದ್ದಾಗ ಕುವೆಂಪು 
ಅವರ ಕಥನಕವನಗಳನ್ನ ಇಟ್ಟಿದ್ದರು. ಅದರಲ್ಲಿ ಅವರ ನಾಗಿ" ಕವನ ಇತ್ತು. ಅದರಲ್ಲಿ 
ಸವತಿಕಾಯಿ ಕೊಡುವ ಕಾಟದ ವರ್ಣನೆ ಬರುತ್ತೆ. ನಾನು ಜೋರಾಗಿ ಓದುವುದು, 
ನಮ್ಮಮ್ಮನ ಪರೀಕ್ಷೆಯಲ್ಲಿ ಬರೆದಿದ್ದಕ್ಕೆ ನನಗೆ ಫಸ್ಟ್‌ ಡಿವಿಷನ್‌ ಬಂತು. ಅಮ್ಮನ ಕ್ರಿಟಿಸಿಸ್ಕ್‌ 
ನನಗೆ ಹೆಲ್‌ ಮಾಡಿದ್ದು. 

ಅಮ್ಮ "ಯಾವ ರೀತಿಯಲ್ಲೂ ಕಡಿಮೆ ಸಲ್ಪ ನಾನು ಎಂ.ಎ.ನಲ್ಲಿ ರ್ಯಾಂಕ್‌ 
ತೆಗೆಯಲೆಂದು ಅಮ್ಮ ಹೆಣಗಾಡಿದ ರೀತಿ, ನಾನು ತೂಕಡಿಸದಿರುವಂತೆ ರಸವೆ 
ಕಾರದ ಕಡಲೆಕಾಳು ಮಾಡಿಕೊಟ್ಟು ಲಲಿತಾಂಬು, ಏಳಪ್ರ ಓದಿಕೋ ಅಂತ ಓದಿಸುತ್ತಿದ್ದುದು. 
ನನ್ನ ಅಮ್ಮನ ಬಗ್ಗೆ ನನಗೆ ರ ಹೆಮ್ಮೆ ಅನಿಸುತ್ತದೆ. ಅಮ್ಮ ವಿದ್ಯಾವೆಂತಳಲ್ಲ 
ನು ವುದು ನಿಜವಾದರೂ ಅವಳು ಭಾರಿ ಇನೊಸೆ ೦ಟ್‌, ಅಜೋಧಳು. ಮನಸ ಅಪನಿಗೆ 
ಅಣಿ” ಮಾಡಿಕೊಡುವುದು, ಅಡಿಗೆ ಕೆಲಸ, ಮಕ್ಕಳು ಇದೇ ಅಮ್ಮನ ಜಗತ್ತು. 

ನಾನಂತೂ ಅವಳನ್ನು ಎಲ್ಲೂ ಎಂದೂ ಹೊರಗೆ ಹೋಗಿದ್ದನ್ನು ನೋಡೇ ಇರಲಿಲ್ಲ. 
ಅವರ ಅಮ್ಮನ ಮನೆಗೆ ನಮ್ಮಕ್ಕನ ಮದುವೆ ಅಲ್ಲೇ ಕಣಗಾಲಿನಲ್ಲಿ ಮಾಡಿದ್ದರಂತೆ. ಆಗ 
ಹೋಗಿದ್ದಳಂತೆ. ಅಮ್ಮ ಬದುಕಿರುವ ವರೆಗೂ ಎಂದೂ ಹೋಗಿರಲಿಲ್ಲ. 

ಆ ಅಕ್ಕ ಅತ್ತೆಮನೆ ಕಾಟದಿ೦ದ ನಮ್ಮ ಮನೆಯಲ್ಲೇ ಸತ್ತಾಗ ನಮ್ಮಮ್ಮ ಅತ್ತಿದ್ದು 


ಸಂಕಲನ-ಟ೦ ಜುಲಾಯಿ + ಆಗಸ್ಟ್‌ ೨೦೦೮ ೧೧ 


ನನಗೆ ಮರೆತಿಲ್ಲ. ಆದರೆ ಅವರು ಯಾರಿಗೂ ಆರೋಪ ಕೂಡ ಮಾಡಲಿಲ್ಲ. ಅದೊಂದು 
ಮಗಳನ್ನ ಕಳೆದುಕೊಂಡ ತಾಯಿಯ ಕೋಡಿ ಆಗಿತ್ತಷ್ಟೆ 

ತನ್ನ " ಜೀವನದಲ್ಲಿ ನಮ್ಮಮ್ಮ ಹೆತ್ತಿದ್ದೆಷ್ಟೋ, ಆ ಮಕ್ಕಳು ಸತ್ತದ್ದೆಷ್ಟೋ, ಅದಕ್ಕೆಲ್ಲಾ 
ಕಾರಣ “ಬಡತನ. ನನಗೆ ಗೊತ್ತಿದ್ದ ಹಾಗೆ ಮೂರು ಭಯಂಕರ “ಸಾವುಗಳು. ಒಂದು 
ನಮ್ಮಕ್ಕ “ಶಿವರಾಮ ಸುಂದರಿ” ಅಂತ ಇದ್ದಳು. ಅವಳು ಅಪ್ರತಿಮ ಸುಂದರಿ. ೪-೫ ರ 
ವಯಸಿನ ಅವಳ ತಿಳಿವಳಿಕೆ, ಸೌಮ್ಯ ಸ್ವಭಾವ ಮರೆಯಲಾಗದವು. ಮಾವನಿಗೆ ಹೆಣ್ಣು 
ಮಕ್ಕಳು. ಉಳಿಯುತ್ತಿರಲಿಲ್ಲ. ಬೇಕು ಅನ್ನುವ ಆಸೆ. ಅಕ್ಕನ ಮಕ್ಕಳು ಯಾರೂ ಹೋಗುವುದಕ್ಕೆ 
ತಯಾರಿಲ್ಲ. ಸುಂದರಿಗೆ ಮಾವನ ಮೇಲೆ ಬಜ ಗನ “ನಾನು ಬರ್ತೀನಿ ಭನವೆ” 
ಎಂದು ಹೋದ ಬಾಲಕಿ ಎರಡೇ ತಿಂಗಳ ನ೦ತರ ಡಿಫ್ತೀರಿಯಾ ಬಂದು ಸತ್ತಳೆಂಬ 
ಸುದ್ದಿ. ಅವಳ ಮುಖ ಸಿಗಲಿಲ್ಲ. 

ಇನ್ನೊ ೦ದು. ನಾನಾದ ನಂತರದ ಇನ್ನೊಬ್ಬ ತಮ್ಮ ಸುಮಾರು ಹನ್ನೊಂದು ತಿಂಗಳು 
ಬೆಳೆದಿದ್ದ ದತ ಬಾಲಕ. ಲಿವರ್‌ ಕೆಟ್ಟು 'ಗ್ಹೂ ದ ಲ್ಹೂ ಎಂದು “ನರಳಿ ಪ್ರಾಣ 
ಬಿಟ್ಟದ್ದು. ಅಮ್ಮನ ಸ್ಥಿತಿ ಹೇಗಿದ್ದಿರಬೇಕು, ಯೋಚಿಸಿ. ಅಮ್ಮ ಬಹುಶಃ ಈ ಮನೆಯ 
ಕಷ್ಟಗಳನ್ನೆ ಲ್ಲಾ ಸವರಿಸುವುದಕ್ಕಾಗಿಯೇ ಬ೦ದಿದ್ದ ಜೀವವೇನೋ ಅನಿಸುತ್ತಿತ್ತು. 

ನಾವಿನ್ನೂ ಯಾರು ದೊಡ್ಡವರಾಗಿರಲಿಲ್ಲ. "ಜವಾಬ್ದಾರಿ ಅಂತ ತಿಳಿದಿರಲಿಲ್ಲ. ಆಗ 
ಅದ ಅಗಾಧ ವ್ಯಥೆಯ ಸನ್ನಿವೇಶ, ಅಪ್ಪ ಸತ್ತಿದ್ದು ಆತ ಸತ್ತಿದ್ದು ಸಂಜೆ ೬ ಗಂಟೆಗೆ. 
ಅವರ ಒಪ್ಪ ಮಾಡುವುದಕ್ಕೆ 'ಮಗನಿಗೆ ಅವಳೇ ಗೈಡ್‌ ಮಾಡ್ಬೇಕು. 

ಆಯಿತು, ಆಸ್ಪತೆಯಿಂದೆ ನೇರವಾಗಿ ಸಾಗಿಸಿ ಒಪ್ಪ ಮಾಡಿದರು. ಮಾರನೆಯ-ದಿನ 
ಬೆಳಿಗ್ಗೆ ಸುಮಾರು ೧೦-೩೦ ಗಂಟೆ ಆಗಿತ್ತು. ಗಂಡನನ್ನು ಕಳೆದುಕೊಂಡ ಅಮ್ಮನ ಜೊತೆ 
ನಾವೆಲ್ಲ ಅಳುತ್ತಲೇ ಕುಳಿತಿದ್ದೀವಿ. ಅಮ್ಮನನ್ನು ಸಮಾಧಾನಪಡಿಸಬೇಕೆಂದೂ ತಿಳಿಯದ 
ಮುಗ್ಧರು ನಾವು. ಆಗ ನಡೆದ ಮರ್ಮಾಂತಕ ಘಟನೆ ಎಂದರೆ, ಇನ್ನು ಹೀಗೆಯೇ 
ನಾನು ಅಳುತ್ತ ಕುಳಿತಿದ್ದರೆ ಮನೆ ಹಾಳಾಗುತ್ತದೆ ಎಂದು ಹೇಳಿ ಎದ್ದು ನಮಗೆಲ್ಲಾ ಅಮ್ಮ 
ಅಕ್ಕಿ ರೊಟ್ಟಿ ತಟ್ಟಿ ಕೊಟ್ಟಳು. ಆ ಘಟನೆ ನೆನಪಾದಾಗಲೆಲ್ಲ ಇಂದಿಗೂ ನನ್ನ ಎದೆ ಒತ್ತಿ 
ಬರುತ್ತದೆ. 

ನಮ್ಮಮ್ಮ ಬಹಳ ಸಾಧು. ನನಗೆ ಗೊತ್ತಿರುವ ಹಾಗೆ ಅವಳ ಹತ್ತಿರ ಏಟು ತಿಂದದ್ದು 
ನನಗೆ ಇಲ್ಲಿಯ ವರೆಗೂ ನೆನಪಿಲ್ಲ. ಅದಕ್ಕೆ ಸಂಬಂಧಪಟ್ಟ ಒಂದು ಘಟನೆ ನೆನಪಾಗುತ್ತದೆ. 
ಆಗ ನಾನು ೯ನೆಯ ಕ್ಲಾಸಿನಲ್ಲಿ ಓದುತ್ತಿದ್ದ. ಗರ್ಲ್‌ ಗೈಡ್‌ಗೆ ಭರ್ತಿಯಾದೆ. ಜನವರಿ ೨೬ 
ರಂದು ಗಣರಾಜೊ ್ಯೀತ್ಸವದ ಪೆರೇಡ್‌. ಟೌನ್‌ ಹಾಲಿನಲ್ಲಿ ನಾನೂ ಪೆರೇಡ್‌ನಲ್ಲಿ ಸೇರಿದ್ದೆ. 
ಕಾಲಿಗೆ ಬೆಳ್ಳಿ ಚೆ ನ್‌ "ಹಾಕಿಕೊಂಡಿದ್ದೆ. ಕಾಲನ್ನು ಆಡಿಸಿ-ಆಡಿಸಿ ಅದು ಸಡಿಲವಾಗಿ 
ಹೋಗಿತ್ತು. ನಮ್ಮಮ್ಮ ಚೈನನ್ನ ತೆಗೆದು ಹೊಗುವಂತೆ ಹೇಳಿದರು.. ನಾನು ಹಟಮಾರಿ, 
ಕೇಳಲಿಲ್ಲ. ಹಾಗೆಯೇ ಹೋದೆ. ಅಲ್ಲೆಲ್ಲೋ ಪೆರೇಡ್‌ ನಡುವೆ ಕಾಲಿಂದ ಚೈನ್‌ ಜಾರಿ 
ಬಿದ್ದು ಹೋಯಿತು. ನನಗೆ ತಿಳಿಯಲೇ ಇಲ್ಲ. ನಾನು ನೋಡಿಕೊಂಡವಳು ವಾಗಿ 
ದೇವರಾಜ ಪೋಲೀಸ್‌ ಸ್ಟೇಶನ್‌ಗೆ ಹೋಗಿ ಕಂಪ್ಲೇಂಟ್‌ ಕೊಟೆ, ಪೆಚ್ಚು ಮೋರೆ 
ಹಾಕಿಕೊಂಡು ಮನೆಗೆ ಹಿಂದಿರುಗಿದೆ. ಎ ರ 

ಅಮ್ಮನಿಗೆ ನನ್ನ ಮುಖ ನೋಡಿಯೇ ಅರ್ಥವಾಯಿತು. ಅವರು ಅಂದಿದ್ದು ಇಷ್ಟೇ, 
"ಏನು ಚೈನ್‌ ಕಳೆದುಕೊಂಡೆಯಾ, ಮಣ್ಣು ಮುಕ್ಕು', ; ಅಂತ. :ಇದೇ ಅಮ್ಮ ನನಗೆ 


೧೨ ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲನ-೬೦ 


ನೀಡಿದ ದೊಡ್ಡ ಬೈಗಳ. ನಾನು ಪೋಲೀಸಿಗೆ ಹೋಗೆ ದೂರು ಕೊಟ್ಟು ಬ೦ದ ಸುದ್ದಿಯನ್ನು 
ಕೇಳಿ ಅಂತಹ ಕ್ಷಣದಲ್ಲೂ ನಮ್ಮಮ್ಮ ನನ್ನ ತಿಳಿವಳಿಕೆಯನ್ನು ಮೆಚ್ಚಿದರೇ ಹೂರಹ 
ಭಯಪಡಿಸ ಲಿಲ್ಲ. 

ನಮ್ಮಪ್ಪನೂ' ನನಗೆ ಸ್ನೇಹಿತರೇ, ನಮ್ಮಮ್ಮನೂ ನನ್ನ ಸ್ನೇಹಿತಳೇ. ನಮ್ಮಪ್ಪನಿಗೆ ಲಕ್ವ 
ಹೊಡೆದ. ಮೇಲೆ ಚೇತರಿಸಿಕೊಂಡಿದ್ದು ಕಡಿಮೆ. ಆಗ ಸುಬ್ರಾಯನ ಕೆರೆಯಲ್ಲಿ" ಭಾವಸಾರ 
ಸ್ವಿಮಿಂಗ್‌ ಪೂಲ್‌ ಕಟ್ಟುತ್ತಿದ್ದರು. ಅವರಿಗೂ ಮನೆಯಲ್ಲಿ ಕುಳಿತು ಬೇಜಾರು. ಮಕ್ಕಳಿಗೆ 
ಕಣ್ಣು ಮರೆಸಿ, ಅಲ್ಲಿ ಕಟ್ರುತಿದ್ದದನ್ನು ನೋಡುವುದಕ್ಕಾಗಿ "ಹೋಗುತ್ತಿದ್ದರು. ನನಗೆ ಭಯ. 
ಏನು ಅನಾಹುತ ಆಗುತ್ತೋ ಅಂತೆ ಆಗ ನಾನು ಮಜಾರಾಚನ ಕಾಲೇಜಿನ ಲ್ಲಿ ಬಿ.ಎ. 
ಓದ್ತಾ ಇದ್ದೆ. ಕಾಲೇಜಿನಿಂದ ಮನೆಗೆ ಹಿಂದಿರುಗಿದ್ದೇ ತಡ, ಅಪ್ಪ ಇಲ್ಲದೆ ಇರುವುದನ್ನು 
ನೋಡಿ ಅಲ್ಲಿಗೆ ಓಡುತ್ತಿದ್ದೆ. ಹಿಂದೀ ಪ್ರಚಾರ ಸಬೆ ಕಾನ್ಫೋಕೇಷನ್‌ನಲ್ಲಿ ನಮ್ಮಕ್ಕನಿಗೆ 
ನೀಡಿದ ನೀಲಿ ಖಾದಿ” ಹತ್ತಿಯ ಶಾಲು ಹೊದ್ದು ನಮ್ಮಪ್ಪ ನಿಂತಿರುತ್ತಿದ್ದ ಆ “ಚಿತ್ರ 
ನನಗಿನ್ನೂ ಮರೆತಿಲ್ಲ. ಅಪ್ಪ” ನನ್ನನ್ನು ನೋಡಿದ ತಕ್ಷಣ, "ಓ, `ನನ್ನ ಮಗಳು ಬಂದು 
ಬಿಟ್ಟಳು, ಇನ್ನು ನನ್ನನ್ನು ಇಲ್ಲಿ ಇರಗೊಡುವುದಿಲ್ಲ' ಎಂದು ಹೇಳಿ ಆಜ್ಞಾಪರಿಪಾಲಕರಾಗಿ 
ನನ್ನ ಕೈ ಹಿಡಿದು ಬರುತ್ತಿದ್ದ ಆ ನೆನಪು. 

ನಮ್ಮ ಜೊತೆ ಪಗಡೆಯಾಟ, ಪಂದ್ಯದಲ್ಲಿ ಮೋಸ ಮಾಡಿ ನಮ್ಮನ್ನು ರೇಗಿಸುತ್ತಿದ್ದ 
ಅಪ್ಪನ ಆ ಒಡನಾಡಿತನ ಇವೆಲ್ಲಾ ಇವೆಲ್ಲಾ ನಮ್ಮ ಆಸ್ತಿ ಇಂದಿಗೂ. ಅದೇ ರೀತಿ ಅಮ್ಮ 
ಕೂಡ. ನನ್ನೆಲ್ಲಾ ಆಗು ಹೋಗುಗಳನ್ನ ಸ್ವಲ್ಪವೂ ಬಿಡದಂತೆ ಅಮ್ಮನ ಹತ್ತಿರ 
ಹೇಳಿಕೊಳ್ಳುವುದೆಂದರೆ ನನಗೆ ಅವಳೊಂದು ಆತ್ಮೀಯ ಜೊತೆಗಾರ್ತಿ ಎಂಬ ಅನುಭವವನ್ನು 
ನೀಡುವಂಥದ್ದು ಇಂದು ಅವಳ ಕೊರತೆ ಕಾಡುತ್ತಿದೆ. 

ಅಮ್ಮನಿಗೂ ಸ ಜ್ರ ಲ ಓದಿನ ಹಂಬಲ ಹೆಚ್ಚು ಬಹಳ ಒಳ್ಳೆಯ ಕ್ರಿಟಿಕ್‌ ಕೂಡ. 
ಅದಾಗ ಭೈರಪ್ಪನವರ “ವಂಶವೃಕ್ಷ ಕ' ಬಹಳ ಚರ್ಚೆಯಲ್ಲಿತ್ತು. ಸುಮಾರು ೫೦೦-೬೦೦ 
ಪುಟಗಳ ತ ಕಾದಂಬರಿಯನ್ನ "ಅಮ್ಮ ಎರಡೇ ದಿನಗಳಲ್ಲಿ ಓದಿ ಮುಗಿಸಿದ್ದಲ್ಲದೇ ತನ್ನ 
ಮಗನ ಜೊತೆ ಕುಳಿತು ಚರ್ಚೆ ನಡೆಸುತ್ತಿದ್ದುದು ಬಹಳ ಸ್ಪಸ್ಥ ಹಾಗೂ ಸ್ವಾರಸ್ಯಕರವಾಗಿತ್ತು. 

ದೇವಡುರವರ "ಮಹಾಬ್ರಾಹ್ಮಣ', "ಮಹಾಕ್ಷತ್ರಿಯ' ವನ್ನಂತೂ ನಮ್ಮಮ್ಮ ಕೊಂಡು 
ತರಿಸಿಟ್ಟುಕೊ೦ಡವರು. 

ನಮ್ಮಪ್ಪ ಜೀವನದಲ್ಲಿ ಏನೊಂದು ಸುಖವನ್ನೂ ಕಾಣದೆಯೇ ಸತ್ತ. ನಮ್ಮಮ್ಮ ಆ 
ಕೊರತೆಯನ್ನ ಪೂರೈ ಕಿಕೊಂಡರು. ಅಮ್ಮ ಮಕ್ಕಳು. ಕೈತುಂಬಾ ಸಂಪಾದಿಸಿ, ಅವರಿಗೆ 
ಮದುವೆಗಳಾಗಿದ್ದು ನೋಡಿದಳು. ಮೊಮ್ಮಕ್ಕಳ ಜೊತ “ಡ ನಲಿದಳು. 

ನಾನು ಮೊದಲು ಅವಳಿಗೆ ಅಂತ ಜಾ ಸೀರೆ ತಂದೆ. ನಮ್ಮಮನಿಗೆ ತಾನು 
ಆಶ್ರಿತಳಾದೆನೆಂಬ. ಕಾಂಪ್ಲೆಕ್ಸ್‌ ಆ ದಿನಗಳಲ್ಲಿ. ಮೊದಲು ಅದಕ್ಕೆ ಅವರು 6 ಮಾಡಿದ್ದು 
ಹೀಗೆ, “ನನಗೆ. ಅಂತ ಕಚರಾ ಸೀರೆ ಹುಡುಕಿ ತಂದೆ ತಾನೆ? 

ನಾನು ಅದಕ್ಕೆ ವಿಚಲಿತಳಾಗದೆ, “ಇಲ್ಲಮ್ಮ ನಿನಗಾಗಿ ಒಳ್ಳೆಯ ಸೀರೆಯನ್ನು ಹುಡುಕಿ 
ತಂದಿದ್ದೀನಿ' ತಂದಾಗ; ಸುಮ್ಮನಾದರೂ ಆರಂಭದಲ್ಲಿ ಮನಸ್ಸಿಲ್ಲದೆಯೇ ಸಿ ಸ್ವೀಕರಿಸಿದರು. 

ಪಾಪ, ಆ ದಿನಗಳಲ್ಲಿ ಸೀರೆಯ ಭಾರವನ್ನೂ ಹೊರಲಾಗದ ಸ್ಥಿತಿ. ೭ ಗಜದಿಂದ ೬ 
ಗಜದ ವಾಯಿಲ್‌ಗೆ ಬದಲಾದಳು ನಮ್ಮಮ್ಮ ಪೇಟಿಕೋಟ್‌ಗಂತೂ ಒಪ್ಪಲಿಲ್ಲ. 

ಅಮ್ಮ ಬಹಳ ದಿನಗಳು ಬದುಕಿರಲಿ ಅಂತ ನನಗೆ. ಅದಕ್ಕೇ ಅವರಿಗೆ ಪ್ರತಿ ದಿನ ಗಾಳಿ 


ಸಂಕಲನ-೪೦ ಜುಲಾಲಯು +೬ ಆಗಸ್ಟ್‌ ೨೦೦೮ ೧೩ 


ಸೇವನೆಗಾಗಿ ಹೋಗಿ ಬನ್ನಿ ಅಂತ ಪೀಡಿಸು ತ್ತಿದ್ದೆ. ಮಗಳ ಮಾತು ಕೇಳಿ ಅಮ್ಮ ಹೊರಟಳು. 
ಮೊದಲ ದಿನ ಬೀದಿಯ ಕೊನೆಯ ವರೆಗೂ ಹೋಗಿ ಬಂದರು. ಎರಡನೆಯ ದಿನ 
ಪಕ್ಕದ ಗಲ್ಲಿಗೆ ತಿರುಗಿದರು. ರಸ್ತೆ ತಪ್ಪಿ ಹೋಯಿತು. ಸುಮಾರು ಅರ್ಧ ಗಂಟೆ ಕಾಲವಾಯಿತು. 
ತಾಸು ಬೆಂಬತ್ತು ಹುಡುಕಿದೆ. “ಸಿಗಲಿಲ್ಲ. ಅಮ್ಮ ಕೊನೆಗೂ ಹೇಗೋ ಯಾರ-ಯಾರನ್ನೋ 
ಕೇಳಿ ಮನೆಗೆ ತಲುಪಿದರು. ಆ ದಿನದ ಘಟನೆಗೆ ನನ್ನ ಅಪರಾಧಿ ಮನಸ್ಸು ಪಿಷ 
ಮರುಗಿತು. ಈಗಲೂ ಮರುಗುತ್ತಿದೆ. 

ಅವರಿಗೆ ಹೊಸ ನೋಟು, ಹೊಸ ನಾಣ್ಯ ಅಂದರೆ ಬಹಳ ಚಪಲ. ಅಮ್ಮನ್ನ ತೃಪ್ತಿ 
ಪಡಿಸುವುದಕ್ಕಾಗಿ ಇದನ್ನೆಲ್ಲ ತಂದು ಕೊಡುವುದರಲ್ಲಿ ನನಗೆ ಆನಂದ. ಅಮ್ಮ “ಡಿ 
ಹಾಕಿದ ಆ 'ನೋಟನ ಕಂತೆ, ನಾಣ್ಯಗಳು ಇ೦ದೂ ಅಮ್ಮನ ಆ ಎಳೆತನವನ್ನ 
ಕಣ್ಮುಂದಿರಿಸು ತ್ತಿವೆ. 

ನಮ್ಮ ಮನೆಗೆ ಒಬ್ಬ ಹೆಂಗಸು ಸೊಪ್ಪು ಮಾರುವುದಕ್ಕೆ ಬರುತ್ತಿದ್ದಳು. ಸ್ವಲ್ಪ ದಿನಗಳಾದ 
ಮೇಲೆ ಕೈಲಾಗದ್ದರಿಂದ ಅವಳು ಸೊಪ್ಪು 'ಮಾರುವುದನ್ನು, ನಿಲ್ಲಿಸಿದಳು. ಆಕೆಗೆ ಮನೆಯಲ್ಲಿ 
ಕಟ್ಟು ಕಾಟ. ಪಾಪ. ಸೊಸೆ ಹೊರಗಟ್ಟಬಿಡುತ್ತಿದ್ದಳು. ಅವಳು ನಮ್ಮ ಮನೆಗೆ ಬಂದು 
ಅಮ್ಮನ ಹತ್ತಿರ ತನ್ನ ಗೋಳನ್ನ ತೋಡಿಕೊಳ್ಳುತ್ತಿದ್ದಳು. ಅಮ್ಮನ ಶೇಖರಣೆ ಇಂತಹವರಿಗೆ 
ಅನುಕಂಪ ತೋರುವುದಕ್ಕಾಗಿ, ನಾಲ್ಕಾರು ರೂಪಾಯಿಗಳನ್ನು ನೀಡುವುದಕ್ಕಾಗಿ ವಿಲೇ 
ಆಗುತ್ತಿತ್ತು. 

ಅಮ್ಮ ನನಗೆ ಬಹಳ ಒಳ್ಳೆ ಸಂಗಾತಿ ಆಗಿದ್ದವಳು. ನನ್ನೆಲ್ಲ ಕಷ್ಟಗಳನ್ನ ಅವಳ ಹತ್ತಿರ 
ಹೇಳಿಕೊಳ್ಳುತ್ತಿದೆ ಅಮ್ಮ ಅದಕೆ ೈ ನೀಡುತ್ತಿದ್ದ ಸಮಾಧಾನ, ಹೋಗಲಿ ಬಿಡು' ಅಂತ. ಈ 
ಸಣ್ಣ ವಾಕ್ಯದಿಂದ ನನಗೆ ಸಿಗುತ್ತಿದ್ದ ಬಲ, ಶಕ್ತಿ ಅಗಾಧವಾದದ್ದು. ಇಂದು ಅವರ 
ಕೊರತೆ ಕಾಡುತ್ತಿದೆ. ಅಮ್ಮ ಇಲ್ಲ. 


* ಡಾ. ಬಿ. ವೈ. ಲಲಿತಾಂಬ, ೧೩೦೪, ೨ನೇ ಸ್ಟೇಜ್‌, ೯ನೇ ವಿಭಾಗ, 
ನಾಗರಭಾವಿ, ಬೆ೦ಗಳೂರು-೫೬೦ ೦೭೨ + 


"ನನ್ನ ಅವ ನನ್ನ ಅಪ್ಪ' ಮಾಲಿಕೆ : ಕೃತಜ್ಞತೆ - ೩೮ 


ಅವ್ವಾ - ಅಂಡಣ್ಣ ವಸಂತ ಅ. ಕುಲಕರ್ಣಿ 


ನನ್ನ ತಂದೆ ಅಥಣಿಯ ಸುಪ್ತ ಪ್ರಸಿದ್ದ ವಕೀಲರು ಹಾಗೂ ಹಿರಿಯ ಸ್ವಾತಂತ್ರ “ಯೋಧರು. 
ನಮ್ಮ ತಂದೆ ಅನಂತರಾವ ಬಾಳಕೃಷ್ಣ ಕುಲಕರ್ಣಿ- ಕೊಟ್ಟಲಗಿ ಗ್ರಾಮದ ಬಾಳಕೃಷ್ಣ 
ಕುಲಕರ್ಣಿಯವರ ಏಕಮಾತ್ರ ಪುತ್ರ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಕೊಟ್ಟಲಗಿಯಲ್ಲಿ 
ಪೂರೈಸಿದ ನಂತರ ಮಾಧ್ಯಮಿಕ ಶಿಕ್ಷಣವನ್ನು ವಿಜಾಪುರದ ಎತರ. 
ಹಾಯಸ್ಫೂಲದಲ್ಲಿ ಮುಗಿಸಿದರು. ಸುಮಾರು ೧೯೨೦೨೨೨ ರ ಸಮಯ. ಸ್ವಾತಂತ್ರ್ಯ 
ಚಳವಳಿಯ ಪಾನ ಏರುತ್ತಿತ್ತು ದೇಶಪ್ರೇಮ, ಲೋಕಮಾನ್ಯ ಟಿಳಕರ ಉಪನ್ಯಾಸಗಳು 
ಇವರಲ್ಲಿ ದೇಶಪ್ರೇಮದ ಕಿಚ್ಚನ್ನು ಹೊತ್ತಿಸಿತು. ರಾಷ್ಟ್ರಿಷ್ಠೆ-ದೇಶಭಕ್ತಿ ಜೀವನದ ಕೊನೆಯ 


ಅ 


೧೪ ಜುಲಾಯಂಖ + ಆಗಸ್ಟ್‌ ೨೦೦೮ ಸ೦ಕಲನಸನ-೪೦ 


ವರೆಗೂ ಅವರ ಉಸಿರಾಗಿತ್ತು ೧೯೧೭ ರಲ್ಲಿ ಲೋಕಮಾನ್ಯ ಟಿಳಕರು ಅಥಣಿಗೆ ಬಂದಿದ್ದರು. 
ಅಲ್ಲೊಂದು ರಾಜಕೀಯ "ಪರಿಷತ್ತು ಸೇರಿತ್ತು. ನನ್ನ ತಂದೆ ಹಾಗೂ ಅವರ ಭಾವ 
ಶ್ರೀಪಾದ ಗಲಗಲಿಯವರು ಅಥಣಿಗೆ ವಿಜಾಪುರದಿಂದ ನಡೆಯುತ್ತ, ಮತ್ತೆ ಚಕ್ಕಡಿಯಿಂದ 
ಹೋಗಿ ಲೋಕಮಾನ್ಯರ ದರ್ಶನ ಪಡೆದರು. ಅವಾಗ್ಗೆ ಇನ್ನೂ ಹೈ ಸ್ಕೂಲ 
ವಿದ್ಯಾರ್ಥಿಗಳಾಗಿದ್ದರು. ಲೋಕಮಾನ್ಯರ ಜೀವನದ ರಸವತ್ತಾದ ಘಟನೆಗಳನ್ನು ನನಗೆ 
ಹೇಳುತ್ತಿದ್ದುದು ಈಗಲೂ ನೆನಪಿದೆ. 

ಅಶ್ರಿಂದ ಮೆಟ್ರಿಕ್‌ ಪರೀಕ್ಷೆ ಪಾಸಾಗಿ ಪುಣೆಯ ಡೆಕ್ಕನ್‌ ಕಾಲೇಜದಲ್ಲಿ ಬಿ.ಎ. ನಂತರ 
ಎಲ್‌.ಎಲ್‌ಬಿ. ಪಾಸಾಗಿ ೧೯೨೨-೨೩ ರ ಸುಮಾರಿಗೆ ಅಥಣಿಯಲ್ಲಿ ವಕೀಲಿ ವೃತ್ತಿ 
ಆರಂಭಿಸಿದರು. ವೃತ್ತಿಯಲ್ಲಿ ಅಪಾರ ಆಸಕ್ತಿ, ನಿರಂತರ ಕಾನೂನು ಓದು, ಭಾಷೆಯ 
ಮೇಲಿನ ಪ್ರಭುತ್ವ ಮೇಲಾಗಿ ಕಕ್ಷಿದಾರರೊಡನೆ ದಯಾಪರತೆ, ನಿಷ್ಠೆಗಳು ಕೆಲವೇ ವರುಷಗಳಲ್ಲಿ 
ಅವರಿಗೆ ಜನಪ್ರಿಯತೆ ತಂದು ಕೊಟ್ಟವು. ಸುಮಾರು ೬೦ ವರುಷಗಳಿಗೂ ಮೇಲ್ಪಟ್ಟ 
ಅಥಣಿಯ ಬಾರ್‌ದ ಸದಸ್ಯರಾಗಿ ತಮ್ಮ ವಯಸ್ಸಿನ ೮೯ ರ ವರೆಗೂ ವಕೀಲಿ ವೃತ್ತಿ 
ಕೈಗೊಂಡರು. ಕೇಸುಗಳಲ್ಲಿ ಅತೀವ ತಾದಾತ್ಮತೆ ಹೊಂದಿದ್ದರು. ವಿಶೇಷವಾಗಿ ಕ್ರಿಮಿನಲ್‌ 
ಕೇಸುಗಳನ್ನು ನಿರ್ವಹಣೆ ಮಾಡುವಲ್ಲಿ ಅವರದು ಎತ್ತಿದ ಕೈ ಹಾಗೂ ತುಂಬ ಹೆಸರನ್ನು 
ತಂದುಕೊಟ್ಟ ಕ್ಷೇತ್ರ. ಪ್ರಕರಣಗಳ ಒಳಹೊಕ್ಕು ವಾದ-ಪ್ರತಿವಾದದಲ್ಲಿ ಎದುರು ಪಕ್ಷವನ್ನು 
ಸೋಲಿಸಿ. ಜಯ ತಮ್ಮೆಡೆಗೆ ಮಾಡಿಕೊಳ್ಳುವ ಕರಾಮತ್ತು ಸಾಧಿಸಿತ್ತು. ಅದಕ್ಕಾಗಿ ದೊಡ್ಡದಾದ 
ಲೈಬ್ರರಿ ಸಜ್ಜುಗೊಳಿಸಿದ್ದರು. ಹೊಸ ಹೊಸ ಲಾ ಬುಕ್‌ಗಳನ್ನು ರಾತ್ರಿಯ ಭಂ ವರೆಗೂ 
ಬದ ತಮ್ಮ "ಜ್ಯೂನಿಯರಗಳಿಗೆ ಹೇಳುವ ಉತ್ಪುಕತೆ ಅದಮ್ಮವಾಗಿರುತ್ತಿತ್ತು ಅದರಂತೆ 
ಅವರು ೧೫ ವರುಷಗಳ ಕಾಲ ಅಥಣಿಯ ಬಾರ್‌ ಕೌನ್ಸಿಲ್‌ದ ಅಧ್ಯಕ್ಷರಾಗಿದ್ದರು. ಬಾರ್‌ 
ರೂಮದಲ್ಲಿ ಎಳೆಯ ಸಹವರ್ತಿಗಳೊಂದಿಗೆ ನಗೆಚಾಟಿಕೆ ಮಾಡುವುದು ಅವರ ವ್ಯಕ್ತಿತ್ವದ 
ವಿಶೇಷತೆಯಾಗಿತ್ತು. ಅವರು ಎಂದಿಗೂ ಸಿಟ್ಟು-ಸೆಡುವು ಮಾಡಿಕೊಂಡದ್ದನ್ನು ನಾನು 
ನೋಡಿಲ್ಲ. 

ನಮ್ಮ ತಾಯಿ ಲಕ್ಷ್ಮೀಬಾಯಿ. ಅವಳ ತವರೂರು ಅಥಣಿ ತಾಲೂಕದ ಸತ್ತಿ ಗ್ರಾಮ. 
ಅಲ್ಲಿಯ "ಶೇಷ ಪ್ರ ಕುಲಕರ್ಣಿಯವರ ಜ್ಯೇಷ್ಠ ಪುತ್ರಿ. ಸತ್ತಿಯಲ್ಲಿರುವ ವೆಂಕಪ್ಪ, ನಾರಪ್ಪ 
ಹಾಗೂ ನರಸ ಪುನವರ ಮನೆತನದಲ್ಲಿ ನಮ್ಮ ತಾಯಿ ಹಿರಿಯವಳು; ಆದ್ದರಿಂದ ಊರಿಗೇ 
ಅಕ್ಕನಾಗಿದ್ದಳು. "ತವರು ಮನೆಯಲ್ಲಿ ಅವಳಿಗೆ ಚ೦ಪಕ್ಕ ಎಂದು ಕರೆಯುತ್ತಿದ್ದರು. ನಮ್ಮ 
ಹರಂ ಮೂರು ಜನ ತಮ್ಮಂದಿರು ಮತ್ತು ಒಬ್ಬಳು ತಂಗಿ. ಆದರೆ “ಅಕ್ಕ- ತಮ್ಮರ 
ಬಾಂಧವ್ಯ ಪ್ರೀತಿ ತುಂಬ ಅನ್ಫೋನ್ಯವಾಗಿತ್ತು. ಒಡಹುಟ್ಟಿದ ಅಕ್ಕನಷ್ಟು ತಮ್ಮಂದಿರು 
ಪ್ರೀತಿಸುತ್ತಿದ್ದರು. ನಮ್ಮ ಗೆ ಇಬ್ಬರು "ಒಡಹುಟ್ಟಿದ. ತಂಗಿಯಂದಿರು. ಒಬ್ಬಳು 
ಗಂಗೂಬಾಯಿ, ಅಥಣಿಯ ದೇಶಪಾಂಡೆ ಮನೆತನಕ್ಕೆ ಕೊಡಲಾಗಿತ್ತು. ಇನ್ನೊ ಬಳು 
ರಂಗೂಬಾಯಿ ನಂದೇಶ್ವರದ ದೇಶಪಾಂಡೆ ಮನೆತನಕ್ಕೆ ಕೊಡಲಾಗಿತ್ತು. ನಾತು ನನ್ನ 
ತಂಗಿಯಂದಿರು ಬಹುಶಃ ಬೇಸಿಗೆಯ ಬಿಡುವನ್ನು ಸತ್ತಿ - "ನಂದೇಶ್ವರದಲ್ಲಿ "ಕಳೆಯುತ್ತಿದ್ದೆವು. 
ಕೃಷ್ಣಾ ನದಿಯಲ್ಲಿ ಈಜುವುದು- ಮನೆಯಲ್ಲಿ ಮಾವಿನ ಹಣ್ಣಿನ ಸೀಕರಣಿಯ ಸಂಭ್ರಮ- 
ಕಸಿ 'ಮೊಸರಿನ 'ವೈಭವ, ಹೀಗೆ ಬೇಸಿಗೆ ಬಿಡುವು ನಮಗೆ ಸಂಭ್ರಮವನ್ನು ಒದಗಿಸುತ್ತಿತ್ತು. 

ನನಗೆ ಒಬ್ಬ ಅಣ್ಣ ಗೋವಿಂದ. ಅವರು ಕೇ೦ದ್ರ ಸರಕಾರದ ಉನ್ನತ "'ಹುದ್ದೆಯಲ್ಲಿದ್ದು 
ನಿವೃತ್ತಿಯ ನಂತರ ಬೆಳಗಾವಿಯಲ್ಲಿ ವಾಸವಾಗಿದ್ದರು. ೧೪- ೮-೨೦೦೦ ರಂದು 


ಸಂಕಲನ-೪೦ ಜಬುಲಾಯಂಖ + ಆಗಸ್ಟ್‌ ೨೦೦೮ ೧೫ 


ವಿಧಿವಶರಾದರು. ನನ್ನ ಹಿರಿಯಕ್ಕ ಶಾಂತಾ ಅ೦ದರೆ ನನ್ನ ಅತ್ತೆ. ಇನ್ನೊಬ್ಬಳು ಅಕ್ಕ ಸುಧಾ 
ಸಾಂಗಲಿಯಲ್ಲಿ ಮಕ್ಕಳೊಂದಿಗೆ ವಾಸವಾಗಿದ್ದಾಳೆ. ಇಬ್ಬರು ತಂಗಿಯರು ಛಾಯಾ ಮತ್ತು 
ವೀಣಾ. ಛಾಯಾ ಧಾರವಾಡದಲ್ಲಿ, ವೀಣಾ ಸೋಲಾಪುರದಲ್ಲಿ ಉಪನ್ಯಾ ಸಕಿಯಾಗಿದ್ದಾರೆ. 

ನಮ್ಮ ಕುಲಕರ್ಣಿ ಮನೆತನದ ಹೊಲಗಳು ಬೇರೆಯವರ ವಶವಾಗಿದ್ದರೂ ನಮ್ಮ 
ತಂದೆ ತುಂಬ ಉದಾರ ಬುದ್ಧಿಯವರು. ಕಕ್ಷಿದಾರರ ಕಲ್ಯಾಣಕ್ಕಾಗಿ ಶ್ರಮಿಸ ತ್ತಿದ್ದರು. 
ಬಂದ ಜನ ಮನೆಯಲ್ಲಿ ಊಟ ಮಾಡಬೇಕು. ವಾಸ ಮಾಡಬೇಕು. ಅದರಂತೆ ತಾಯಿಯೂ. 
ಇಬ್ಬರಿಗೂ ಗಾ೦ಧೀಜಿಯವರೆಂದರೆ ಎಲ್ಲಿಲ್ಲದ ಭಕ್ತಿ. ೧೯೩೪ ರಲ್ಲಿ ಗಾಂಧೀಜಿಯವರು 
ಅಥಣಿಗೆ ಬಂದಾಗ ಸಭೆಯನ್ನು ಏರ್ಪಡಿಸಿ ಮನವಿ ಅರ್ಪಿಸುವ ಧುರೀಣತ್ಪವನ್ನು 
ನಮ್ಮ ತಂದೆ ವಹಿಸಿದ್ದರು. ಸಾಕ್ಯಾಟ ಕುಳಿತಿದ್ದ ಜಮಖಾನೆ ಈಗಲೂ ನಮ್ಮ ಮನೆಯಲ್ಲಿದೆ. 
ಯಾವತ್ತೂ ಗಾಂಧೀಜಿ ವಿಚಾರಗಳ ಚಿಂತನೆ, ಅವರ ಸಾಹಿತ್ಯ ಆವಾಗ್ಗೆ ಓದಲು 
ದುರ್ಭರವಾದರೂ ಗುಪ್ತವಾಗಿ ಪಡೆದುಕೊಂಡು ಓದುತ್ತಿದ್ದರು. ಮನಗ ಗಾಂಧೀಜಿಯವರ 
ಸಂದೇಶ, ಸುಭಾಸಚಂದ್ರ ಬೋಸರ ಕಾರ್ಬನ್‌ ಕಾಪಿಯ ಸುದ್ದಿಗಳು ರಾತ್ರಿ ಹೊತ್ತಿನಲ್ಲಿ 
ಯಾರೋ ಮನೆಯ ಬಾಗಿಲಿಗೆ ಇಟ್ಟು ಹೋಗಿರುತ್ತಿದ್ದರು. ಅವುಗಳನ್ನೆಲ್ಲ ನಮ್ಮ ತಾಯಿ 
ಒಂದೆಡೆ ಸಂಗ್ರಹಿಸಿ ಮುರುಕ ಟಂಕಿನಲ್ಲಿಟ್ಟದ್ದಳು. ಎಷ್ಟೇ ಹಣದ ಕೊರತೆಯಿದ್ದರೂ 
ನಮ್ಮ ತಾಯಿ ಪರರಿಗೆ ಉಪಕಾರ ಮಾಡುವುದನ್ನು ಬಿಡುತ್ತಿರಲಿಲ್ಲ. ಯಾವುದೇ 
ಜಾತಿಯವರಾಗಿದ್ದರೂ ಅವರ ಮನೆಗೆ ಹೋಗಿ ಹೆರಿಗೆಯನ್ನು ಮಾಡಿಸುತ್ತಿದ್ದಳು. 
ಬಡವರಾಗಿದ್ದರೆ ಅವರಿಗೆ ಒಂದಿಷ್ಟು ಹಣ ಸೀರೆ, ಅಕ್ಕಿ- ತುಪ್ಪ. ಎಣ್ಣೆ, ಬಾಣಂತಿಗೆ 
ಕೊಟ್ಟು ಕಳಿಸುತ್ತಿದ್ದಳು. ಹೆರಿಗೆ ಮಾಡಿಸಿ ಬಂದ ನಂತರ ಜಳಕ ಮಾಡಿ ಮಡಿ ಸೀರೆ 
ಉಡುತ್ತಿದ್ದಳು. ಹೀಗೆ ನಮ್ಮ ಅವ್ವ ಊರಿಗೇ “ಅವ್ವ' ಆಗಿದ್ದಳು. ಓಣಿ ಉಡುಗುವ 
ಗಿರಿಜಾ, ಮನೆಯ ಆಳು ಜಾಜೂ ಹೂವಪ್ಪನ ಸಂಬಂಧಿಕರು, ಪಾತ್ರೆ ತೊಳೆಯುವ 
ಮೇರುನ್ನಿಸಾ, ಅಕ್ಕಪಕ್ಕದವರಿಗೆ- “ಅವ್ವ'ನೆಂದು ಗೌರವಿಸಿ ಅವಳ ಬಳಗದ ಸದಸ್ಯರಾಗಿದ್ದರು. 

ನಮ್ಮ ಅಪ್ಪ "ಅವ್ವ ಇಬ್ಬರೂ ಖಾದಿಧಾರಿಗಳು. ದೇಶದ ಸ್ವಾತಂತ್ರ್ಯ ಚಳುವಳಿಯ 
ಕಾವು ಏರತೊಡಗಿತು. ಅಪ್ಪ ವಕೀಲ ವೃತ್ತಿ ತೊರೆದು ಸ್ವಾತಂತ್ರ್ಯ “ಚಳವಣಿಗೆ ಸೇರಿದರು. 
ನಮ್ಮ ಮಾಮಾ ವ್ಹಿ. ಎಸ್‌ ;:ಕುಲಕಣ್ಣಿಕಕವರು (ನಮ್ಮ ತಾಯಿಯ ಕಕ್ಕನ ಮಗ) 
ಮುಂಚೂಣಿಯಲ್ಲಿದ್ದವರು. ಅವರಿಗೆ ಕಂಡಲ್ಲಿ ಗುಂಡಿಕ್ಕುವ ಆದೇಶವನ್ನು ಬ್ರಿಟಿಷ್‌ ಸರಕಾರ 
ಸಾರಿತ್ತು. ನಮ್ಮ ತಂದೆಯವರು ಅವರೊಡನೆ ಕೆಲವು ಗೆಳೆಯರು ಕೂಡಿ. ಭೂಗತರಾದರು. 
ಮನೆಯ ನಿರ್ವಹಣೆಯನ್ನು ನನ್ನ ಅವ್ವನೇ ನೋಡಿಕೊಳ್ಳುತ್ತಿದ್ದಳು. ಮನೆಯ ಮೇಲೆ 
ಬ್ರಿಟಿಷರ ಹದ್ದಿನ ಕಣ್ಣು, ಬಟನ್‌ ಸಪ್ಪಳಗಳ ಭಯ. ನನ್ನ 'ಆಣ್ಣನ ಮುಂಜಿವಿ ಆಗಿತ್ತು. 
ನನ್ನ ಅಕ್ಕನ ಮದುವ. ಕೊಲ್ಲಾಪುರದಲ್ಲಿ ಈ ಮೊದಲೇ "ಆಗಿತ್ತು. ಆದರೆ ಮನೆಯಲ್ಲಿ 
ಗೊಂದಲ. ಹಾಕುವ ಕಾರ್ಯಕ್ರಮವೊಂದು ಉಳಿದಿತ್ತು ನನ್ನ ಅವ್ವ ಹಾಗೂ ಸೋದರಮಾವ 
ಬಾಬು ಕೂಡಿಕೊಂಡು ಗೊಂದಲ ಪೂಜೆ ಏರ್ಪಡಿಸಿದ್ದರು. 'ಬಿಜ್ಜರಗಿಯಿಂದ ಗೊಂದಲಿಗರು 
ಬ೦ದರು. ಪೂಜೆಯ ಎಲ್ಲ ಏರ್ಪಾಡುಗಳಾದವು. ರಾತ್ರಿ ಗೊಂದಲ ಹಾಗೂ ಗೊಂದಲಿಗರ 
ಕಥೆ ಹೇಳುವುದು. ನಂತರ ಆರತಿಗಾಗಿ ಭೂಗತರಾಗಿದ್ದ ನನ್ನ ತಂದೆಯವರಿಗೆ ಬರಲು 
ಹೇಳಿ ಕಳಿಸಲಾಯಿತು. ಅವರು ಬರುವುದು ಕೂಡ ಖಚಿತವಾಯಿತು: ಇದು ಹೇಗೋ 
ಬ್ರಿಟಿಷ್‌ ಪೋಲೀಸರಿಗೆ ಸುದ್ದಿ ಹೋಯಿತು. ನಮ್ಮ ತಂದೆ ಲಗುಬಗೆಯಿ೦ದ ವೇಷ 
ಮರೆಸಿಕೊಂಡು ಬಂದರು. ನನ್ನ ಅವ್ವನ ಕಣ್ಣಲ್ಲಿ ನೀರು ರು, ಸಡಗರ ಕೂಡಿಯೇ ಇದ್ದವು. 


೧೬ ಜುಲಾಲಯು + ಆಗಸ್ಟ್‌ ೨೦೦೮ ಸಂಕಲನ-೪೦ 


ಇನ್ನೇನು ಆರತಿ ನಮ್ಮ ತಂದೆ ಎತ್ತಬೇಕೆನು _ವಷ್ಟರಲ್ಲಿ ಪೋಲೀಸರು ಮನೆ ಸುತ್ತುವರಿದರು. 
ನನ್ನ ತಂದೆಯನ್ನು ಬಂಧಿಸಿ ಬೆಳಗಾವಿಯ ಹಿಂಡಲಗಾ ಜೇಲಿಗೆ ಒಯ್ದರು. ಪೂಜೆ 
ನಿಂತು ಹೋಯಿತು. ನನ್ನ ಅವ್ವ ಅಂದು ರಾತ್ರಿ ಬಹಳೇ ಅತ್ತಳು. ಅಂದು ನಿಂತ 
ಗೊಂದಲ ಕಾರ್ಯಕ್ರಮ ಈಗಲೂ ನಿಂತು ಹೋಗಿದೆ. 

ನನ್ನ ಅವ್ವನಲ್ಲಿ ಸ್ವಾತಂತ್ರ್ಯಪ್ರಿಯತೆ ಪ್ರಖರವಾಗಿತ್ತು. ರಾತ್ರಿ ಹೊತ್ತಿನಲ್ಲಿ ಬಂದ ಭೂಗತ 
ಜಾತಕರಿಗೆ: ಎಮ್ಮಿ ಹಿ೦ಡಿ, ತಾಜಾ ಹಾಲಿನಲ್ಲಿ ಚಹಾ ಮಾಡಿ ಕೊಡುತ್ತಿದ್ದಳು. 
ಸಂದೇಶ ರವಾನೆ ಮಾಡುವುದು ಅವಳ ಪ್ರೀತಿಯ ಕೆಲಸವಾಗಿತ್ತು. ಕೆಲ ಬಾರಿ “ಕೊಟ್ಟಿ 
ಮಾಡಿಯೂ ಕಳಿಸುತ್ತಿದ್ದಳು. ಅದರಲ್ಲಿ ನಮ್ಮ ಕಕ್ಕ೦ದಿರು ಅಂದರೆ. ನಮ್ಮ ತಂದೆಯವರ 
ಕಾಕಾನ ಮಕ್ಕಳು ಕೂಡ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಇದುದರಿಂದ ಮನೆಯು ತುಂಬಿರುತ್ತಿತ್ತು 
ಸ ಂದರರುವರು ಜೇಲಿನಲ್ಲಿ "ಇದ್ದರೂ ನನ್ನ ಅವ್ವ ಧೈರ್ಯ ಕಳದುಕೊಂಡಿರಲಿಲ್ಲ. ಅದರಂತೆ 
ಹಬ್ಬ ಹರಿದಿನಗಳನ್ನು ಧಾರ್ಮಿಕ ನಿಷ್ಠೆಯನ್ನು, ಜಂಟ ಅಚ್ಚುಕಟ್ಟಾಗಿ ಪರಿಪಾಲಿಸುತ್ತಿದ್ದಳು. 
ಅವಳ ಧರ್ಮ ಕೇತ ದೇವರ ಮನೆಗೆ ಮಾತ್ರ ಸೀಮಿತವಾಗಿತ್ತು ಮನೆಯಲ್ಲಿ ಎಲ್ಲ 
ಜಾತಿಯ ಜನರಿಗೂ ಮುಕ್ತ ಅವಕಾಶ. ನಾನು ಬಾಲಕನಾಗಿದ್ದೆ. ಸಣ್ಣಕ್ಕಿ ಮೊಸರನ್ನದ 
ಕೈತುತ್ತು ಹಾಕಿ ರಾಮಾಯಣ-ಮಹಾಭಾರತದ ಕತೆಗಳನ್ನು ಹೇಳುತ್ತಿದ್ದಳು. ತುತ್ತಿನ 
ಗುಂಪಿನಲ್ಲಿ ಓಣಿಯ ಎಲ್ಲ ಮಕ್ಕಳಿರುತ್ತಿದ್ದರು. ೧೯೪೨ ರ ಗಾಂಧೀಜಿಯವರ "ಮಾಡು 
ಇಲ್ಲವೆ ಮಡಿ' ಕರೆಗೆ ಓಗೊಟ್ಟು ನೂರಾರು ಜನ ಚಳವಳಿಗಾರರನ್ನು ಬಂಧಿಸಲಾಯಿತು. 
ಚಳವಳಿಯ ಕಾವು ಏರತೊಡಗಿತ್ತು ಮುರುಕ ಟ್ರಂಕಿನಲ್ಲಿ ರಾಷ್ಟನಾಯಕರ ಕಾರ್ಬನ್‌ 
ಕಾಪಿಯ ಪತ್ರಗಳನ್ನು ಪೋಲೀಸರಿಗೆ ಅಂಜಿ, ಒಲೆಯ ಉರಿಗೆ ಹಾಕಿ ಹೋಮ ಮಾಡಿದಳು. 
ಅಂದು ನನ್ನ ಅಣ್ಣ ತುಂಬ ದುಃಖಪಟ್ಟಿದ್ದ. ಮುಂದೆ ಆರು ತಿಂಗಳಲ್ಲಿ ತಂದೆಯವರ 
ಅಡುಗಡಿಯೂಬದಿತು. ಮತ್ತೆ ವೃತ್ತಿಗೆ ತೊಡಗಿದಾಗ ಅವರ ಪಕ್ಷಗಾರರ ಸಂಖ್ಯೆ ಮೂರು 
ಪಟ್ಟು ಹೆಚ್ಚಾಗಿತ್ತು. ಆದರೆ” ಆಧಿಕ ಸ್ಥಿತಿ ತೊಂದರೆ ಮಾತ. ಯಥಾರೀತಿ ತೊಂದರೆ 
ದಾಯಕವಾಗಿತ್ತು ಆವಾಗ ಅಥಣಿಯ ಬಾಡಿಗೆ ir ಬಹುಕಾಲ ವಾಸವಾಗಿದ್ದೆವು. 
೧೯೬೦ ರಲ್ಲಿ ಸ್ಪ "ಸ್ವಂತ ಮನೆ “ಕಮಲಾ ನಿವಾಸ' ಕಟ್ಟಿಸಲಾಯಿತು. ಕೇವಲ ೧೫ ರೂ 
ಬಾಡಿಗೆಯ ವಿಶಾಲವಾದ ಅನೇಕ ಕೋಣೆಗಳ ಬಾಡಿಗೆ ಮನೆ ದೊರಕಿತ್ತು. ಹಿಂದುಗಡೆ 
ಭಾವಿ. ಸಾಕಷ್ಟು ಹಿತ್ತಲ. ಮುಂದುಗಡೆ ಪಡಶಾಲೆ. ನಮ್ಮ ಮನೆಯ ಪಡಶಾಲೆಯೇ 
ಒಂದು ಅದ್ಭುತ ವಿಶ್ವವಾಗಿತ್ತು. ೧೯೪೭ ರ ಸ್ವಾತಂತ್ರ್ಯ ದೊರೆತ ಅಗಸ್ಟ್‌ ೧೫ ರ ಹಬ್ಬದ 
ದಿನವನ್ನು ಈ ಮನೆಯಲ್ಲಿ. ಆಚರಿಸಲಾಯಿತು. ನಾನು ನಾಲ್ಕೈದು “ವರುಷದವನಿದ್ದೆ. 
ಜಾಸು ಕಂಕುಳದಲ್ಲಿ ಕುಳಿತು ಧ್ವಜಾರೋಹಣಕ್ಕೆ ಹೋಗಿದ್ದು, ಸ್‌ ಮಳೆಯಾದದ್ದು 
ಮಸುಕಾಗಿ ನೆನಪಿದೆ. ನಮ್ಮ ತಾಯಿ ಸಿಹಿ ತಿ೦ಡಿ ಮಾಡಿ ಓಣಿಯಲ್ಲಿ ಎಲ್ಲರಿಗೂ 
ಹ೦ಚಿದ್ದಳು. 

ನಮ್ಮ ಮನೆಯಲ್ಲಿ ಸಾಹಿತ್ಯ ಸಂಸ್ಕೃತಿ ಸಂಗೀತದ ವಾತಾವರಣ ಮೊದಲಿನಿಂದಲೂ 
ಇತ್ತು. ಸುಮಾರು ಬೆಳಗ್ಗೆ ೧೧. ಗ೦ಟೆಗೆ ನಮ್ಮ ತಂದೆ ಕೋರ್ಟಗೆ ಹೋದ ನಂತರ ಆ 
ಕಚೇರಿಯಲ್ಲಿ ಮಧ್ಯಾಹ್ನ "೨ ರ ವರೆಗೆ ನಾನು ಶಾಲೆಯ ಹೋಂ ವರ್ಕ್‌ ಮುಗಿಸುತ್ತಿದ್ದೆ 
ನಂತರ ಪಡಶಾಲೆಗೆ ನಮ್ಮ ಅವ್ವನ ಬಳಗ ಬರುತ್ತಿತ್ತು. ಅಷ್ಟೊತ್ತಿಗೆ ಸಂಯುಕ್ತ ಕರ್ನಾಟಕ, 
ಟೈಮ್ಸ್‌ ಆಫ್‌ ಇಂಡಿಯಾ. ಇಲ್ಲಸ್ಟೇಟೆಡ ವೀಕ್ಷಿ ” ಪಡಶಾಲೆಯಲ್ಲಿ ಲಭ್ಯವಿರುತ್ತಿದ್ದವು. 
ನಮ ಅವ್ವನ ಬಳಗ ಸಂಯುಕ್ತ- ಕರ್ನಾಟಕ ಪೇಪರನ್ನು ಉದ್ದಕ್ಕೂ ಹಾಸಿ ಅವ್ವ ಓದುವಳು. 


೧೭ 
ಸ೦ಕಲನ-೪೦ ಜುಲಾಯಿ + ಆಗಸ್ಟ್‌ ೨೦೦೮ 


ಇನ್ನಿತರರು ಕೇಳುವರು. ಆವಾಗ್ಗೆ ಕರ್ಮವೀರವೂ ಸ೦ಯುಕ್ತ ಕರ್ನಾಟಕದ ಸೋಮವಾರದ 
ಸಂಚಿಕೆಯಾಗಿ ಬರುತ್ತಿತ್ತು. ವೀರಕೇಸರಿಯವರ ಢಣಾಯಕನ ಕೋಟೆ, ಮರಾಠೀ ಅನುವಾದಿತ 
ಕಾದಂಬರಿ "ಬಾಳಹೊಸಿಲಲ್ಲಿ' ಧಾರಾವಾಹಿಗಳು ಪ್ರಕಟವಾಗುತ್ತಿದ್ದವು. ಅವುಗಳನ್ನು ತನ್ನ 
ಆಪ್ತ ವರ್ಗಕ್ಕೆಲ್ಲ ಹೇಳುವುದು ನಮ್ಮ ತಾಯಿಯ ವಾಡಿಕೆಯಾಗಿತ್ತು ಕಥೆ ಹೇಳುವ 
ನಿಸ್ಸೀಮ ಕಲೆ "ಅವಳಿಗಿತ್ತು. ಸುದ್ದಿಗಳನ್ನು ಬಣ್ಣಿಸಿ ಗಾಂಧೀಜಿಯವರ ವಿಚಾರಗಳನು 
ತಿಳಿಸಿ ಹೇಳುತ್ತಿದ್ದಳು. ಊರೆಲ್ಲವೂ ಗಾ೦ಧೀಮಯವಾಗಿತ್ತು ಮನೆಗೆ ಬರುವ ಕಾರಕ 
ಟೊಪ್ಪಿಗೆಧಾರಿ. ಬಳೆ ತೊಡಿಸಲು ಬರುತ್ತಿದ್ದ ಅ೦ಬವ್ವ ಸ್ವಾತಂತ್ರ ತ್ರ್ಯ ದೊರಕುವ ವರೆಗೂ 
ಸ ತೊಡುವುದಿಲ್ಲವೆಂದೂ ಆಣೆ ಮಾಡಿದ್ದ ಛು. ಓಣಿಯಲ್ಲಿ ತಿರುಗಾಡುವ ಅರೆಹುಚ್ಚ 

ಡಬ ಕೂಡ ಗಾಂಧೀಜಿ ಭಕ್ತ. 

ನಮ್ಮ ಮನೆಯ ಪಡಶಾಲೆ ಸಾಯಂಕಾಲ ಎಲ್ಲ ದೇಶಭಕ್ತರ ಅಖಾಡವಾಗಿತ್ತು. ರಾತ್ರಿ 
ಪರಊರಿನಿಂದ ಬಂದ ಕಕ್ಷಿದಾರರು ಮಲಗುವ ಹಾಲ್‌ ಆಗಿತ್ತು ಬಂದವರಿಗೆಲ್ಲರಿಗೂ 
ಊಟ-ಉಪಚಾರ ನಡದೇ ಇರುತ್ತಿತ್ತು. ಸುಮಾರು ೧೦- ೧೫ ಎಲೆಗಳು ಊಟಕ್ಕೆ 
ಸಿದ್ಧವಾಗಿರುತ್ತಿದ್ದವು. ನನ್ನ ಅವ್ವ ಎರಡು ತಾಸು ರೊಟ್ಟಿ ಬಡಿಯುತ್ತಿದ್ದಳು. ಕಷ್ಟ ಪ್ರಕರ 
ಆರ್ಥಿಕ ಸ್ಥಿತಿಯನ್ನು rd ಮುಂದೆಯೂ ತೋಡಿಕೊಳ್ಳುತ್ತಿರಲಿಲ್ಲ. ಒಂದೆಡೆ ಸ್ವಾತಂತ್ರ 
ಸಂಗ್ರಾಮ, ಇನ್ನೊಂದೆಡೆಗೆ ವಕೀಲಿವೃತ್ತಿ- ಬ್ರಿಟಿಶರ ಕಾಟ; ಆದರೂ ಧೈರ್ಯಗೆಡದೆ 
ಅತ್ಯಂತ ಯಶಸ್ವಿ ರೀತಿಯಲ್ಲಿ ಮನೆ ನಿಧಾಯಿಸುತ್ತಿದ್ದರು. ನಮ್ಮ ತಂದೆಗೆ ಅವರ ಕಕ್ಕನ 
ಮಕ್ಕಳು ಅಂತಣ್ಣ ಎಂದು ಕರೆಯುತ್ತಿದ್ದರು. ಆದ್ದರಿಂದ: ನಾವೂ ಅಂತಣ್ಣ ಎಂದು ಕರೆಯುವುದೇ 
ರೂಢಿಯಾಗಿತ್ತು. ತಾಯಿಗೆ ಮಾತ್ರ ಅವ್ವಾ ಎಂದು ಕರೆಯುತ್ತಿದ್ದೆವು. ನನ್ನ ಅಣ್ಣ ೧೯೫೪ 
ರಲ್ಲಿ ಎಂ.ಎಸ್ಸಿ. ಸ್ಟ್ಯಾಟಿಸ್ಟಿಕ್ಸ್‌ ಪಾಸಾದ ಸಂತರ ಅವನಿಗೆ ದಿಲ್ಲಿಯ ಐ.ಸಿ.ಎ.ಆರ್‌. ದಲ್ಲಿ 
ಒಳ್ಳೆಯ ನೌಕರಿ ದೊರೆಯಿತು. ಅವನು ಮದುವೆಯಾದ ನಂತರ ದಿಲ್ಲಿಗೆ ಹೋದನು. 
ನಮ್ಮ ತಂದೆ-ತಾಯಿಗೆ ನಾನು ಎಲ್‌.ಎಲ್‌.ಬಿ. ಅಪ್ಪನ ತಮ್ಮ ವೃತ್ತಿಯನ್ನೇ ಮುಂದುವರಿಸ 
ಬೇಕೆಂಬ ಹಿರಿಯಾಸೆಯಾಗಿತ್ತು. ಆದರೆ ನಾನು ಮಡಿಕಲ್‌ ಆಯ್ಕೆ ದ ಕೆ.ಎಂ.ಸಿ.ಗೆ 
ಹೋದ ನಂತರ ಅವರು ನಿರಾಸೆಗೊಂಡರಲ್ಲದೇ, “ನೀನು ತಪು ಮಾಡಿದೆ' ಎಂದು 
ಹಲವಾರು ಬಾರಿ ಅಂದರು. 

ಕಟ್ಟಾ ಕಾಂಗೆಸ್ಸಿಗರಾದ ನಮ್ಮ ಅಪ್ಪನಿಗೆ ಚುನಾವಣೆಗಾಗಿ ಕಾಂಗೆಸ್‌ ಟಿಕೆಟ್‌ ದೊರೆಯಲಿಲ್ಲ. 
ಕಾಂಗ್ರೆಸ್ಸಿನಿಂದ ಸಿಡಿದು ಬಂದು ೧೯ ೫೨ ರಲ್ಲಿ ಸ್ಪತಂತ್ರ ಅಭ್ಯರ್ಥಿಯಾಗಿ ಚುನಾವಣೆಗೆ 
ಸ್ಪರ್ಧಿಸಿದರು. ತಾಲೂಕಿನ ಪೂರ್ವ ಭಾಗದ ಅಭ್ಯರ್ಥಿಯಾದರು. ಹಣ ಕಳೆದುಕೂಂಡು 
ಸೋತರು. ಇದರಲ್ಲಿ ಮುಖ್ಯವಾಗಿ ನಮ್ಮ buco ಹಾಗೂ ನನ್ನ ತಾಯಿಯ 
ತಮ್ಮನೇ ವಿರೋಧಿಯಾಗಿ ಸರ್ಧಿಸಿದ. Jl "ಆರ್‌. ಅಂಬೇಡ್ಕರ್‌ ಅವರ ಸಸ ಜ್ಞಾನಕ್ಕೆ. 
ಅವರ ವಿಚಾರಗಳಿಗೆ ಮೊರೆಹೋಗಿದ್ದರು. ಒಂದೆರಡು ಮಹತ್ವದ ಕೇ ಸುಗಳನ್ನು ಅವರಿಗೆ 
ಕಳಿಸಿದ್ದರು. ತಂದೆಯವರು ಸರ್ಧಿಸಿದ ನಿಚಾರ ಅವರಿಗೆ ಗೊತ್ತಾಗಿತ್ತು ಬಿ. ಆರ್‌. ಅಂಬೇಡ್ಕರ್‌ 
ತಂದೆಯವರನ್ನು ಭೇಟಿಯಾಗಲು ನಿಪ್ಪಾಣಿಗೆ ಬರುವುದಾಗಿ ಪತ್ರ ಬರೆದಿದ್ದರು. ನಿಪ್ಪಾಣಿಯಲ್ಲಿ 
ಅಂಬೇಡ್ಕರರ ಭಾ ನಾನು ಹಠಮಾಡಿ ತಂದೆಯವರ ಜೊತೆಗೆ ಹೋಗಿದ್ದೆ. 
ಅಂಬೇಡ್ಕರ ಬಗ್ಗೆ ನನಗೆ ಏನೂ ತಿಳಿಯದ ವಯಸ್ಸು ಹಸಿವಾಗಿದೆ ಎಂದಾಗ ಅಂಬೇಡ್ಕರ್‌ 
ಒಂದು ಬಾಳೆ ಹಣ್ಣನ್ನು ನನಗೆ ಕೊಟ್ಟರು. ಅದನ್ನು ತಿನ್ನುತ್ತ ಕಾರಿನಲ್ಲಿ ಹೋಗಿ ಕುಳಿತೆ. 
ಡಾ. ಬಿ. ಆರ್‌. ಅಂಬೇಡ್ಕರ್‌ ರಿಪಬ್ಲಿಕನ್‌ ಪಾರ್ಟಿಯ. ಸಕಲ ಇರ ನಮ್ಮ ತಂದೆಯವರಿಗೆ 


೧೮ ಜು 
ಲಾಯಿ * ಆಗಸ್ಟ್‌ ೨೦೦೮ ಸಂಕಲನ-೪೬೦ 


ಇದೆ ಎಂಬ ಭರವಸೆ ನೀಡಿದರು. ಕೊನೆಗೆ ಹಣದ ಬಲ- ಜಾತಿಗಳೆರಡೂ ಕೊನೆ ಗಳಿಗೆಯಲ್ಲಿ 
ಇವರ ಸೋಲಿಗೆ ಕಾರಣವಾಯಿತು. ಹಣ ಕಳೆದುಕೊಂಡರೂ ಧೈರ್ಯಗೆಡಲಿಲ್ಲ. ವಕೀಲಿ 
ವೃತ್ತಿ ಮತ್ತಷ್ಟು ಬೆಳೆಯಿತು. 

“ಕಾನೂನು ಹಾಗೂ ಇನ್ನಿತರ ವ್ಯವಹಾರಗಳಲ್ಲಿ ಅಪಾರ ಪರಿಣತಿ ಪಡೆದಿದ್ದರೂ 
ಅತ್ಯ೦ತ ಭೋಳೆ ಸ್ವಭಾವದವರು. 1 ರ್‌ "ಹೇಳಿದರೆ ಸಾಕು ಕೂಡಲೇ ನಂಬಿ 
ಬಿಡುತ್ತಿದ್ದರು. ಇದು. ಒಮ್ಮೊಮ್ಮೆ ಹಾಗೂ ನಮ್ಮ ಕುಟುಂಬವನ್ನು ಪೇಚಿಗೆ ಸಿಲುಕಿಸುತ್ತಿತ್ತು. 
ಕಕ್ಷಿದಾರರ ಕಡೆಯಿಂದ ಹಣ ಪಡೆಯುವ ಮಾತಂತೂ ದೂರವಿರಲಿ ತಮ್ಮ ಕೈಯಿಂದ 
ಖರ್ಚು ಮಾಡಿ ಕೇಸು ನಡೆಸುತ್ತಿದ್ದರು. ಅಷ್ಟು ಗಟ್ಟಿಯಾದ ನಂಬಿಕೆ, ವಿಶ್ವಾಸ ಜನ ಇಟ್ಟಿದ್ದರು. 
ಅತ್ಯಂತ ಬಡ ಹೆಂಗಸೊಬ್ಬಳು" ರಾಜ್ಯದ. ಕಾರ್ಮಿಕ ಸಚಿವರ ವಿರುದ್ಧ ಕೋರ್ಟಗೆ 
ಹೋಗಿದ್ದಳು. ಅವಳು ಇಟ್ಟ: ಅಪಾರ ವಿಶ್ವಾಸ ಹಾಗೂ ಅಭಿಮಾನಕ್ಕೆ ಅವಳ ಪರವಾಗಿ 
ಕೇಸಕ್ಕೆ ಹಾಜರಾದರು. ಅವಳ ವಿರೋಧಿ ಕಾರ್ಮಿಕ ಸಚಿವ, ನನ್ನ ತಂದೆಯ ಸಹೋದ್ಯೋಗಿ, 
ಮನೆಗೆ ಬಂದು ಕೇಸಿಗೆ ಹಾಜರಾಗಬೇಡಿ ಮುಂತಾದ ಅಮೀಷಗಳನ್ನು ಒಡ್ಡಿದರು. 
ನಮ್ಮ ತಂದೆ ಬಯ್ದು ಕಳಿಸಿದರು. ಇದು ಮುಂದೆ ವೈರತ್ವಕ್ಕೆ ಕಾರಣವಾಯಿತು. ತಂದೆ 
ಗೆದ್ದರು. ಹಣ, ಫೀ ಬರಲಿಲ್ಲ. ಅಷ್ಟೇ ಏಕೆ ಆ ಹೆಂಗಸು ನಮ್ಮ ತಾಯಿಯನ್ನು ಮೊಸಗೊಳಿಸಿ 
ದುಡ್ಡು ಒಯ್ದಿದ್ದಳು. 

ತಂದೆಯವರು ನನಗೆ ಪ್ರತಿ ರವಿವಾರ ಒಂದು ರೂಪಾಯಿ ನೀಡಿ ಹನ್ನೆರಡು ಆಣೆಯ 
ಒಂದು ಕಿಲೋ ಬೆಣ್ಣೆ ಹಾಗೂ ನಾಲ್ಕಾಣೆಯ ದೇಶಭಕ್ತಿಯ ಚಿಕ್ಕ ಪುಸ್ತಕ ಖರೀದಿಸಲು 
"ಹೇಳುತ್ತಿದ್ದರು. ಆ ಪುಸ್ತಕವನ್ನು ನಾನು ಓದಿ ಸಾಯಂಕಾಲದಷ್ಟೂತ್ತಿಗೆ ವರದಿ 
ಒಪ್ಪಿಸಬೇಕಾಗಿತ್ತು ಇದರಿ೦ದ ಮ ದೇಶಭಕ್ತರ 'ಎಲ್ಲರ ಚರಿತ್ರೆ ಓದಲು ಅವಕಾಶ 
ದೊರಕಿತು. ನಮ್ಮ ಮನೆಗೆ ಆಗಾಗ ಹಿರಿಯ. ಸಾಹಿತಿಗಳು ಭೇಟಿ ಕೊಡುತ್ತಿದ್ದರು. 
ವಿ.ಬಿ.ನಾಯಕರು, ಮಿರ್ಜಿ ಅಣ್ಣಾರಾಯರು, ದ.ರಾ.ಬೇಂದ್ರೆ, ರಂ.ಶ್ರೀ. ಮುಗಳಿ, ಮೊಹರೆ 
ಹಣಮಂತರಾಯರು ಮುಂತಾದವರ ಮಾತು ಕೇಳುವುದು, ತಂದೆಯವರೊಡನೆ 
ಚರ್ಚಿಸುವುದನ್ನು ಕೇಳುವುದೇ ನನಗೆ ಖುಶಿ. ಹೀಗೆ ನನ್ನಲ್ಲಿ ಕನ್ನಡ ಸಾಹಿತ್ಯದಲ್ಲಿ ಆಸಕ್ತಿ 
ಹುಟ್ಟಲು ನಮ್ಮ 'ತಂದೆ-ತಾಯಿಗಳೇ ಕಾರಣ. 

ನಮ್ಮ ತಾಯಿಗೆ ಐವತ್ತರ ದಶಕದ ಆರ೦ಭದಲ್ಲಿ ತೊನ್ನು ಆರಂಭಗೊಂಡಿತು. ಇದು 
ಅವಳ ತಂದೆಯಿಂದ ಬಂದ ಆನುವಂಶಿಕತೆ. ಇದು ಮುಂಡೆ ನಮ್ಮಿಬ್ಬರು ಸೋದರಿಯರಿಗೂ 
ತೊನ್ನು ಬಂದಿತು. ಹರಿಜನರಿಗೂ-ಮುಸಲ್ಮಾನರಿಗೂ ಕರೆದು ಅಡುಗೆ ಮನೆಯಲ್ಲಿ ಊಟಕ್ಕೆ 
ಹಾಕುತ್ತಿದ್ದಳು. ಸ್ಮಾರ್ತ-ವೃಷ್ಣವ- _ಎಂಬುದು ನಾವು ಮಾಡಿದ ರೇಖೆಗಳು. ಅವಳಲ್ಲೆ 
ತುಂಬ ವಿಶಾಲ ದೃಷ್ಟಿ ಬ೦ದಿತ್ತು. ಇದು ನಮ್ಮ ಮನೆಯ ಎಷ್ಟೋ ಸಮಸ್ಯೆಗಳನ್ನು 
ಸಲೀಸಾಗಿ ಬಗೆಹರಿಸುತ್ತಿದ್ದಳು. ಸೃತಃ ಹೊಲಕ್ಕೆ ಹೋಗಿ ರಾಶಿಯ ದಿನದಲ್ಲಿ ಹೊಲದಲ್ಲಿ 
ನಿಂತು ರೈತರನ್ನು ಮಕ್ಕಳಂತೆ ಇಜೀಣಸೆಡಂಡು ಉತ್ಪನ್ನ ತರುತ್ತಿದ್ದಳು. ಹೆಚ್ಚಿಗಾದುದನ್ನು 
ಬಡಬಗ್ಗರಿಗೆ ದಾನ ಮಾಡುತ್ತಿದ್ದಳು. ಆದರೆ ತೊನ್ನು ಮೈಯೆಲ್ಲಾ "ಆವರಿಸಿದಾಗ ಕ, 
ನೊಂದುಕೊಂಡಳು. ಅದರಂತೆ “ಜೆಳೆದು ನಿಂತ ನಮ್ಮ ಇಬ್ಬರು ಸೋದರಿಯರ ಮದುವೆ 
ಸಮಸ್ಯೆ ಅವಳಿಗೆ ಕಾಡಶತ್ತಿತು. ಚಿ೦ತೆ ಕೊರಗಹತ್ತಿದಳು. ಕೊನೆಗೆ ದೈವ ಒಲಿಯಿತು. 
ಇಬ್ಬರಿಗೂ ಒಳ್ಳೆಯ ಮನೆತನದ ವರಗಳು ದೊರೆತು ನನ್‌ 

"ಇದಕ್ಕೂ ಮೇಲಾಗಿ ನನ್ನ ಅವ್ವ- ಅಪ್ಪರ ಬದುಕು ಮುಳ್ಳಿನ ಹಾಸಿಗೆಯಾಗಿತ್ತು ವಿಧಿಯು 


೧೯ 
ಸಂಕಲನ-೪ಆ೦ ಜುಲಾಯಿ + ಆಗಸ್ಟ್‌ ೨೦೦೮ 


ಕಷ್ಟಗಳನ್ನೇ ಸುರಿಯುತ್ತಿತ್ತು. ಆದರೆ ಇವರಿಬ್ಬರೂ ಕಲ್ಲು ಬಂಡೆಯಾಗಿ ಎದುರಿಸು ತ್ತಿದ್ದರು. 
ಎರ ರಲ್ಲಿ ನನ್ನ ಅಕ್ಕನ ಭಾವನವರಿಗೆ ಅಥಣಿಗೆ ವರ್ಗವಾಯಿತು. ಅವರೊಂದು 
ದೊಡ್ಡ ರೇಡಿಯೋ ತಂದಿದ್ದರು. ಊರಿಗೆ ರೇಡಿಯೊ ಆಗಮನವು ಊರ ತುಂಬೆಲ್ಲ 
ಸುದ್ದಿ “ಮಾಡಿತ್ತು ಜನ ರೇಡಿಯೊ ನೋಡಲು ಬಂದಿದ್ದರು. ಅದು ವಿಸ್ಮಯ, ಕೌತುಕ 
ಉಂಟುಮಾಡಿತ್ತು ಅಷ್ಟರಲ್ಲಿ ೧೯೪೮ ಜನೆವರಿ ೩೦ “ರಂದು ಮಹಾತ್ಕಾಜಿಯವರು 
ಕೊಲೆಯಾದ ಸುದ್ದಿ ಚಿತ್ರರಿಸಿತ್ತು. ನಮ್ಮ ತಂದೆ-ತಾಯಿ ದಂಗುಬಡಿದು. ಕುಳಿತರು. 
ಯಾರೊಡನೆಯೂ "ಮಾತನಾಡುತ್ತಿರಲಿಲ್ಲ. “ತಂಡೋಪತಂಡವಾಗಿ ಜನ ರೇಡಿಯೊ ಸುದ್ದಿ 
ಕೇಳಲು ಬರತೊಡಗಿದರು. ಜನರನ್ನು ನಿಯಂತಿಸುವುದೇ ಕಠಿಣವಾಗತೊಡಗಿತು. ಅಂದು 
ಮನೆಯಲ್ಲಿ ಅಡುಗೆ ಮಾಡದೇ ಉಪವಾಸ ಕುಳಿತಿದ್ದರು. ನಮ್ಮ ತಂದೆಯವರು ಸಭೆಗೆ 
ಹೋಗಿ ಬಂದರು. ಬ್ಯಾರಿಸ್ಟರ್‌ ವರಕತ ಅಂತುಲೆ ಕೇಸನ್ನು ಸಂಪೂರ್ಣ ಅಭ್ಯಸಿಸಿ 
ಪತ್ರ ಬರೆದಿದ್ದರು. ಹೀಗೆ ವಕೀಲ ವೃತ್ತಿ, ಕಾನೂನು. 

ಸುಮಾರು ೧೯೨೪ ರಿಂದ ೬೦ ವರುಷಗಳ ಕಾಲ ಹವ್ಯಾ ಹತವಾಗಿ ವೃತ್ತಿಮಗ್ನ ತೆಯಲ್ಲಿ 


ತೊಡಗಿದಾಗ ಒಂದು ದಿನ ಪಡಶಾಲೆಯಲ್ಲಿ ಕಾಲು ಜಾರಿ ಬಿದ್ದರು. ಮುಂದೆ ಅದು 


ಗುಣವಾಯಿತು. ಮುಂದೆ ಒಮ್ಮೆ ಹೃದಯಾಘಾತವಾಗಿ ಬದುಕುಳಿದರು. ಪ್ರಧಾನಿ ಇಂದಿರಾ 
ಗಾಂಧಿ ಬೆಂಗಳೂರಿನ ಹಾಯಕೋರ್ಟ್‌ ಕಾರ್ಯಕ್ರಮವೊಂದರಲ್ಲಿ ಜ್ಯೇಷ್ಠ ನ್ಯಾಯವಾದಿ 
ಎಂದು ಸನ್ಮಾನಿಸುವವರಿದ್ದರು. ಆದರೆ ಅನಾರೋಗ್ಯದ ಮೂಲಕ ಹೋಗುವುದಾಗಲಿಲ್ಲ, 
ದುಃಖಿಸಿದರು. ಆದರೆ ದೇಹ ಕ್ಷೀಣಿಸಿತ್ತು. ನಾನು ಎಂ.ಬಿ.ಬಿ.ಎಸ್‌. ಮುಗಿಸಿದ ನಂತರ 
ವೈದ್ಯಶಿಕ್ಷಕನಾಗಬೇಕೆಂಬ ಹಂಬಲ ಕುದಿಯುತ್ತಲಿತ್ತು. ಆದರೆ ಮನೆಯ ಜವಾಬ್ದಾರಿ 
ಅಥಣಿಗೆ ತಂದಿತು. ಮನೆಯಲ್ಲಿಯೇ ಶ್ರೀಕೃಪಾ ಎಂಬ ಕ್ಲಿನಿಕ್‌ ತೆಗೆದು ವೃತ್ತಿ ಆರಂಭಿಸಿದೆ. 
ನಮ್ಮ ತಂದೆ-ತಾಯಿ ಹಣ್ಣಾಗಿದ್ದರು. ಅಥಣಿಯಿಂದ ೧೮ ಕಿ.ಮೀ. ದೂರದಲ್ಲಿ ಕೃಷ್ಣ 
ನದಿಯ ದಡದ ಮೇಲೆ ಸಂಕ್ಷಟ್ಟಿ ಎಂಬ ಗ್ರಾಮದಲ್ಲಿ ಇನ್ನೊಂದು ಶಾಖಾ ಕ್ಲಿನಿಕ್‌ ತೆಗೆದೆ. 
ವೃತ್ತಿಗೆ ಪುಟ ಕೊಟ್ಟತು. ನಮ್ಮ ತಂದೆಯವರು ಹಾಗೂ ನನ್ನ ಅಣ್ಣ ಗೋವಿಂದರಾವ 
ಅಚ್ಚಪ್ಪ ಮಾಸ್ತರರು ೧೯ ೫೨ ರಲ್ಲಿ ಸಾಹಿತ ೈ-ಸಾಂಸ್ಕ ತಿಕ ಬ ಸ್ಥಾಪಿಸಿದರು. ದ. ರಾ. 
ಬೇಂದ್ರೆಯವರು ಉದ್ರಾಟಿಸಿದರು. ಅದರ "ಅಧ್ಯಕ್ಷನಾಗುವ ಯೋಗ" ಬಂದಿತು. ತಂದೆ- 
ತಾಯಿಯವರು ಸಾಹಿತ್ಯಪ್ರಿಯರಾದ್ದರಿಂದ ಎಲ್ಲದಕ್ಕೂ ಬೆಂಬಲ. 

ಮುಂದೆ ೧೯೮೪ ರಲ್ಲಿ ಅಲ್‌-ಅಮೀನ್‌ ಮೆಡಿಕಲ್‌ ಕಾಲೇಜದಲ್ಲಿ ವೈದ್ಯ ಶಿಕ್ಷಕನಾಗುವ 
ಅವಕಾಶ ದೊರೆಕಿತು. ನಿನ್ನ ಇಚ್ಛೆ ಈಡೇರಿದೆ ಎಂದು ಹರ್ಷಿಸಿದರು. ಯಾಜ 
ಮೆಡಿಕಲ್‌ ಕಾಲೇಜದವರು. ನನ್ನನ್ನು ಎಂ.ಡಿ. ಮಾಡಲು ಮುಂದೆ ಮೆಡಿಕಲ್‌ ಕಾಲೇಜಕ್ಕೆ 
ಕಳಿಸಿದರು. ಎಂ.ಡಿ. ಸೀಟು ದೊರಕಿತು. ತ೦ದೆಯವರಿಗಾದ ಹರ್ಷ ಅಷ್ಟಿಷ್ಟಲ್ಲ. ಆಗಾಗ 
ಕೋರ್ಟಿಗೂ ಹೋಗಿಬರುತ್ತಿದ್ದರು. ಮತ್ತೊಮ್ಮೆ ಬಿದ್ದರು. ಹಾಸಿಗೆ ಹಿಡಿದರು. ತೀರ್ಥಯಾತ್ರೆ 
ಬಗ್ಗೆ ವಿಚಾರ ಮಾಡಲಿಲ್ಲ. ಹಾಗೂ ಹೋರಾಟದ ಬದುಕಿನಲ್ಲಿ ಯಾವುದೂ ಸಾಧ್ಯವಾಗಲಿಲ್ಲ. 
೧೯೮೦ ರಲ್ಲಿ ಒಮ್ಮೆ ಎಲ್ಲರನ್ನೂ ಮಂತ್ರಾಲಯಕ್ಕೆ ಕರೆದುಕೊಂಡು ಹೋಗಿಬಂದಿದ್ದೆ. 
ಈಗ ಹಾಸಿಗೆ ಮೇಲೆ ಇದ್ದಾಗ. ಪಂಢರಪುರಕ್ಕೆ 'ಹೂಯವ ಆಸೆ ವ್ಯಕ್ತಪಡಿಸಿದರು. 


ಪಟಾ ಗ್ರಾ ಯಾ ಕಲಾ 


ಡಾಕ್ಟರರ ಸಹಮತ ಕೇಳಿದೆ. ಜೀಪ್‌ ಮಾಡಿಕೊಂಡು ಬಂದು ಹಾಸಿಗೆಯ ಮೇಲೆ 1! 


ಮಲಗಿ ಎಲ್ಲರೂ ಪಂಢರಪುರಕ್ಕೆ ಹೋದೆವು. ತಂದೆಯವರ ಸೇವೆ ಮಾಡಿದ ಮೂವತ್ತು 


ವರುಷಗಳ ನಮ್ಮ ಮನೆಯ ಸೇವಕ ಜಾಜೂರ ನಮ್ಮ ತಂದೆಯವರನ್ನು ಹೆಗಲ ತೆ 


೨೦ ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲನ-೪೦ ' 


ಮಕ್ಕಳಂತೆ ಹೊತ್ತುಕೊಂಡು ಪಂಢರಪುರದ ದೇವಸ್ಥಾನಕ್ಕೆ ಹೊತ್ತು ಹೊಯ್ದ ಅವನ 
ಭಕಿ ಪೀತಿ ಅವನಿಗೆ ಎಲ್ಲಿಲ್ಲದ ಶಕ್ತಿ ತಂದಿತು. ದೇವರ ನಷ ಪಡೆದು ಪುರಂದರ 
ಕಂಬಕ್ಕೆ ಆಸರೆಯಾಗಿ ತಂದು ತಂದೆಯವರನ್ನು ಕಳಿಸಿದ. ಹಣೆಗೆ ಬುಕ್ಕಿಟ್ಟು- ಕೊರಳಲ್ಲಿ 
ತುಳಸಿ" ಮಾಲೆ ಕಂಡು (ಈ ಅಜ್ಜನನ್ನು) ಬಂದ ವಾರಕರಿ ಭಕ್ತರು ಎಲ್ಲರೂ ತುಳಸಿ 
ಮಾಲೆ ಹಾಕಿ ನಮಸ ಸರಿಸಿದರು. ನನ್ನ ಕಣ್ಣಲ್ಲಿ ನೀರು ತಂದಿತು. ನಮ್ಮ ತಂದೆಯ ಇಚ್ಛೆ 
ಈಡೇರಿತ್ತು ಜಾ ೧ ಕೊಟ್ಟಲಗಿ ಸಿದ್ಧೇಶ್ವರ ದೇವರನ್ನು ದಿನಾಲೂ ನೆನೆಯುತ್ತಿದ್ದರು. 

ಯೋಗ ಹಾಗೂ ದೇಹ ಸಬಲತೆಯ ಅಂಕಿ ಅಂಶ 2) ಪ್ರಾಯೋಗಿಕವಾಗಿ 
ಅಳೆಯಲು ಒಮ್ಮೆ ಅಥಣಿಯ ಜಿ. ಎ. ಹಾಯಸ್ಕೂಲದಲ್ಲಿ ಯೋಗ ಶಿಬಿರ ಏರ್ಪಡಿಸಿದೆ. 
ಶಿಬಿರದ ಎರಡನೆಯ ದಿನ ಮಿರಜ ಮೆಡಿಕಲ್‌ ಕಾಲೇಜಕ್ಕೆ ಹೋಗಿ ಚರ್ಚೆಯಲ್ಲಿದ್ದೆ. 
ನನ್ನ ಮಗನ ಘೋನ್‌ ಬಂದಿತು. ತಂದೆಯವರ ಆರೋಗ್ಯ ಸೀರಿಯಸ್‌ ಎಂದು, 
ಲಗುಬಗೆಯಿಂದ ಬಂದೆ. ಸಾಯಂಕಾಲದಷ್ಟೊತ್ತಿಗೆ ಆರೋಗ್ಯ ಕ್ಷೀಣಿಸುತ್ತಿತ್ತು. ದಿನಾಂಕ 
೨೮-೧೧-೧೯೯೮ ರಂದು ಸಾಯಂಕಾಲ ನಿಧನರಾದರು. 

ಸ್ವಾತಂತ್ರ್ಯ ಹೋರಾಟದ ಮೂಂಚೂಣಿಯಲ್ಲಿದ್ದರೂ ಸರಕಾರದಿಂದ ಪಿಂಚಣಿ, 
ಮಾಸಾಶನ ಅಪೇಕ್ಷಿಸಲಿಲ್ಲ. ಸರಕಾರವು ಸನ್ಮಾನ ಸ್ವೀಕರಿಸಲು ಆಮಂತ್ರಿಸಿದರೂ ಅದನ್ನು 
ವಿನಯದಿಂದ ನಿರಾಕರಿಸಿದರು. ಕೊನೆಗೆ ಸರಕಾರದವರು ಮನೆಬಾಗಿಲಿಗೆ ಬಂದು ಹ 
ಒಪ್ಪಿಸಿ ಸನ್ಮಾನ ಮಾಡಿದರು. ಸನ್ಮಾನ ಹಾಗೂ ಫಲಾಪೇಕ್ಷೆಯಿಂದ ನಾನು ದೇಶದ ಸೇವೆ 
ಮಾಡಿಲ್ಲವೆಂದು ಖಡಾಖಂಡಿತವಾಗಿ ಹೇಳಿದರು. ಅವರ ಗ್ರಂಥಭಂಡಾರದ ಅಮೂಲ್ಯ 
ಪುಸ್ತಕಗಳನ್ನು ಶ್ರೀಸಿದ್ದೇಶ್ವರ ಮೋಫತ ವಾಚನಾಲಯಕ್ಕೆ ದಾನ ನೀಡಲಾಯಿತು. ಗಣ್ಯ 
ಭಕ ಸ್ವಾತಂತ್ರ ಸಯೋಧನೊಬ್ಬನು ಹೇಳ ಹೆಸರಿಲ್ಲದೆ ನಿರ್ಗಮಿಸಿದಂತಾಯಿತು. 

ಕು ನಮ್ಮ ತಾಯಿಯ ಆರೋಗ್ಯ ಮಧುಮೇಹದಿಂದ ತೊಂದರೆಗೀಡಾಯಿತು. 
೨೭-೭-೧೯೯೦ "ರಲ್ಲಿ ವಿಧಿ ನನ್ನ ತಾಯಿಯನ್ನು ಕಿತ್ತುಕೊಂಡಿತು. 


+ ಡಾ. ವಸಂತ ಅ. ಕುಲಕರ್ಣಿ, ಎಂ.ಡ.. "ಶ್ರೀಹರಿಕೃಪಾ', ೧೬೧೯, ಗಾಂಧಿನಗರ, 
ಆನೇ ಮೇನ್‌, ಕೆಂಗೇರಿ ಉಪನಗರ, ಬೆಂಗಳೂರು-೫೬೦ ೦೬೦ pa 


ನನ್ನ ಶಾಲಾ ಗುರುಗಳು' ಮಾಲಿಕೆ : ಗೌರವ-೨೨ 


SE 


ನನ್ನ ಶಾಲಾ ಗುರುಗಳು ಮಿರ್ಜಾ ಬಷೀರ್‌ 


ನನ್ನ ವಿದ್ಯಾಭ್ಯಾಸದ ಮೊದಲ ದಿನ ನನಗೆ ಚೆನ್ನಾಗಿ ನೆನಪಿದೆ. ಅದು ೧೯೬೨ ರ 
ಒಂದು "ದಿನ ಚಳ್ಳಕೆರೆಯಲ್ಲಿ ಪ್ರಾರಂಭವಾಯಿತು. ಶಾಲೆಯಲ್ಲಿ ಪೆಪುರಮಿಂಟು, ಚಾಕ್ಷೇಟು 
ಕೊಡುತ್ತಾರೆ ಎಂಬ ಆಸೆಗಳನ್ನೆಲ್ಲ ಹಚ್ಚಿ ಅಮ್ಮ ನನ್ನ ಸ್ನಾನ ಮಾಡಿಸಿ ಅಂಗಿ ನಿಕ್ಕರುಗಳನ್ನು 
ತೊಡಿಸಿದ್ದಳು. ಇನ್ನೊ ಂದಿಷ್ಟು. ದಿನ ಬಿಟ್ಟು ಶಾಲೆಗೆ ಸೇರಿಸಿದರಾಯಿತು ಸಂದು ಅಮನ 
ಮನಸ್ಸಿನಲ್ಲಿದ್ದರೂ ತಂದೆಯವರ ಕಾಟಕ್ಕೆ ಮಣಿಯಬೇಕಾಗಿತ್ತು. ನನ್ನ ತಂದೆಯವರೂ, 
ಸಹೋದರ ಸಹೋದರಿಯರೂ, ತಂಡೆಯವರ ಶಿಷ್ಯ ಬಳಗದ ಒಂದಿಬರೂ ನನ್ನ 


೨೧ 
ಸಂಕಲನಸ-೪೦ ಜುಲಾಯಿ *- ಆಗಸ್ಟ್‌ ೨೦೦೮ 


ಸುತ್ತ ಕಾವಲಿದ್ದರು. ಒಂದು ಚೀಲದಲ್ಲಿ ಕನ್ನಡ ಒಂದನೇ ಪುಸ್ತಕ, ಸ್ಲೇಟು, ಬಳಪಗಳು 


pS 


ತಮ್ಮ ಪಾಡಿಗೆ ತಾವಿದ್ದು ನನ್ನ ಹೇಗಲೇರಿದ್ದವು. ಮನೆಯಿಂದ ಅರ್ಧ ಕಿಲೋಮೀಟರ್‌ನಷ್ಟು 


ದೂರದಲ್ಲಿದ್ದರೂ ಶಾಲೆ ಭಯಂಕರ ದೂರದಲ್ಲಿದ್ದಂತೆ ನನಗೆ ತೋರಿತು. ಚಳ್ಳಕೆರೆಯ 
ಉರಿಬಿಸಿಲು. ಮತ್ತಷ್ಟು ಪ್ರಖರವಾಗಿ ಸುಡುತ್ತಿತ್ತು. “ದೇ ಊರಿನಲ್ಲಿ ಪ್ರೌಢ ಶಾಲೆಯ 
ಉಪಾಧ್ಯಾಯರಾಗಿದ್ದ. ನನ್ನ ತಂದೆಯವರಿಗೆ ನಾನು ಸೇರಲಿದ್ದ ಪ್ರಾಥಮಿಕ ಶಾಲೆಯ 
ಎಲ್ಲ ಸೌ ಪರಿಚಯವಿದ್ದಂತೆ ತೋರಿತು. ಹೆಸರು ವಿಳಾಸ "ಇತ್ಯಾದಿ ವಿವರಗಳನ್ನೆಲ್ಲ 
ಕೊಟ್ಟು, ನನ್ನನ್ನು ಶಾಲೆಗೆ ಸೇರಿಸಿ ತಂದೆ ಮತ್ತು ಬಳಗದವರೆಲ್ಲ ನಿರ್ಗಮಿಸಿದರು. 
ಎಲ ಕಾರಣೂ ಬಂದು ನನ್ನನ್ನು ಸುತ್ತುವರಿದು ಮಾತನಾಡಿಸ ುತ್ತ ಒಂದನೇ 
ತರಗತಿಗೆ ಕರೆತಂದು ಮುಂದಿನ ಸಾಲಿನಲ್ಲಿ ಮಣೆಯ ಮೇಲೆ ಕೂರಿಸತೊಡಗಿದರು. 
ತರಗತಿಯ ತುಂಬ ವಿದ್ಯಾ ರ್ಥಿಗಳು ಜಮಾಯಿಸಿ ನಿಶ್ಯಬ್ದವಾಗಿ ಕೂತಿದ್ದರು. ಗುರುಗಳೆಂಬ 
ಅಪರಿಚಿತ ವ್ಯಕ್ತಿಗಳು ಜರ್‌ ಸುಲಿಯಲು ಬಂದ “ಕಟುಕರಂತೆ ತೋರಿದರು. ನಾನು 
ಎಷ್ಟು ಬಿಗಿ ಹಿಡಿದರೂ ಆಗಲೆ ನಿಂತಿದ್ದ ಹಾಗೆಯೇ ಸ್ಪೀಡಾಗಿ ಉಚ್ಚೆ ಹೊಯ್ದೇ ಬಿಟ್ಟೆ. ಆ 


ಉಚ್ಚೆಯ ಪ್ರಮಾಣ ಮತ್ತು ನಿಕ್ಕರಿನಿಂದ ಕೆಳಗೆ ಸುರಿದು ಸುತ್ತಲೂ ಸಿಡಿದ ಹೊಡೆತಕ್ಕೆ 


ಹೆದರಿ ಗುರುಗಳು ದಿಕ್ಕಾಪಾಲಾದರು ಹಾಗೂ ಸಾಲಾಗಿ ಕುಳಿತ ಹುಡುಗರು ತಮ್ಮ 
ಪುಸ್ತಕ ಸ್ಲೇಟು ಚೀಲುಗಳನ್ನು ನೆನೆಯದಂತೆ ಎದೆಗವಚಿಕೊಂಡು ಒಬ್ಬರ ಮೇಲೆ ಒಬ್ಬರು. 
ಬೀಫುತ್ತ. ದೂರಕ್ಕೆ ಓಡಿದರು. ನನ್ನ ನಿಕ್ಕರು ಇನ್ನೂ ತೊಟ್ಟಿಕ್ಕುತ್ತಿದ್ದುದರಿ೦ದ ನನ್ನನ್ನು 
ಹಿಂದಿನ ಸಾಲಿನಲ್ಲಿ ನನರಸಕಾರ. ನನಗೆ ಅದೇ ಬೇಕಾಗಿತ್ತು. ಯಾಕೆಂದರೆ ed 
ಹಿಂದಿನ ಸಾಲಿಗೆ ಬಹಳ ಹತ್ತಿರವಿತ್ತು. ಕೂರಿಸಿದ ಕೂಡಲೇ ಚೀಲವನ್ನು ಅಲ್ಲೇ ಬಿಟ್ಟು 
ತರಗತಿಯಿಂದ ಹೊರನೆಗೆದು ಒಂದೇ ಉಸುರಿಗೆ ಮನೆ ಕಡೆ ಓಡಿದೆ. ಎಷ್ಟು ವೇಗವಾಗಿ 
ಮನೆ ತಲುಪಿದ್ದೆನೆಂದರೆ ತಂದೆಯವರು ಮನೆಗೆ ಬರುವಷ್ಟರಲ್ಲಿ ನನಗೆ ಅಮ್ಮ ಮತ್ತೊಮ್ಮೆ 
ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಉಡಿಸಿಯಾಗಿತ್ತು. ಅಡಿಗೆಮನೆಯಲ್ಲಿ ನನ್ನನ್ನು ಕಂಡ ತಂದೆ 
ಅವಾಕ್ಕಾದರು. 

ಒಂದನೇ ತರಗತಿ ಸಂಪೂರ್ಣ ಇದೇ ಪುನರಾವರ್ತನೆಯಾಯಿತು. ನಾಲ್ಕೈದು 
ಜನ ನನ್ನನ್ನು ಹೊತ್ತುಕೊಂಡು ಹೋಗುತ್ತಿದ್ದರು. ನೆಲದ ಮೇಲೆ ಇಳಿಸಿದ ಕೂಡಲೇ 
ಮನೆ ಕಡೆ ಓಡುತ್ತ `ಮಾಯವಾಗುತ್ತಿದ್ದೆ. ಜುಬ್ಬ ಕಚ್ಚೆ ಪಂಚೆ ಧರಿಸುತ್ತಿದ್ದ ಒಂದನೆ 
ತರಗತಿಯ ಗುರುಗಳ ಮುಖವನ್ನು ನಾನು ಕೊನೆಯ ವರೆಗೂ ನೋಡಲ್ಲಿಲ್ಲ. ಅಷ್ಟು 
ಭಯ. ಆದರೆ ಆ ಗುರುಗಳು ದ ಯಾರನ್ನೂ ಹೊಡೆಯುತ್ತಿರಲಿಲ್ಲ. 


ತಂದೆಯವರಿಗೆ ವರ್ಗವಾದ ಕಾರಣ ನಾನು ಎರಡನೆಯ ತರಗತಿಗೆ ಸೇರಿದ್ದು 


ಹೊಳಲ್ಕೆರೆಯಲ್ಲಿ. ಎರಡನೆಯ ತರಗತಿಗೆ ಒಬ್ಬ ಮೇಡಂ ಬರುತ್ತಿದ್ದರು. ಪಾಪ, ಅವರಿಗೆ 
ಏನು ತೊಂದರೆ ಇತ್ತೋ ಏನು ವ್ಯಸ ನವೋ! ಅವರು ಪಾಠ "ಮಾಡುತ್ತಿರಲಿಲ್ಲ. ತಮ್ಮ 
ಮಿರ್ಚಿಯಲ್ಲಿ ಸುಮ್ಮನೆ 'ಕೂತಿರುತ್ತಿದರು. ವೆಂಕಟೇಶ ಎಂಬ ಹುಡುಗ ಮೇಡಮ್ಮನವರಿಗೆ 
ಕಾಣದಂತೆ ಅವರ ಟೇಬಲ್‌ ಕೆಳಗೆ “ಕುಳಿತುಕೊಂಡು ತನ್ನ ನಿಕ್ಕರಿನ ಗುಂಡಿಗಳನ್ನು ಬಿಚ್ಚಿ 
ಸರ್ವರಿಗೂ ತನ್ನ “ಪೋಸ್ಟ್‌ ಆಫೀಸ್‌” ತೋರಿಸುತ್ತಿದ್ದ. ನಾವೆಲ್ಲ” ಸತ್ತು "ಹೋಗುವಷ್ಟು ನಗುತಿದೆವು. 

ಆಗ ನಮಗೆ ಬೆಳಗ್ಗೆ ೭-೩೦ ರಿಂದ ೧೦-೩೦ ರ ವರೆಗೆ ಮತ್ತು ಮಧ್ಯಾಹ್ನ ೩-೩೦ 


ರಿಂದ ೫-೩೦ ರ ವರೆಗೆ ಶಾಲೆ ಇರುತ್ತಿತ್ತು. ಬೆಳಿಗ್ಗೆ ಹೊತ್ತು ಕಾಡಮಿಷಯ' ಮನೆಯಲ್ಲಿ 
ತ್‌್‌ ನಿಯತ್ತಾಗಿ ಶಾಲೆಗೆ 'ಹೋಗಿ ಬರುತ್ತಿದ್ದೆ. "ತಂದೆಯವರು ತಮ್ಮ ಶಾಲೆ ಗೆ 


ಇ ಹುಲಾಯು + ಆಗಸ್ಟ್‌ ೨೦೦೮ ಸಂಕಲನ-೪೦ 


ಬೆಳಿಗ್ಗೆ ೧೦-೦೦ ಗಂಟೆಗೆ ಹೋಗಿ ಸಂಜೆ ೫-೩೦ ಕ ವಾಪಸು ಬರುತ್ತಿದ್ದರಾದ್ದರಿ೦ದ 
ನಾನು ಮಧ್ಯಾಹ್ನ ಶಾಲೆಗೆ ಚಕ್ಕರ್‌ ಹೊಡೆಯುತ್ತಿದ್ದೆ. ಮಾಹಿ ದಿನವೂ ಹೋಗಲಿಲ್ಲ. 
ಮಧ್ಯಾಹ್ನ ಕ್ಷ 2೦ ಕ ಸರಿಯಾಗಿ' ಅಮ್ಮನಿಗೆ ಸಹಾಹು' ಮಾಡುವವನಂತೆ, ಕಸ ಗುಡಿಸುವ, 
ನೀರು "ತಹವನನರತೆ ನಟಿಸುತ್ತ ಮನೆಯಲ್ಲಿಯೇ ಉಳಿದುಬಿಡುತ್ತಿದ್ದೆ. ಕೊನೆಯ ಹಾಗೂ 
ಪ್ರೀತಿಯ ಮಗನಾದ ನಾನು ಶಾಲೆಗೆ ಚಕ್ಕರ್‌ ಹೊಡೆದರೆ ನನ್ನ ಮನಿಗೆ ಖುಷಿಯಾಗುತ್ತಿತ್ತು. 
ಒ೦ದು ದಿನ ಹೊತ್ತಿಗೆ ಮುಂಚೆಯೇ ಹುಸಿ ವಾಪಸ್ಸಾದ ತಂದೆಯವರಿಗೆ, “ಬಷೀರನಿಗೆ 
ಹುಷಾರಿಲ್ಲ” ಎಂದು ಸುಳ್ಳು ಹೇಳಿ ಅಮ್ಮನೇ ನನ್ನನ್ನು ಬಚಾವು ಮಾಡಿದ್ದಳು. 


ಮೂರನೆಯ ತರಗತಿಗೆ ವಿಶ್ವೇಶ್ವರಯ್ಯ ಎ೦ಬ ಹೆಸರಿನ ಗುರುಗಳು ಇದ್ದರು. ಇವರೊಬ್ಬ 
ಆದರ್ಶ ನನಗೆ. ಕನ್ನಡ, ಗಣಿತ, "ವಿಜ್ಞಾನ ನ ವಿಷಯಗಳನ್ನು ಎಂದೂ ಮರೆಯದ 
ಹಾಗೆ ಹೇಳಿಕೊಡುತ್ತಿದ್ದರು. ಕರ್ರನೆಯ ಚೌಕಟ್ಟಾದ ಮುಖದ ಸ ಮೊಡವೆಗಳ 
ಹಾವಳಿಯಿದ್ದರೂ ನನಗೆ" ಅತಿ ಸುಂದರವಾಗಿ ಕಾಣುತ್ತಿದ್ದರು. ಶುಭ್ರವಾದ ಶರ್ಟು ಪ್ಯಾಂಟು 
ಧರಿಸಿ ಕಾಪು ಕೂರಿಸಿಕೊಂಡು ಠಾಕೋಠೀಕಾಗಿ ಇರುತ್ತಿದ್ದರು. ಪಠ್ಯಪುಸ ಸಕಗಳನ್ನು ತೆರೆಸಿ 
ಓದಿಸಿ, ಬೋರ್ಡ್‌ ಮೇಲೆ ಬರೆದು ಬರೆಸಿ ಪಾಠ ಮಾಡುತ್ತಿದ್ದರು. "ಪಠಮಸಕಗಳೆಂದರೆ 
ಏನು ಅನ್ನುವುದು ಪ್ರಥಮ ಬಾರಿಗೆ ನನ್ನ ಅನುಭವಕ್ಕೆ ಬರಿದಿತು. ಕೇಳಿದ ಪ್ರಶ್ನೆ ಗಳಿಗೆಲ್ಲ 
ಉತ್ತರಿಸುತ್ತಿದ್ದ ಡಿಸ ನನ್ನ ಶಕ್ತಿಯನ್ನು ಜನದ ತೋರಿಸಿಕೊಟ್ಟವರೇ ವಿಶ್ವೇಶ್ವರಯ, 
ಮಾಸು ಗು ಕಲಿಕೆಯ ವನವನ್ನು ಸೋಡಿ ನನ್ನನ್ನು "ಮಿರ್ಜಾ ಎಕ್‌ಪೆಸ್‌' ಜಿ 
ಹೆಸ ರಿಂದ ಕರೆಯುತ್ತಿದ್ದರು. Jk WE ಚಿತ್ರವನ್ನು ಹಿಡಿದವರಲ್ಲ, "ಹುಡುಗರನ್ನು 
ಹೊಡೆದವರಲ್ಲ. ಇಡೀ. ವರ್ಷ ನಾನು ಚಕ್ಕರ್‌ ಹೊಡೆಯಲಿಲ್ಲ. ಒಂದು ಸಲ ಅಮ್ಮನ 
ಜೊತೆ ಉ ರಿಗೆ ಹೋದ ಕಾರಣ ಕೆಲ ದಿನ ಶಾಲೆಗೆ ಹೋಗಲಿಲ್ಲ. ನಂತರ ಶಾಲೆಗೆ 
ಹೋದಾಗ ಗುರುಗಳು ಒಂದು ಪತ್ರ ಬರೆದುಕೊಟ್ಟು “ನಿನ್ನ ತಂದೆಯವರಿಗೆ ಕೊಡು” 
ಎಂದರು. ತೆಗೆದುಕೊಂಡು ಹೋಗಿ ತಂದೆಯವರಿಗೆ ಕೊಟ್ಟಿ ಅದರಲ್ಲಿ ಏನು ಬರೆದಿದ್ದರೋ 
ಏನೋ? ತಂದೆಯವರು ಏನನ್ನೂ ಹೇಳಲಿಲ್ಲ. ಈ ಗುರುಗಳು ಸಣ್ಣ ವಯಸ್ಸಿನಲ್ಲಿಯೇ 
ತೀರಿಕೊಂಡರೆಂದು ಎಷ್ಟೋ ವರ್ಷಗಳಾದ ಮೇಲೆ ಗೊತ್ತಾಯಿತು. ಈಗ” ಎದುರು 
ಬಂದರೂ ಗುರುತು ಓಡಿಯಬಲ್ಲಷ್ಟು ಸ್ಪಷ್ಟವಾಗಿ ವಿಶ್ವೇಶ್ವರಯ್ಯನವರ ಮುಖ ನನ್ನ 
ನೆನಪಿನಲ್ಲುಳಿದಿದೆ. 

ತಂದೆಯವರ ವರ್ಗಾವಣೆ ಆಗಿ, ನಾನು ನಾಲ್ಕನೇ ತರಗತಿಗೆ ಜಗಳೂರಿನಲ್ಲಿ ಸೇರಿದೆ. 
ಅಲ್ಲೊಬ್ಬ ಇನ್ನೇನು ನಿವೃ ತ್ತಿಯಾಗುವಂತಿದ್ದ ಮುಖ್ಯೋಪಾಧ್ಯಾಯರು ಬರುತ್ತಿದ್ದರು. ಅವರು 
ತಮ್ಮ. ವಂಡರ್‌ಗಣ್ಣಿನಿಂದ ಯಾವ ಕಡ ನೋಡುತ್ತಾರೆ೦ಬುದೇ ಗೊತ್ತಾಗುತ್ತಿರಲಿಲ್ಲ. 
ಮೊದಲನೆಯ ದಿನವೇ ಅವರು ನನ್ನೊ ಡನೆ ಮಾತನಾಡದಾಗ ನನಗೆ ತಿಳಿಯದೆ ಸುಮ್ಮನೆ 
ಕುಳಿತುಕೊಂಡಿದ್ದರಿಂದ ಮನಸೋ ಇಚ್ಛೆ ಬೈದರು. ಆದರೆ ನನ್ನ ಹಳೆಯ ಮಿತ್ರರಿಂದ 
ದಿನವೂ ಬರುತ್ತಿದ್ದ ಅಸಂಖ್ಯಾತ ಪ ಪತ್ರಗಳಿಲದ ಆಶ್ಚರ್ಯಗೊಂಡು ನನ್ನ ಬಗ್ಗೆ ಅಭಿಪ್ರಾಯ 
ವನ್ನು ಬದಲಿಸಿಕೊಂಡರು. 

ನಾನು ಓದಿದ ಮೇಲಿನ ಯಾವ ಶಾಲೆಯಲ್ಲೂ ಉಪಾ ಪಾಧ್ಯಾಯರ ಕೊರತೆ ಇರಲಿಲ್ಲ. 
ಒಂದನೇ ಕ್ಲಾಸಿಗೆ ಒಬ್ಬರು, ಎರಡನೆಯ ತರಗತಿಗೆ ಒಬ್ಬರು, ಮೂರನೆಯದಕ್ಕೆ ಒಬ್ಬರು 
ಹೀಗೆ ಒಬ್ಬೊಬ್ಬರು ಒಂದೊಂದು ತರಗತಿಯಂತೆ ಹಂಚಿಕೊಂಡಿದ್ದರು. ಆಗೆಲ್ಲ ದೊಡ್ಡ 
ದೊಡ್ಡ ನಗರಗಳನ್ನು ಬಿಟ್ಟರೆ ಬೇರೆ ಕಡೆ ಪ್ರೆ ವೇಟ್‌ ಶಾಲೆಗಳು, ಇಂಗ್ಲಿಶ್‌ ಮೀಡಿಯಂ 


೨೩ 
ಸಂಕಲನ-೪೦ ಜುಲಾಯಿ + ಆಗಸ್ಟ್‌ ೨೦೦೮ 


ಶಾಲೆಗಳು, ಎಲ್‌ಕೆಜಿ, ಯುಕೆಜಿಗಳ ಹಾವಳಿಯಿರಲಿಲ್ಲ. ಎಲ್ಲೆಡೆ ಸರ್ಕಾರಿ ಕನ್ನಡ ಶಾಲೆಗಳೇ 
ಇರುತ್ತಿದ್ದವು. ನಾನು ಎಬಿಸಿಡಿ ಕಲಿತದ್ದು ಐದನೇ ಕ್ಲಾಸಿನಲ್ಲಿ, ಅಂದರೆ ನನಗಾಗ ಹನ್ನೊಂದು 
ವರ್ಷ ವಯಸ್ಸು. ನಾನು ವಿದ್ಯಾಭ್ಯಾಸ ಮುಗಿಸುವ ವರೆಗೆ ಎಂದೂ ಎಲ್ಲೂ 'ಹೋಂ 
ವರ್ಕ್‌' ಎಂಬ ಪೆಡಂಭೂತ ಕಾಡಲಿಲ್ಲ, ಯೂನಿಫಾರ್ಮ್‌ ಹಾಕಲಿಲ್ಲ. ಇವತ್ತಿಗೂ 
"ನೆಕ್‌ಟೈ' ಕಟ್ಟಿಕೊಂಡರೆ ಬೆತ್ತಲೆ ನಿಂತಂತೆ ಭಾಸವಾಗುತ್ತದೆ. 

ಮುಸ್ಲಿಮರಾದರೂ ಸಂಪೂರ್ಣ ಕನ್ನಡದ ವಾತಾವರಣವಿದ್ದ ನಮ್ಮ ಮನೆಯಲ್ಲಿ 
ಉರ್ದೂ. ಅಪರಿಚಿತ ಭಾಷೆಯಾಗಿತ್ತು. ಉರ್ದೂ ಭಾಷಿಕ ಮುಸಲ್ಮಾನರು ನಮ್ಮನ್ನು 
"ಮುಸ್ಲಿಮರೇ ಅಲ್ಲ' ಎಂದು ಕಿಚಾಯಿಸುತ್ತಿದ್ದರು. ಮುಸ್ಲಿಮನಾಗಬೇಕಾದರೆ ಉರ್ದೂ 
ಭಾಷೆ ಬರಲೇಬೇಕು ಎ೦ಬುದು ಅವರ ಖಚಿತ ಅಭಿಪ್ರಾಯವಾಗಿತ್ತು. ಹೀಗಾಗಿ 
ಸಣ್ಣವರಿದ್ದಾಗ (ಹಾಗೂ ಈಗಲೂ ಸಹ) ನಾವು ಉರ್ದೂ ಭಾಷಿಕ ಮುಸಲ್ಮಾನರಿಂದ 
ಬಹಳ ಅವಮಾನ ಅನುಭವಿಸಿದ್ದಿದೆ. ಆದರೆ ನಾನು ಐದನೇ ಕ್ಲಾಸಿಗೆ ಸೇರಿದ ಮೇಲೆ 
"ಮುಸ್ಲಿಂ' ಎಂಬ ಏಕೈಕ ಕಾರಣಕ್ಕೆ ದ್ವೇಷಿಸುವ ಹಿಂದೂಗಳೂ ಕೆಲವರಿದ್ದಾರೆ ಎಂಬುದು 
ನಿಧಾನಕ್ಕೆ ಅರಿವಾಗತೊಡಗಿತ್ತು ನಾನು ಸೇರಿದ ಮಾಧ್ಯಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು 
ಮುಸ್ಲಿಂ ವಿದ್ಯಾರ್ಥಿಗಳನ್ನು ಹೀಯಾಳಿಸುವುದನ್ನೇ, ದ್ವೇಷಿಸುವುದನ್ನೇ ತನ್ನ ಕಾಯಕ 
ಮಾಡಿಕೊಂಡಿದ್ದರು. ಅವರು ನಿಯಮಿತವಾಗಿ ಯಾವುದೇ ಒಂದು ತರಗತಿಗೆ ಒಂದು 
ನಿರ್ದಿಷ್ಟ ವಿಷಯವನ್ನು ಆಯ್ದುಕೊಂಡು ಪಾಠ ಮಾಡುತ್ತಿರಲಿಲ್ಲ. ಯಾರಾದರೂ 
ಉಪಾಧ್ಯಾಯರು ರಜೆ ಇದರೆ ಮಾತ್ರ ಅವರ ತರಗತಿಗಳನ್ನು ತೆಗೆದುಕೊಳ್ಳುತ್ತಿದ್ದರು. 
ತಮ್ಮೆದುರು ಕುಳಿತಿರುವ ವಿದಾ ಬರ್ಥಿಗಳು ಎಷ್ಟನೇ ತರಗತಿ ಜು. ಸದರಿ ವಿದ್ಯಾರ್ಥಿಗಳ 
ಪಠ್ಯದಲ್ಲಿ ಯಾವ ಪಾಠಗಳಿರಬಹುದೆಂಬ ಕನಿಷ್ಠ ಕಾಳಜಿ ಸಹ ಇಲ್ಲದ ಆವರು ಗಣಿತ 
ಅಥವಾ. ಇತಿಹಾಸದ ಬಗ್ಗೆ ಪಾಠ ಪ್ರಾರಂಭಿಸು ತ್ತಿದ್ದರು. “ಸಾಲಿಯಾನ ಶೇಕಡ ೬.೨೫ 
ರಂತೆ ೧೩೩೦೦ ಕ ಹತ್ತೂವರೆ ವರ್ಷಕ್ಕೆ ಆಗುವ ಸರಳ ಬಡ್ಡಿ ಮತ್ತು ಚಕ್ರಬಡ್ಡಿಯನ್ನು 
ಕಂಡು ಹಿಡಿಯಿರಿ” ಎಂದು “ಅಕ್ಕ ಹಾಕಿ ಟೀಬಲ್‌ ಮೇಲೆ ತಲೆ ಇಟ್ಟು ಗೊರಕೆ ಹೊಡೆಯಲು 
ಪ್ರಾರಂಭಿಸುತ್ತಿದ್ದರು. ಪೀರಿಯಡ್‌ ಮುಗಿದು ಬೆಲ್‌ ಹೊಡೆದಾಗ "ಗಡಿಬಿಡಿಯಿಂದ ಎದ್ದು 
ತಾವು ಕೊಟ್ಟ ಲೆಕ್ಕವನ್ನು ಪ್ರಸ್ತಾಪಿಸದೆ ಹೊರಟೇ ಹೋಗುತ್ತಿದ್ದರು. ಅವರಿಗೆ ಇತಿಹಾಸದ 
ಪಾಠ ಮಾಡಲು ಖುಷಿಯೋ ಖುಷಿ. “ಗೊತ್ತೇನ್ರೋ... ಶಿವಾಜಿ ಮಹಾರಾಜ... ಹಿಂದೂ 
ಧರ್ಮದ ರಕ್ಷಕ ಅವ್ನು... ಸಾಬರನ್ನು ದ್ವೇಷಿಸುತ್ತಿದ್ದ... ಒ೦ದು ಸಲ ಸಾಬರ ಮೇಲೆ 
ಯುದ್ದಕ್ಕೆ ಹೋದ.. ಸಾಬರು ಸೋತು WS ಹೋದರು... ಶಿವಾಜಿ ಬೆನ್ನ ತ್ತಿದ... ಕುದುರೆ 
ಮೇಲೆ” ಇಬ ಮುಂದೆ ಹೋಗುತ್ತಿದ್ದಾನೆ... ಶಿವಾಜಿ ಹಿಂದೆಯೇ ಇದ್ದಾನೆ... ಸಾಬ 
ಹೆದರಿ ಹಿ೦ದಕ್ಕೆ ತಿರುಗಿ ನೋಡಿದ. ವಾಜಿ ಆ ಜ್‌ ಗಡ್ಡ ಹಿಡಿದೆಳೆದ. ಸಾಬ 
ಕೆಳಗೆ ಬಿದ್ದ... ಶಿವಾಜಿ ಕೈಲಿ ಸಾಬನ ಗಡ್ಡ ಉಳೀತು... ” ಇಷ್ಟು “ಹೇಳಿ ಕಣ್ಣಿನಲ್ಲಿ ನೀರು 
ಬರುವ ತನಕ ನಗುತ್ತಿದ್ದರು. ಇವು ಹುಡುಗರನ್ನು ಅತ್ಯಂತ ಕ್ರೂರವಾಗಿ ಹಿಂಸಿಸುತ್ತಿದ್ದುದರಿಂದ 
ಯಾವ ಹುಡುಗರೂ ನಗುತ್ತಿರಲಿಲ್ಲ. ಇವರು ಹುಡುಗರನ್ನು ಹೆಸರಿಡಿದು. ಕರೆಯದೆ 
"ಟಗರು ನಂಬರ್‌ ಒನ್‌, "ಟಗರು ನಂಬರ್‌ ಟು' ಅಥವ “ಸಾಬಿ ನಂಬರ್‌ ಒನ್‌”, 
"ಸಾಬಿ ನಂಬರ್‌ ಟು' ಎಂದು ಕೂಗಿ ಕರೆಯುತ್ತಿದ್ದರು. ಬೆಳಗ್ಗೆ ಪ್ರಾರ್ಥನೆ ಸಮಯದಲ್ಲಿ 
ಇಡೀ ಶಾಲೆಯ ವಿದ್ಯಾರ್ಥಿಗಳಿಗೆಲ್ಲ "ಕಮಾಂಡ್‌ ಗಳನ್ನು ಕೊಡುತ್ತ, ಮತ್ತು ವರ್ತಮಾನ 
ಪತ್ರಿಕೆಯ ಮುಖ್ಯ ಸಮಾಚಾರಗಳನ್ನು ಬರೆದುಕೊಂಡು ಓದುತ್ತ ಇರುತ್ತಿದ್ದ ನನ್ನನ್ನು 


೨೮೪ 
ಜುಲಾಯಿ + ಆಗಸ್ಟ್‌ ೨೦೦೮ ಸ೦ಕಲನ--೪೦ 


ಎಲ್ಲರೆದುರು “ಸಾಬಣ್ಣ ಎಂದು ಕರೆಯುತ್ತಿದ್ದರು. ಹೀಗೆ ಹಿಂದೂಗಳು ಮತ್ತು ಮುಸಲ್ಮಾನರು 
ಇಬ್ಬರೂ ದ್ವೇಷಿಸುವ ವಿಚಿತ್ರ ಸನ್ನಿವೇಶದಲ್ಲಿ ನನ್ನ ವಿದ್ಯಾಭ್ಯಾಸ ಮುಂದುವರಿಯಿತು. 

"ಐದನೆಯ ಕ್ಲಾಸಿನಲ್ಲಿ ಬಾಲಣ್ಣ ಎನ್ನುವ ಮಾಸ್ಟರು' ಕನ್ನಡ ಹೇಳಿಕೊಡುತ್ತಿದ್ದರು. 
ಯಾವುದರಲ್ಲಿಯೂ ಅಭಿರುಚಿ ಇಲ್ಲದಿದ್ದ ಇವರು ಯಾವುದಾದರೂ ಒಂದು ಗೈಡನ್ನು 
ತರುತ್ತಿದ್ದರು. ತರಗತಿಯ ಮಾನಿಟರ್‌ ಆಗಿದ್ದ ನಾನು ಜೋರಾಗಿ ಓದುತ್ತಿದ್ದೆ. "ಬೇರೆ 
ಹುಡುಗರೆಲ್ಲ ಕೇಳಿಕೊಳ್ಳುತ್ತಿದ್ದರು ಅಥವಾ ಬರೆದುಕೊಳ್ಳುತ್ತಿದ್ದರು. ಗುರುಮೂರ್ತಿ ಎಂಬ 
ಹುಡುಗ ಬಾಲಣ್ಣ ಮಾಸ್ಟ್ರ “ಪಟ್ಟ ಶಿಷ್ಯ'ನಾಗಿದ್ದ. ಗುರುಮೂರ್ತಿಯ ಬಳಿ ಯಾವ 
ಪಠ್ಯಪುಸ್ತಕಗಳಾಗಲೀ ನೋಟು ಪುಸ್ತಕಗಳಾಗಲೀ ಇರಲಿಲ್ಲ. ಮನೆಯಿಂದ ಶಾಲೆಗೆ ಬರುವಾಗ 
ಮಾಗನದಲ್ಲಿ ಸಿಗುವ ಯಾವುದಾದರೊಂದು ಅಂಗಡಿಯಿಂದ ಬೋಂಡ ಕಟ್ಟಲು ಇಟ್ಟಿರುತ್ತಿದ್ದ 
ಹಳೆಯ ಮಯೂರ, ಕಸ್ತೂರಿ, ಚಂದಮಾಮ ಮುಂತಾದವುಗಳನ್ನೇ ನೀಟಾಗಿ 
ಜೋಡಿಸಿಕೊಂಡು ಬರುತ್ತಿದ್ದ. ಶಾಲೆ ಬಿಟ್ಟ ಮೇಲೆ ತನ್ನ ಕೈಲಿದ್ದ ಪುಸ್ತಕಗಳನ್ನು ಚರಂಡಿಗೆ 
ಎಸೆದು ಕೈಬೀಸಿಕೊಂಡು. ಹೋಗುತ್ತಿದ್ದ. 

ಮಹಲಿಂಗಪ್ಪ ಎ೦ಬ ಮಾಸ್ಟರು ಚೆನ್ನಾಗಿ ಪಾಠ ಮಾಡುತ್ತಿದ್ದರು, ಆದರೆ ವಿಪರೀತ 
ಸಿಟ್ಟು ತೋರಿಸುತ್ತಿದ್ದರು. ಒಮ್ಮೆ ಕೇಳಿದ ಪಶ್ನಗೆ ಉತ್ತರಿಸಲಿಲ್ಲವೆ೦ದು ಒಬ್ಬ ಹುಡುಗನನ್ನು 
ಚಪ್ಪಲಿ ಕಾಲಿನಲ್ಲಿ 'ತುಳಿದೇ ಬಿಟ್ಟರು. ಸಿಟ್ರು ಗಾಡ ನಂತರ ಪಶ್ಚಾತ್ತಾಪ ಪಟ್ಟಂತೆ ತೋರಿ 
ವಿಪರೀತ ಸಿಟ್ಟಿನವರಾಗಿದ್ದರೂ ಆಳದಲ್ಲಿ ಇವರು ಅತ್ಯಂತ ದಯಾಳುವಾಗಿದ್ದರು. 
ಯಾರಾದರೂ “ಹುಡುಗರು ತಮ್ಮ ನೋಟ್ಸ್‌ಗೆ “ಗುಡ್‌' ಟಗ ಎಂದು ಕೇಳಿದರೆ ಆಗಲಿ 
ಎಂದು "ಗುಡ್‌? ಹಾಕುತ್ತಿದ್ದರು. ಇವರಿಗೆ ಹುಡುಗರು ಹೆದರಿಕೊಂಡರೂ ಬೈಯುತ್ತಿರಲಿಲ್ಲ. 

ನಾನು ಐದನೆ ತರಗತಿಯಲ್ಲಿದ್ದಾಗಲೇ ಆ ಶಾಲೆಗೆ ಕೃಷ್ಣಮೂರ್ತಿ ಪಿ ಮಾಸ್ತರರು 
ಆಗಮಿಸಿದರು, ಗಣಿತಕ್ಕೆ ಬರುತ್ತಿದ್ದ ಇವರು ಹುಡುಗರನ್ನು ನಿರ್ದಯವಾಗಿ ಬಾರಿಸುತ್ತಿದ್ದರು. 
ಏಟು. ತಿ೦ದ 'ಹುಡಾಗರು ವಾರಗಟ್ಟಲೆ ಸುಧಾರಿಸಿಕೊಳ್ಳುತ್ತಿದ್ದರು. ಒಮ್ಮೆ ಇವರು ಕೆ.ಕೆ. 
ಆನಂದ ಎಂಬ ಹುಡುಗನಿಗೆ ಹಸಿ ಕಟ್ಟಿಗೆ ತುಂಡಿನಿಂದ ತಮ್ಮ ಶಕ್ತಿ ಎಲ್ಲ ಬಿಟ್ಟು 
ಬಾರಿಸಿದರು ಅಂಗೈ ಚರ್ಮ ಕಿತ್ತು ರಕ್ತ ಚಿಮ್ಮಿತು. ಎಂದೂ ಬಾಯಿಟ್ಟು ಮಾತಾಡದ 
ಮಹಾ ಮೌನಿಯಾಗಿದ್ದ ಆನಂದ ನೋವು ತಡೆಯಲಾರದೆ ಕಣ್ಣೀರು 'ಸುರಿಸತೊಡಗಿದ. 
ಇಡೀ ತರಗತಿಯ ಹುಡುಗರೆಲ್ಲ ಯಮಃ ಖತಪ್ತರಾದೆವು. ಹಲವಾರು 'ಹುಡುಗರು ಆನಂದನಿಗೆ 
ಸಮಾಧಾನ ಮಾಡತೊಡಗಿದರು. ಆ ಮಾಸ್ಟರು ಆನಂದನ ಬಳಿ ಬಂದು “ಮನೆಯಲ್ಲಿ 
ಹೇಳಬೇಡ” ಎಂದು ಕೇಳಿಕೊಂಡರು. ಆ ದಿನ ನನಗೆ ಸ್ಕೂಲ್‌ ಬಿಟ್ಟುಬಿಡೋಣ ಎನ್ನಿ ಸಿತ್ತು. 
ಸುಡುವ ಬಿಸಿಲಿನಲ್ಲಿ ಒಂದು ಜೊತೆ ಚಪ್ಪಲಿಗೆ, ಗತಿಯಿಲ್ಲದೆ "ಬರಿಗಾಲಲ್ಲಿ ನಡೆದು 
ಬರುತ್ತಿದ್ದ, ಸುರಿವ ಮಳೆಯಲ್ಲಿ ಒಂದು ಛತ್ರಿಗೂ ಗತಿಯಿಲ್ಲದೆ ತೊಯ್ದು ತಪ್ಪಡೆಯಾಗಿ 
ಬರುತ್ತಿದ್ದ, ಮಧ್ಯಾಹ್ನದ ಊಟಕ್ಕೂ ಗತಿಯಿಲ್ಲದೆ, ಉಪವಾಸ ಇರುತ್ತಿದ್ದ. "ದಿನಕ್ಕೆ ಹತ್ತಾರು 
ಕಿಲೊಮೀಟರ್‌ ನಡೆದಾಡುತ್ತಿದ್ದ ತಾ ಹುಡುಗರನ್ನು ಅತ್ಯಂತ ಹೀನಾಹವಾಗಿ, ನೀಚವಾಗಿ 
ನಡೆಸಿಕೊಳ್ಳುತ್ತಿದ್ದರು. pe ಕೃಷ್ಣಮೂರ್ತಿ ಮಾಸ್ತರು ಹೊಡೆದರೂ ಏಟು ಬೀಳದೆ ಇರಲಿ 
ಎಂದು ಹುಡುಗರು ತಮ್ಮ ಅಂಗೈ, ಗಳನ್ನು ತಲೆಗೆ ಉಜ್ಜಿಕೊಂಡು "ಜಿಡ್ಡು' ಮಾಡಿಕೊಳ್ಳುತ್ತಿದ್ದರು. 
ಈ ಮೇಸ್ಟು ಹತ್ತಿರ ಬಂದ ಉತ ಮೌನವಾಗಿ ಅಳತೊಡಗುತ್ತಿದ್ದರು. ಇವರ ಬಳಿ 
ಹೊಸ ಹೊಸ ನಮೂನೆಯ ಶಿಕ್ಷೆಗಳಿದ್ದವು : ೧) ಕೈ ಬೆರಳುಗಳ ಮಧ್ಯ ಮೂಲೆ ಮೇಲೆ 
ಇರುವಲಿ ಪೆನಿಲ್‌ ಇಟ್ಟು ತಿರುಗಿಸುವುದು, ಈ) ಸಲಿನಲ್ಲಿ ಕೈ ಬೆರಳಿನ ಮೂಳೆಗಳಿಗೆ 


೧೨ ~ 


೨೫ 
ಸ೦ಕಲನ-೪೦ ಜುಲಾಯಿ *- ಆಗಸ್ಟ್‌ ೨೦೦೮ 


ಬಲವಾಗಿ ಹೊಡೆಯುವುದು ೩) ಬಗ್ಗಿ ನಿಂತು ಎರಡು ಕೈಗಳನ್ನು ಕಾಲುಗಳ ಹಿಂದಿನಿಂದ 
ಹಾಗೂ ಮಧ್ಯದಿಂದ ತೂರಿಸಿ ಕಿವಿ "ಓಡಿದುಕೊಂಡು ಎ ಸ್ಥಿತಿಯಲ್ಲಿ ೪೫ ನಿಮಿಷ 
ಬಾಗಿ ನಿಂತಿರುವುದು. ೪) ತಲೆಯನ್ನು ಗೋಡೆಗೆ ಗುದ್ದುವುದು, ೫) ಹುಡುಗರೇ ತಮ್ಮ 
ಕೈಗಳನ್ನು ಬೀಸಿ ಬೀಸಿ ಟೇಬಲ್‌ ಖುರ್ಚಿಗಳಿಗೆ ಹೊಡೆಯಬೇಕು... ಇತ್ಯಾದಿತ್ಯಾದಿ. 
ಮಾರುತಿ ಎಂಬ ಹೆಸರಿನ ಮಾಸ್ಟರು ದೊಡ್ಡ ಧ್ವನಿಯಲ್ಲಿ ಪಾ ಪಾಠ ಮಾಡುವುದು 
ಅತ್ಯಂತ ಪ್ರಭಾವಶಾಲಿ ಎಂದು ಭಾವಿಸಿದ್ದರು. ಆದುದರಿಂದ ಜೋರಾಗಿ ಕೂಗುತ್ತ ಪಾಠ 
ಮಾಡುತ್ತಿದ್ದರು. ಪರವಾ ಇಲ್ಲ ಎಂಬಂತೆ ಪ ಪಾಠ ಮಾಡುತ್ತಿದ್ದ ಇವರು ಚಿಕ್ಕ ಮಕ್ಕಳಾದ 
ನಮ್ಮ ಬಳಿ ಅತ್ಯಂತ ಅಶ್ಲೀಲವಾಗಿ ವರ್ತಿಸಿಕೊಳ್ಳುತ್ತಿದ್ದರು. ಅದೇ ಜಾ ಒಬ್ಬ 
ಪಾಸ ಮತ್ತು ಮೇಡಂಗೂ ಸಂಬಂಧವಿದೆ ಎಂದು ತಿಳಿಸುತ್ತಿದ್ದರು. “ಅವರಿಬ್ಬರೆ 
ಫ್‌ ರೂಮಿನಲ್ಲಿ ಸೇರಿಕೊಂಡಿದ್ದಾರೆ, ಅವರೇನು ಮಾಡುತ್ತಿದ್ದಾರೆ" ನೋಡಿಕೊಂಡು 
ಇಕ್‌ ಎಂದು ಒಬ್ಬಿಬ್ಬರನ್ನು ಸ್ಟಾಫ್‌ ರೂಂಗೆ ಕಳುಹಿಸಿ ವರದಿ “ತರಿಸಿಕೊಳ್ಳುತ್ತಿದ್ದರು. 
ಪಗ ಅರ್ಥವಾಗುತ್ತಿರಲಿಲ್ಲ. ಈ ಮಾಸ್ಟರು ಸ್ವಾಮಿ ಎಂಬ ಶ್ರೀಮಂತರ 
ಹುಡುಗನೊಬ್ಬನಿಗೆ ಪರೀಕ್ಷೆಗೆ “ಮುಂಚಿತವಾಗಿಯೇ ಪ್ರಶ್ನೆ ಪತ್ರಿಕೆಗಳನ್ನು ಕೊಡುತ್ತಿದ್ದರು. 
ಚಂದ್ರಮೌಳಿ ಎಂಬ ಮಾಸ್ಟರು ಚೆನ್ನಾಗಿ ಪಾಠ ಮಾಡುವುದರಲ್ಲಿ ಶಾಲೆಗೆ ಮೊದಲಿಗರು 
ಎಂದು ಪ್ರಸಿದ್ಧಿ ಪಡೆದಿದ್ದರೂ ನನಗೆ ಯಾವ ತರಗತಿಯಲ್ಲಿಯೂ ಯಾವುದೇ ವಿಷಯವನ್ನು 
sn ಬರಲಿಲ್ಲ. ಆದರೆ ಇವರಿಗೆ ಸಂಬಂಧಿಸಿದಂತೆ ಒಂದು ಘಟನೆಯನ್ನು 
ನಾನು ಮರೆಯುವಂತೆಯೇ ಇಲ್ಲ. ನಾನಿದ್ದ ಮಾಧ್ಯಮಿಕ ಪಾಠಶಾಲೆಯಲ್ಲಿ ಹಾಡು. 
ಭಾಷಣ, ವಿವಿಧ ವಿನೋದಾವಳಿ, ವಿದ್ಯಾರ್ಥಿಗಳ ಮಂತ್ರಿಮಂಡಳ ರಚನೆ ಇತ್ಯಾದಿ 
ಅನೇಕ ಕಾರ್ಯಕ್ರಮಗಳಿರುತ್ತಿದ್ದವು. ಪ್ರತಿ ಬಾರಿಯೂ ಮಂತ್ರಿಮಂಡಲಕ್ಕೆ ಚುನಾಯಿತ 
ನಾಗುತ್ತಿದ್ದ ನಾನು ಭಾಷಣಗಳಲ್ಲಿಯೂ ಎತ್ತಿದ ಕೈ. ಆದರೆ ನಾನೆಂದೂ ಹಾಡು 
ಹಾಡಿದವನಲ್ಲ. ಹೀಗೊಮ್ಮೆ ಯಾವುದೋ ಶಾಲಾ ಸಭೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳೂ 
ಹಾಗೂ ಎಲ್ಲ ಗುರುಗಳೂ ಸಭೆ ಸೇರಿದ್ದರು. ಚಂದ್ರಮೌಳಿ ಮಾಸ್ತರು ನನ್ನನ್ನು ಒಂದು 
ಹಾಡು ಹೇಳಲು ಕೇಳಿಕೊಂಡರು. ನಾನು ಹಾಡುಗಾರ ಅಲ್ಲವೆ೦ತಲೂ, ನಾನೆಂದೂ 
ಹಾಡಿದ್ದೇ ಇಲ್ಲ ಎಂದೂ ವಿನಯದಿಂದ ತಿಳಿಸಿದೆ. ಚಂದ್ರಮೌಳಿ ಮಾಸ್ಟರು ಹಾಡಲೇ 
ಬೇಕೆಂದು ಒತ್ತಾಯ ಮಾಡಿದರು. ನಾನು ಮತ್ತೊಮ್ಮೆ “ನಾನು ಹಾಡುಗಾರನಲ್ಲವೇ 
ಅಲ್ಲ. ನನಗೆ ಯಾವ ಹಾಡೂ ಸಹ ಬರುವುದಿಲ್ಲ” ಎಂದು ತಿಳಿಸಿ ಹಾಡಲು ನಿರಾಕರಿಸಿದೆ. 
ಆಗ ಅವರು ಇದ್ದಕ್ಕಿದ್ದಂತೆ ಎದ್ದು ಬಂದು ಕಪಾಳಕ್ಕೆ ಬಾರಿಸಿಬಿಟ್ಟರು. ನಾನು ತತ್ತರಿಸಿಹೋದೆ. 
ಅವರ ಹಸ್ತದ ಹರಿ ಪಡಿಯಚ್ಚು ನನ್ನ ಕೆಯ ಮೇಲೆ ಮೂಡಿತ್ತು. ಅದೇ ನಾನು 
ತಿಂದ ಮೊದಲ ಹೊಡೆತವಾಗಿತ್ತು. ee ಹೊಡೆತ ತಿಂದಿದ್ದೆ. “ಬಹುಮಾನ 
ಗಳಿದ್ದರೆ ಮಾತ್ರ ಹಾಡುವ ನೀನು, ಬಹುಮಾನಗಳಿಲ್ಲ ಎಂದರೆ ಹಾಡುವುದಿಲ್ಲ ಅಲ್ಲವೇನೋ9 
ಈಗ "ಹಾಡಲೇಬೇಕು” ಎ೦ದು ಅಬ್ಬರಿಸಿದರು ಚಂದ್ರಮೌಳಿ. ನಾನು ಆಗೀಗ ಪ್ರಯಾಣಿಸಿದಾಗ 
ಬಸ್ಸಿನಲ್ಲೊಬ್ಬ ಕುರುಡ ಭಿಕ್ಷುಕ ಹಾಡುವ ಹಾಡು ಕೇಳಿದ್ದೆನಾದ್ದರಿ೦ದ “ಕಾಣದ ದೇವರು 
ಊರಿಗೆ ನೂರು. ಹುಡುಕುವರಾರು? ಕಾಣುವ ತಾಯಿಯೇ ಪರಮಗುರು” ಎ೦ಬ ಹಾಡನ್ನು 
ಬಿಕ್ಕುತ್ತ ಹಾಡಿದೆ. ವಿದ್ಯಾಭ್ಯಾಸದಲ್ಲಿ ಶಾಲೆಗೇ ಪ್ರಥಮನೆಂತಲೂ, ಭಾಷಣದಲ್ಲಿ ಎತ್ತಿದ ಚಿ 
ಎಂತಲೂ, ಹೈಸ್ಕೂಲ್‌ ಮಾಸ್ಟ ಮಗನೆಂತಲೂ ಶಾಲೆಯಲ್ಲಿಯೇ “ಫೇಮಸ್‌” ಆಗಿದ್ದೆ ಎ 
ಮೇಸ್ಪಗಳ ಮೆಚ್ಚಿನ ವಿದ್ಯಾರ್ಥಿ ಬೇರೆ! ನಾನು ಬಿಕ್ಕುತ್ತ ಹಾಡಿ ಮುಗಿಸಿದ ನಂತರ ತಾಯ 


೨೩೬ ಜು 
ಲಾಯಿ - ಆಗಸ್ಟ್‌ ೨೦೦೮ ಸಂಕಲನ-೮೦ 


ಎಲ್ಲ ಹುಡುಗರೂ, ಗುರುಗಳೂ ಜೋರಾಗಿ ಚಪ್ಪಾಳೆ ತಟ್ಟಿ ಪರಿಸ್ಥಿತಿಯನ್ನು ಹಗುರಗೊಳಿಸಿದ 
ಏಳನೇ ತರಗತಿ ಪಾಸಾಗಿ ಪೌಢಶಾಲೆ ಪ್ರವೇಶಿಸಿದಾಗ ಇಂಗ್ಲಿಶ್‌ ಮಾಧ್ಯಮವನ್ನು 
ಆಯ್ಕೆ ಮಾಡಿಕೊಂಡೆ. ಭಾಷೆಗಳ ಬದಲಾವಣೆ ನನ್ನನ್ನು ಅಷ್ಟಾಗಿ ಕಾಡಲಿಲ್ಲ. ಈ; 
ಜಗಳೂರಿನಲ್ಲಿ ಹೈಸ್ಕೂಲ್‌ ಕಟ್ಟಡ ಇರಲಿಲ್ಲ. ಕಲ್ಲಪ್ಪ ಎಂಬ. ಒಬ್ಬ ಶ್ರೀಮಂತರ ಛತ್ರದಲ್ಲಿ 
ಹೈಸ್ಕೂಲ್‌ ನಡೆಯುತಿತ್ತು ಅದೊಂದು ಹಳೇ ಕಾಲದ ಮುರಿದು ಬಿದ್ದಿದ್ದ, ಮುರಿದು 
ಬೀಳುತ್ತಿದ್ದ ಕಟ್ಟಡವಾಸಿತ್ತು. ಇಂಗ್ಲಿಶ್‌ ಮೀಡಿಯಂನಲ್ಲಿ ಸುಮಾರು ೪೦ ವಿದ್ಯಾರ್ಥಿಗಳಿದ್ದು 
ಕನ್ನಡ ಮೀಡಿಯಂನಲ್ಲಿ ೧೦೦ ವಿದ್ಯಾರ್ಥಿಗಳಿದ್ದರು. ಇಂಗ್ಲಿಶ್‌ ಮಾಧ್ಯಮವನ್ನು 
ತೆಗೆದುಕೊಂಡಿದ್ದ ವಿದ್ಯಾರ್ಥಿಗಳಲ್ಲಿ ೮-೧೦ ಜನರನ್ನು ಬಿಟ್ಟರೆ ಮಿಕ್ಕವರಿಗೆಲ್ಲ ಇಂಗ್ಲಿಶ್‌ 
ಕಬ್ಬಿಣದ ಕಡಲೆಯಾಗಿತ್ತು ರರ "ಶಾಲೆಗಳಿಂದ ಏಳನೇ ರಗಳ ಜರುಗಿ ಬಂದವರೆಲ್ಲರೂ 
ಇಂಗ್ಲಿಶ್‌ ಮಾಧ್ಯಮ ಸೇರಿಕೊಂಡಿದ್ದು, ಆ ಭಾಷೆ ಅರ್ಥವಾಗದೆ ತಿಣುಕಾಡುತ್ತಿದ್ದರು. 
ಅಲ್ಪ ಸ್ವಲ್ಪ ಉಚ್ಚಾರದ ದೋಷವನ್ನು ಬಿಟ್ಟರೆ ಅವರೆಲ್ಲರೂ ಕನ್ನಡ ಚೆನ್ನಾಗಿಯೇ 
ಬಲ್ಲವರಾಗಿದ್ದರು. ಆದರೆ ಸರಿಯಾಗಿ ದಹನದ; ಬಟಿಯಟಾಗದ ಅರ್ಥೈಸಲಾಗದ 
ಇಂಗ್ಲಿಶ್‌ ಮಾಧ್ಯಮವನ್ನು ಏಕೆ ಆಯ್ಕೆ ಮಾಡಿಕೊಂಡಿದ್ದರೋ ಎಂದು ನನಗೆ ಆಶ್ಚರ್ಯ 
ವಾಗುತ್ತಿತ್ತು. ಅವರನ್ನು ವಿಜಾರಿಸಿದರೆ “ಕನ್ನಡ ಕಪ್ಪ, ಇಂಗ್ಲಿಶ್‌ ಸುಲಭ? ಎನ್ನುತ್ತಿದ್ದರು. "ಆದರೆ 
ಕನ್ನಡ ಬರಿದಷ್ಟು ಶೇಖಡ ಒಂದಷ್ಟಾದರೂ ಇಂಗ್ಲಿಶ್‌ ಬಾರದ ಇವರಿಗೆ ಸೂಕ್ತ ಮಾರ್ಗ ದರ್ಶನ 
ಮಾಡುವ ಒಬ್ಬರೇ ಒಬ್ಬ ಹಿರಿಯರಿರಲಿಲ್ಲವೇ? ಗುರುಗಳಿರಲಿಲ್ಲವೇ? ಏಕೆಂದರೆ ಆಗೆಲ್ಲ 
ಉರ್ದೂ ಶಾಲೆಯಿಂದ ಪೌಢಶಾಲೆಗೆ ಬಂದವರೆಲ್ಲರೂ ಸಾರಾಸಗಟಾಗಿ ಇಂಗ್ಲಿಶ್‌ ಮಾಧ್ವಮ 
ವನ್ನು ಸವ್‌ ಹಾಗೂ ಇಂಗ್ಲಿಶ್‌ ಎಂಬ ಮಾಯಾವಿ ಭಾಷೆಯೊಡನೆ ಏಗಲಾಗದೆ 
ಎಸ್‌.ಎಸ್‌.ಎಲ್‌. ಸಿ.ಯಲ್ಲಿ ಸಾರಾಸಗಟಾಗಿ ಫೇಲಾಗುವುದು ಪರಂಪರೆಯೇ ಆಗಿತ್ತು. 
ಒಬ್ಬ ವಯಸ್ಸಾದ ಮಾಸ್ಟರು ಕನ್ನಡ ಕಲಿಸುತ್ತಿದ್ದರು. ಕವಿಗಳೆಂದರೆ ಯಾವುಡೋ 
ಜಮಾನಾದವರೆಂತಲೂ ಅವರೆಲ್ಲರೂ ಸತ್ತುಹೋಗಿದ್ದಾರೆಂತಲೂ, ಕವಿತೆ ಎಂಬುದು 
ಕೆಲಸವಿಲ್ಲದವರ ತೀಟೆಯೆಂತಲೂ, ಮಾರ್ಕು ತೆಗೆದು ಪಾಸಾಗಲು ಮಾತ್ರ ಅವಶ್ಯವೆಂತಲೂ 
ಅರ್ಥ ಬರುವಂತೆ ಹೇಳಿಕೊಡುತ್ತಿದ್ದರು. "ಯಾವುದೇ ಕವಿ/ಬರಹಗಾರನ ಬಗ್ಗೆ ಒಂದು 
ಸಾಲನ್ನೂ ಹೇಳುತ್ತಿರಲಿಲ್ಲವಾದ್ದರಿಂದ ಆಗ ಬದುಕಿದ್ದ ಕವಿ, ಬರಹಗಾರರನ್ನು 
ದಿವಂಗತರಂದೇ ನಾನು ಭಾವಿಸಿಕೊಂಡಿದ್ದೆ ಅದಕ್ಕೆ ಸರಿಯಾಗಿ ಆ ಗುರುಗಳು ಪರೀಕ್ಷೆಗಳಲ್ಲಿ 
ಬರೀ ಹಳೆಗನ್ನ! ಡದ ಪದ್ಯಗಳ ಬಗ್ಗೆ ಪ್ರಶ್ನೆ ಕೇಳಿ ವಿದ್ಯಾರ್ಥಿಗಳ ಪ್ರಾಣ ಹಂಡುತ್ತಿದ್ದರು. 
ಸಾ ಗುರುಗಳಿಗೆ ಒಂದು ಅನಿಷ್ಟ ಚಾಳಿ ಇತ್ತು ಶಾಲೆ ಮುಗಿದ ಕೂಡಲೆ ಊರಿನ. ಬೀದಿ 
ಬೀದಿ ಅಲೆಯುತ್ತಿದ್ದರು. ಹೆಂಗಸರು ಯಾರಾದರೂ ಕಂಡರೆ ಅವರನ್ನೆ ಹಿಂಬಾಲಿಸಿಕೊಂಡು 
ಹೋಗುತ್ತಿದ್ದರು. ಬಿಡುವಿನ ವೇಳೆಯಲ್ಲಿ ಅಥವ ರಜಾದಿನಗಳಲ್ಲಿ ಅವರನ್ನು ಯಾವುದೇ 
ಬೀದಿಯಲ್ಲಿ “ಕಾಣಬಹುದಿತ್ತು ಒಮ್ಮೆ ರಜೆಯಲ್ಲಿ ಕುಟುಂಬ ವರ್ಗದವರನ್ನೆಲ್ಲ ಊರಿಗೆ 
ಕಳುಹಿಸಿದ್ದರೆಂದು ಕಾಣುತ್ತದೆ. ಮನೆಯ ಹೊರಗಡೆ ಒಬ್ಬರೇ ನಿಂತಿದ್ದರು. ಆಗಿನ ಕಾಲಕ್ಕೆ 
ಜಗಳೂರಿನಲ್ಲಿ ಒಬ್ಬಳು ಫೇಮಸ್‌ ಸೂಳೆ ಇದ್ದಳು. ಅವಳು ನಮ್ಮ ಕನ್ನಡ ಮಾಸ್ಟರ 
ಮನೆ ಮುಂದೆಯೇ "ಹಾದು ಹೋಗುತ್ತಿದ್ದಳು. ಮಾಸ್ತರರೂ ಸೂಳೆಯೂ ಕಣ್ಣಿನಲ್ಲಿ ಏನೇನು 
ಮಾತಾಡಿಕೊಂಡರೋ? ಕೂಡಲೇ ತವಳು ಹಿತ್ತಲು ಬಾಗಿಲಿನಿಂದ ಮಾಸ್ತರರ ಮನೆಯ 
ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡಳು. ಆ ಸೂಳೆಯ ಹಿಂದೆಯೇ ಬಂದಿದ್ದ ಕೆಲವರು 
ಪೋಲಿ ಹುಡುಗರು ತಪ್ಪಿ ಹೋದ ಬೇಟೆಗಾಗಿ ಪರಿತಪಿಸುತ್ತ ಮಾಸ್ಟರನ್ನು ತಮ್ಮ 


೨೭ 
ಸಂಕಲಸ-೪೦ ಜುಲಾಯಿ + ಆಗಸ್ಟ್‌ ೨೦೦೮ 


ಪ್ರತಿಸರ್ಧಿಯೆಂದು ಪರಿಗಣಿಸಿ ಮನೆಯ ಹಿಂದಿನ ಬಾಗಿಲನ್ನು ಜೋರಾಗಿ ಬಡಿಯಶತ್ತಿದರು. 
ಏನು ಮಾಡಿದರೂ ಬಾಗಿಲು ತೆರೆಯಲಿಲ್ಲ. ಬಾಗಿಲು ಬಡಿದು ಸಾಕಾಗಿಯೋ ಅಥವಾ 
ಒಂದಾನೊಂದು ಕಾಲದ ತಮ್ಮ ಗುರುಗಳನ್ನು ಕ್ಷಮಿಸಿಯೋ ಅವರೆಲ್ಲರೂ ಹೊರಟು 
ಹೋದರು. ಎಂಬತ್ತರ ದಶಕದಲ್ಲಿ ನಾನೊಮ್ಮೆ ಜಿಂಗಳೂರಿನ ಮೆಜೆಸ್ಟಿಕ್‌ನಲ್ಲಿ ಅಕಸ್ಮಾತ್ತಾಗಿ 
ಈ ಗುರುಗಳನ್ನು ನೋಡಿದೆ. ಹತ್ತಿರ ಹೋಗಿ 'ಮಾತನಾಡಿಸೋಣ ಎಂದರೆ ಆ ಗುರುಗಳು 
ಯಾವುದೋ ಕಳಪೆ ಮಲಯಾಳಂ ಸಿನಿಮಾದ ಟಿಕೇಟಿಗೆ ಕ್ಯೂನಲ್ಲಿ ನಿಂತಿದ್ದರು. 
ಪ್ರೌಢಶಾಲೆಯಲ್ಲಿ ನನಗೆ ಪಾಠ ಮಾಡಿದವರಲ್ಲಿ ಅತ್ಯಂತ ಪ್ರಿಯರಾದವರೆಂದರೆ ಡಿ. 


ಸುಭದ್ರಾದೇವಿ ಮೇಡಂ. ಇವರು ಇಂಗ್ಲಿಶ್‌ ತೆಗೆದುಕೊಳ್ಳುತ್ತಿದ್ದರು. ಸ್ಪೆಶಲ್‌ ಕ್ಲಾಸ್‌ಗಳನ್ನು 


ತೆಗೆದುಕೊಂಡು ಒಂದೊಂದು ಪಾಠವನ್ನು ನಾಲ್ಕೈದು ಸಲ ಮಾಡುತ್ತಿದ್ದರು. ಪದ್ಯಗಳನ್ನಂ೦ತೂ 
ಲೆಕ್ಕವಿಲ್ಲದಷ್ಟು ಸಲ ಮಾಡುತ್ತಿದ್ದರು. 4. ಕನ್‌ ಅವರಿಗೆ ಖುಷಿಯೋ 
ಖುಷಿ. "ಪ್ರತಿವಾಕ [ವನ್ನು ವಿವಿಧ ರೀತಿಯಲ್ಲಿ ಕಟ್ಟ ಹೇಳುತ್ತಿದ್ದರು. ಒ೦ದು ಸನ್ನಿ ವೇಶವನ್ನು 
ವಿವಿಧ ಕೋನಗಳಿಂದ ನೋಡುವುದನ್ನು. ನನಗೆ ಕಲಿಸಿದವರೇ 8 ಡಿ.ಎಸ್‌. ಮೇಡಂ. "ದನಿಯನ್ನು 
ಏರಿಳಿಸುತ್ತ ಒಂದು ಸಲವೂ ತಡವರಿಸದೆ ಲೀಲಾಜಾಲವಾಗಿ ಸಂಪೂರ್ಣ ತನ್ಮಯರಾಗಿ 
ಪಾಠ/ಪದ್ಯ ಮಾಡುತ್ತಿದ್ದರೆ ನನಗೆ ಹೊರ ಪ್ರಪಂಚದ ಪರಿವೆಯೇ ಇರುತ್ತಿರಲಿಲ್ಲ. ತರಗತಿಯ 


ತುಂಬ ಓಡಾಡುತ್ತ, ಸೀರೆ ಸೆರಗನ್ನು ಬಿಗಿಯಾಗಿ ಸಿಕ್ಕಿಸಿಕೊಳ್ಳುತ್ತ * ತಮ್ಮ ಕನ್ನಡಕವನ್ನು 


ಮೇಲೇರಿಸಿಕೊಳ್ಳುತ್ತ, ಹಾವಭಾವಗಳೊಂದಿಗೆ ಇಡೀ ಜಗತ್ತನ್ನೇ ಮರೆತು ಡಿ.ಎಸ್‌.ರವರು 
ನಿಧನಿಧಾನಕ್ಕೆ ಅಮೂರ್ತರಾಗಿ ಶೂನ್ಯರಾಗಿ ಆವಿಯಾಗಿ. ಇಸ ಧ್ವನಿಯಾಗಿ, ಬರೀ 
ಭಾವವಾಗಿ "ಬಿಡುತ್ತಿದ್ದರು. ೧೪- ೧೫ ವರ್ಷ ವಯಸ್ಸಿನವನಾದ `ನಾನು ಡಿ.ಎಸ್‌. 
ತರಗತಿಗಳಲ್ಲಿ ಅನಿರ್ವಜನೀಯ ಅನುಭವ ಹೊಂದುತ್ತಿದ್ದೆ. 'ಅಕ್ಷರ ಲೋಕದ ಯಾವುದೋ 
ಮೋಡಿಗೆ ಒಳಗಾಗಿ ಪೀರಿಯಡ್‌ ಮುಗಿದು ಬೆಲ್‌ ಹೊಡೆದಾಗ ಯಾವುದೋ ಬೇರೆ 
ಲೋಕದಿಂದ ವಾಪಸ್‌ ಬ೦ದಂತೆನಿಸುತ್ತಿತ್ತು. ಡಿ.ಎಸ್‌.ರವರಿಗೆ ಮದುವೆ ಆಗಿರಲಿಲ್ಲ. ಅವರ 
ಜೊತೆಗೆ ಅವರ ವಯಸ್ಸಾದ ತಂದೆಯವರಿದ್ದರು. ಅವರಿಗೆ ತಾಯಿ ಇರಲಿಲ್ಲ ಎನಿಸುತ್ತದೆ. 
ನಾಯಕ ಜಾತಿಗೆ ಸೇರಿದ ಮೇಡ೦ ದೊಡ್ಡ ಕೆಲಸದಲ್ಲಿದ್ದುದರಿಂದ ಅವರಿಗೆ ಅವರ 
ಜಾತಿಯಲ್ಲಿ ಗಂಡು ಸಿಗುವುದು ಕಷ್ಟ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಆಗಲೇ 
ಸುಮಾರು. ಮೂವತ್ತು ವರ್ಷದವರಾಗಿದ್ದ ಮೇಡಂ ದಪ್ಪನೆಯ ಕನ್ನ ಡಕ. ಧರಿಸುತ್ತಿದ್ದರು. 
ಅಗಲವಾದ ಲಕ್ಷಣವಾದ ಮುಖದ ನನ್ನ ಪ್ರೀತಿಯ ಡಿ.ಎಸ್‌. ಬಡವ ಬಹಳ ಗೌರವ, 
ಘನತೆಯಿಂದ 'ನಡೆದುಕೊಳ್ಳುತ್ತಿದ್ದರು. ತುಂಬು ತೋಳಿನ ರವಿಕೆ, ಸರಳವಾದ ಸೀರೆ 
ಧರಿಸಿ ಯಾವುದೇ ಆಡಂಬರ `ಬಡಿವಾರವಿಲ್ಲದೆ ಅವರು ಎದುರು ಬಂದರೆ ನನಗಂತೂ 
ಪ್ರೀತಿಯೇ ಎದ್ದು ಓಡಾಡಿದಂತಾಗುತ್ತಿತ್ತು. ಊರಿನ ಕೆಲವು ಪುಂಡು ಪೋಕರಿಗಳಿಂದಲೂ, 
ಸ್ಪಾಫಿನ ಕೆಲವರಿಂದಲೂ ಅವರಿಗೆ ರುಕುಳ ಆಗುತ್ತಿತ್ತು. ಅವರಿಗೆ ಬೇಸರವಾದಾಗಲೆಲ್ಲ 
ತಮ್ಮ ತಂದೆಯವರ ಜೊತೆ ನಮ್ಮ ಮನೆಗೆ ಬರುತ್ತಿದ್ದರು: ನನ್ನ ತಂದೆ ಅದೇ ಶಾಲೆಯಲ್ಲಿ 
ಉಪಾಧ್ಯಾಯರಾಗಿದ್ದರು. ಡಿ. ಎಸ್‌. ಗಂಟೆಗಟ್ಟಲೆ ಕುಳಿತು ಕಪ್ಪ. ಸುಖ ಹೇಳಿಕೊಳ್ಳುತ್ತಿದ್ದರು. 
ಎಸ್‌.ಎಸ್‌.ಎಲ್‌.ಸಿ. ಮುಗಿದ ನಂತರ ಪಿ ಯು.ಸಿ.ಗೆ ನಾನು ಬೆಂಗಳೂರು ಸೇರಿದೆ. 
೩-೪ ವರ್ಷದ ನಂತರ ಒಮ್ಮೆ ಸಿಟಿ ಮಾರ್ಕೆಟ್‌ ಬಳಿ ಹೋಗುತ್ತಿರುವಾಗ ಅತ್ಯಾಶ್ಚರ್ಯ 
ವಾಗುವಂತೆ ಡಿ.ಎಸ್‌. ಸಿಕ್ಕಿದ್ದರು, ಮಾತನಾಡಿಸು ತ್ತ ನಿಂತರು. ಆದರೆ ಅವರ ಜೊತೆಯಲ್ಲಿ 
ಅವರ ನೆಂಟರಿರಬಹುದಾದ ನಾಲ್ಕೆ ದು ಜನ ಅವಸರಿಸುತ್ತ 'ಟೈಂ ಇಲ್ಲ' ಎನ್ನುತ್ತ 


೨೮ 
ಜುಲಾಯಿ -- ಆಗಸ್ಟ್‌ ೨೦೦೮ ಸ೦ಕಲನ-೪೦ 


ಮೇಡಂರವರನ್ನು ನೂಕಿಕೊಂಡು ಹೊರಟೇಹೋದರು. ಡಿ.ಎಸ್‌.ರವರು ಇನ್ನೂ 
ಮಾತನಾಡಬೇಕೆಂದಿದ್ದರು. ಆದರೆ ಆಗಲಿಲ್ಲ. ನಾನಂತೂ ಭಾವುಕನಾಗಿಬಿಟ್ಟೆ. ಡಿ.ಎಸ್‌. 
ಎಷ್ಟು ಬೇಜಾರಾದರೋ ಏನೋ? 

ಸೋ ಷಿಯಲ್‌ಗೆ ಆರ್‌.ಓ.ಆರ್‌. ಎಂಬ ಮಾಸ್ಟರಿದ್ದರು. ಇವರು ಪಾಠ ಮಾಡುತ್ತಿರಲಿಲ್ಲ, 
ಪಾಠ ಓದುತ್ತಿದ್ದರು. ಇವರ ಓದು ಸುರುವಾದ “ೂಡಲೆ ಹುಡುಗರು ತೂಕಡಿಸುವುದು, 
ಅಕ್ಕಪಕ್ಕದವರಿಗೆ ಡಿಕ್ಕಿ ಹೊಡೆಯುವುದು, ದವಡೆಗಳು ಕಿತ್ತು ಬರುವಂತೆ ಆಕಳಿಸುವುದು 
ಮುಂತಾದವು ಪ್ರಾರಂಭವಾಗುತ್ತಿದ್ದವು. ಒಮ್ಮೆ ತಿಪ್ಪೇಸ್ವಾಮಿ ಎಂಬ ಹುಡುಗ ಇವರ 
ತರಗತಿಯಲ್ಲಿ ನಿದ್ರೆ ತಾಳಲಾರದೆ “ಬೆಂಚು ಹತ್ತಿ ನಿಂತುಕೊಂಡ. ಕೆಲವು ನಿಮಿಷಗಳ 
ನಂತರ ತೂಕಡಿಸಿ ಭಾರೀ ಶಬ್ದದೊಂದಿಗೆ ಬೆಂಚಿನ ಮೇಲೆ ಬಿದ್ದುಬಿಟ್ಟ ಸುಖವಾಗಿ 
ನಿದ್ರಿಸುತ್ತಿದ್ದ ಹುಡುಗರೆಲ್ಲ ಕಕ್ಕಾಬಿಕ್ಕಿಯಾಗಿ ಎಚ್ಚರವಾದದ್ದು ನನ್ನ ವಿದ್ಯಾಭ್ಯಾಸ ಕಾಲದ 
ಒಂದು ಹಾಸ್ಯಪೂರ್ಣ ಗಳಿಗೆ. ಈ 'ಗುರುಪಳು ತಮ್ಮ ಕ್ಲಾಸಿನಲ್ಲಿ ps ಮಲಗಿದರೂ 
ಒಂದೇ, ಸತ್ತು ಹೋದರೂ ಒಂದೆ ಎಂದುಕೊಂಡಿದ್ದರೇ "ವಿನಃ ವಿದ್ಯಾರ್ಥಿಗಳ ಬಗ್ಗೆ 
ಸಾಸಿವೆ ಕಾಳಿನಷ್ಟು ಸಹ ಕಾಳಜಿ ತೋರಿಸುತ್ತಿರಲಿಲ್ಲ. ತರಗತಿಗೆ ಬಂದವರೇ ಪಠ್ಯಪುಸ್ತಕ 
ತೆರೆದು ಓದಲು "ಪಾರಂಭಿಸಿದರೆ ಪಿರಿಯಡ್‌ ಮುಗಿದಾಗ ಪುಸ್ತಕ ಮುಚ್ಚಿ ಹೊರಟು 
ಹೋಗುತ್ತಿದ್ದರು. ಮೂರು ವರ್ಷ ಪಾಠ ಮಾಡಿದರೂ ತರಗತಿಯಲ್ಲಿ ಒಬ್ಬನೇ ಒಬ್ಬ 
ಹುಡುಗನನ್ನೂ ಮಾತನಾಡಿಸದ ಮಹಾತ್ಮ - ಈ “ಕಾಟಾಚಾರ್‌'. 

ಗಣಿತಕ್ಕೆ ಬರುತ್ತಿದ್ದ ಮಾಸ್ಟು ಚೆನ್ನಾಗಿ ಪಾಠ ಮಾಡುತ್ತಿದ್ದರೂ ಚಾಲ್ತಿ ವರ್ಷದ 
ಪಠ್ಯಪುಸ್ತಕಗಳನ್ನು ಜೋಧಿಸುತ್ತಿರೆಲಿಲ್ಲ. ಎಷ್ಟೋ ವರ್ಷಗಳಿಂದ "ಮಾಡಿಸುತ್ತಿದ್ದ `ಲೆಕ್ಕಗಳನ್ನೇ 
ಸಂಖ್ಯೆಗಳನ್ನು ಸಹ ಬದಲಿಸದೆ ನಮಗೂ ಮಾಡಿಸುತ್ತಿದ್ದರು. "ಮುಸ್ಲಿಂ ದ್ವೇಷ ಸದ "ವಾಸನೆ 
ಇವರಲ್ಲಿಯೂ ಇತ್ತು ಎಸ್‌.ಎಸ್‌.ಎಲ್‌.ಸಿ.ಯಲ್ಲಿ ಇಡೀ ತಾಲ್ಲೂಕಿಗೆ ನಾನು ೂದಲಿಗನಾಗಿ 
ಉತ್ತೀರ್ಣನಾಗುವುದರಲ್ಲಿ ಅನುಮಾನವೇ ಇರಲಿಲ್ಲವಾದ್ದರಿಂದ ಇವರಿಗೆ ಹೊಟ್ಟೆಕಿಚ್ಚು 
ತಡೆಯಲಾಗುತ್ತಿರಲಿಲ್ಲ. ಏನೇನೋ ನೆಪಗಳನ್ನು ಸೃಷ್ಟಿಸಿಕೊ೦ಡು ನನ್ನನ್ನು ಬೈಯುತ್ತಿದ್ದರು. 
ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಕೊ ತ್ಸವ ಮ್‌ ದಿನಗಳಲ್ಲಿ ಆಗ pe. ಊರೇ 
ಸಿರಿಗರಿಸಿಕೊಂಡಿರುತ್ತಿತ್ತು ಇಡೀ ತ್‌ ಮುಖಂಡರು ಗುರುಗಳು ವಿದ್ಯಾರ್ಥಿಗಳು 
ಒಂದು ಕಡೆ ಸೇರಿ, “ಕವಾಯಿತು. ಲೇಜಿಮ್‌, ಡಂಬಲ್ಸ್‌ ಕೋಲಾಟ, ಜಾನಪದ ನೃತ್ಯ 
ಎಲ್ಲ ನೋಡಲು ಅಧಿಕ ಸಂಖ್ಯೆಯ ಜನರೂ ನೆರೆದರುತ್ತಿದ್ದರು. ಕಾರ್ಯಕ್ರಮಗಳಲ್ಲ 
ಮುಗಿದ ಮೇಲೆ "ಲಾಡು' ಹಂಚುತ್ತಿದ್ದರು. ಆ ಲಾಡುವಿಗಾಗಿ ಭಯಂಕರ 
ನೂಕುನುಗ್ಗಲಿರುತ್ತಿತ್ತು. ಸ್ವಲ್ಪ ಹೊತ್ತಿಗೆಲ್ಲ ಫಾಡುಗಳು ಖಾಲಿಯಾಗಿ ಅನೇಕರಿಗೆ ಲಾಡು 
ಸಿಗುತ್ತಿರಲಿಲ್ಲ. ಸಣ್ಣಪುಟ್ಟ “ಮಕ್ಕಳಿಗೆ ಸಿಹಿ ಸಿಗುತ್ತಿರಲಿಲ್ಲ. ಅತ್ಯ೦ತ ನಿರಾಶೆಯಿಂದ 
ಹಿ೦ತಿರುಗುತ್ತಿದ್ದರು. “ಡೀ ದಿನದ ಸಂಭ್ರಮವೆಲ್ಲ ತೊನೆಗೆ ಹ ಸಿಗದ ದುಃಖದಲ್ಲಿ 
ಕೊನೆಯಾಗುತ್ತಿತ್ತು. ಅಂಥ ಒಂದು ದಿನ ನಾನು ನಮ್ಮ ಗಣಿತ ಮೇಷ್ಟ ಮನೆಗೆ ಹೋದಾಗ 
ಅವರ ಮನೆಯಲ್ಲಿ ಸ ಸ್ವಾತಂತ್ರ್ಯ ದಿನಾಚರಣೆಯ ಲಾಡುಗಳು ಒಂದು ಬಕೆಟ್‌ ತುಂಬ 
ತುಂಬಿಕೊಂಡಿದ್ದವು. ಮನೆ ಮಂದಿಯೆಲ್ಲ ಖುಷಿಯಿಂದ ತಿನ್ನುತ್ತಿದ್ದರು. 

ವಿಜ್ಞಾನಕ್ಕೆ ಬರುತಿದ್ದ ಮಾಸ್ತು ನಮ್ಮ ಮನೆಯ ಪಕ್ಕದ ಮನೆಯಲ್ಲಿದ್ದರು. ಇವರೊಬ್ಬ 
ಉರ್ದೂ ಭಾಷಿಕ ಮುಸ್ಲಿಂ ಆಗಿದ್ದರು. “ನಮ್ಮ ಮನೆಯ ಕನ್ನಡದ ವಾತಾವರಣ ಕ೦ಡರೆ 
ಅವರಿಗೆ ಪರಮಾನಂದವಾಗುತ್ತಿತ್ತು. ಯಾಕೆಂದರೆ ನಮ್ಮನ್ನೆಲ್ಲ ಕಿಚಾಯಿಸಲು ಅವರಿಗೆ 
ಒಂದು ಅತ್ಯ೦ತ ಸಮರ್ಥ ಕಾರಣ ಸಿಗುತ್ತಿತ್ತು. ನಮ್ಮ ತಂದೆಯವರ ಎದುರು ಸುಮನಿರುತ್ತಿದ್ದ 

ರಿ 


ಸಂಕಲನ-೪೦ ಜುಲಾಲಖ * ಆಗಸ್ಟ್‌ ೨೦೦೮ ೨೯ 


ಮಾಸ್ತರು ಚಿಕ್ಕ ಮಕ್ಕಳಾದ ನಮ್ಮನ್ನು ಕಂಡ ಕೂಡಲೆ ಕೀಟಲೆಗೆ ಸುರುವಿಟ್ಟುಕೊಳ್ಳು ಳ್ಳುತ್ತಿದ್ದರು. 
ನಮನ್ನು ರೇಗಿಸುವುದೇ ಅವರಿಗೆ ಬ ಭಕ್ತಿಯಂತೆ ತೊ ರಜ ಏನೋ ತಾನು ಬಹಳ 
ಶ್ರೇಷ್ಠ ಮುಸ್ಲಿಮನೆಂದು ತೋರಿಸಿಕೊಳ್ಳುತ್ತಿದ್ದರು. ಚೂಡಾ ಯಾರಾದರೂ ಕಂಡ ಕೂಡಲೆ 
ಖುರಾನು ಓದುವುದು, ಖುರಾನಿನ ಬಗ್ಗೆ. ಮಾತನಾಡುವುದು ಮಾಡುತ್ತ ನಾವೆಲ್ಲ 
ನಿಕೃಷ್ಟರೆಂಬುದನ್ನು ಮನದಟ್ಟು ಮಾಡಲು ಹೆಣಗಾಡುತ್ತಿದ್ದರು. ಅದಕ್ಕೆಲ್ಲ ದಿವ್ಯ ನಿರ್ಲ ಕ್ಷ್ಯ ವೇ 
ಮದ್ದು ಎಂದು ತಂದೆಯವರು ನಮಗೆ ತಿಳಿಸುತ್ತಿದ್ದರು. ಈ ಮಾಸ್ಟರು ಚಿತ್ರದುರ್ಗದಲ್ಲಿ 
ತರಕಾರಿ ವ್ಯಾಪಾ ಪಾರದಲ್ಲಿ ತೊಡಗಿದ್ದುದರಿಂದ ಅಗಾಗ ಅಲ್ಲಿಗೆ ಹೋಗಿ ಬರುತ್ತಿದ್ದರು. 
ವ್ಯಾಪಾರ ಮುಗಿಸಿ ಬಸ್ಸಿನಲ್ಲಿ ಪ್ರಯಾಣ ಮಾಡಿ ಶಾಲೆ ಪ್ರಾರಂಭವಾದ ಹತ್ತು ನಿಮಿಷಗಳಾದ 
ಶಾಫಿ ತರಗತಿಗಳಿಗೆ ಓಡೋಡಿ ಬರುತ್ತಿದ್ದರು. ಯಾವುದೇ ಸಿದ್ಧತೆಯಿಲ್ಲದೇ ಪಾಠ 
ಮಾಡುತ್ತಿದ್ದುದರಿ೦ದ ರಾಸಾಯನಿಕ ಶಾಸ್ತ್ರದ ಸೂ ತ್ರಗಳನ್ನು ತಪ್ಪುತಪ್ಪಾಗಿ ಬರೆಯುವುದು, 
ಸೆಲ್ಲಿಂಗ್‌ ತಪುತಪ್ಪಾಗಿ ಬರೆಯುವುದು ಮಾಮೂಲಾಗಿತ್ತು ಒಮ್ಮೆ ಹತ್ತನೆ ತರಗತಿಯಲ್ಲಿ 
ಭೌತಶಾಸ್ತ್ರದ ಪಾಠ ಮಾಡುತ್ತಿದ್ದಾಗ ಯಾರೋ ಮೇಲಧಿಕಾರಿ ಪರಿವೀಕ್ಷಣೆಗೆ ಅನಿರೀಕ್ಷಿತವಾಗಿ 
ಬಂದದು. ನಮ್ಮ ಗುರುಗಳು DESPERSION ಎಂದು ದೊಡ್ಡದಾಗಿ ಬೋರ್ಡ್‌ “ಮೇಲೆ 
ಸೀಮೆಸುಣ್ಣದಲ್ಲಿ' ಬರೆದಿದ್ದರು. ಅಧಿಕಾರಿಗಳು ಹುಡುಗರ ನೋಟ್‌ ನೋಡುತ್ತಿದ್ದಾಗ 
ನಾನು ಗುರುಗಳಿಗೆ ಸೆಲ್ಲಿಂಗ್‌ ತಪ್ಪಿನ ಬಗ್ಗೆ ಪಿಸುಮಾತಿನಲ್ಲಿ ತಿಳಿಸಿದೆ "ಕೂಡಲೇ ಹೋಗಿ 
DISPERSION ಎಂದು ಯಾರಿಗೂ ಗೊತ್ತಾಗದ ಹಾಗೆ ತಿದ್ದಿದರು. ಆಗ ವರ್ಷದ 
ಕೊನೆಯಲ್ಲಿ ಪ್ರತಿ ತರಗತಿಯವರು ಸರಸ್ಪತಿ ಪೂಜೆ ಮಾಡುತ್ತಿದ್ದದ್ದು ಸಾಮಾನ್ಯವಾಗಿತ್ತು. 
ಹಾಗೊಂದು ಸಲ ಪೂಜೆಯ ವೇಳೆ ಎಲ್ಲ ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರು 
ಗ೦ಭೀರವಾಗಿ ಕುಳಿತಿದ್ದರು. ನಮ್ಮ ತರಗತಿಯ ಒಬ್ಬ ಹುಡುಗ ಪೂಜೆ ಮಾಡುತ್ತಿದ್ದನು. 
ನಮ್ಮ ವಿಜ್ಞಾನದ ಗುರುಗಳು ಪೂಜೆ ಮಾಡುತ್ತಿದ್ದ ಹುಡುಗನಿಗೆ “ಗಡ ಗಡ ಗಂಟೆ 
ಬಾರೋ” ಎಂದು ಕೂಗಿ ಹೇಳಿದರು. ಬೇರೆ ಧರ್ಮದವರಿಗೆ ನೋವು ಮಾಡಬಾರದೆಂಬ 


ಹ 


ಪರಿಜ್ಞಾನ ಇಲ್ಲದ ಈ ಗುರುಗಳನ್ನು ಎಂ. ಸೋಮಶೇಖರಯ್ಯ ಎಂಬ ಬೇರೊಬ್ಬ 


ಉಪಾಧ್ಯಾಯರು ತರಾಟೆಗೆ ಚನಾ ಗಲಾಟೆ ತಾರಕಕ್ಕೆ ಹೋಗದೆ ಶಮನವಾದರೂ 
ಎಲ್ಲರ ಮನಸಿನಲ್ಲಿ ಕಹಿ' ಉಳಿಯಿತು. 

ಅಬ್ದುಲ್‌ ರೆಹಮಾನ್‌ ಎಂಬುವವರು ಉರ್ದೂ ಪಂಡಿತರು. ಅವರು ಶಾಲೆಯಲ್ಲಿ 
ಇದ್ದಾರೋ ಇಲ್ಲವೋ ಎಂಬಂತೆ ತಮ್ಮ ಪಾಡಿಗೆ ತಾವಿದ್ದರು. ತಾವಾಯಿತು, ತಮ್ಮ 
ಕೆಲಸವಾಯಿತು ಎಂಬಂತಿದ್ದ ಅತ್ಯಂತ “ಮೆದು ಮನುಷ್ಯ. ಸಜ್ಜನ. ಎಂದೂ ಪಾಠ 
ಮಾಡದೇ ಹೋದರೂ ನಿಷ್‌ ಬಗ್ಗೆ ಪ್ರೀತಿ ಮತ್ತು ಅಭಿಮಾನಗಳನ್ನಿ ಟ್ಟುಕೊ೦ಡಿದ್ದರು. 

ಅತ್ಯಂತ ಸರಳರಾಗಿದ್ದ ನನ್ನ ತರಿದಯವರಾದ `ಬಿ.ಕೆ.ಮಹಮ್ಮದ್‌ ಹುಸ ಸನ್‌ ಬೌತಶಾಸ. 
ರಾಸಾಯನಿಕ ಶಾಸ್ತ್ರ ಜೀವಶಾಸ್ತ್ರ ಮತ್ತು ಕೆಲವೊಮ್ಮೆ ಇಂಗ್ಲಿಶ್‌ ಹೇಳಿಕೊಡುತ್ತಿದ್ದದೆ. 
ತರಗತಿಯ ಪ್ರತಿಯೊಬ್ಬರಿಗೂ ಅರ್ಥವಾಗಬೇಕೆಂಬುದು ಅವರ ಉದ್ದೇಶವಾಗಿರುತ್ತಾದುದ 
ರಿಂದ ವಿಷ ಷಯವನ್ನು' ಸರಳಗೊಳಿಸಿ ಹೇಳಿಕೊಡುತ್ತಿದ್ದರು. ಇಡೀ ಶಾಲೆಯ "ನೈತಿಕ 
ಜವಾಬ್ದಾರಿ ಹೊತ್ತವರಂತಿದ್ದ ಇ ಇವರ ಎದುರು ಯಾವ "ತರಲೆಗಳಿಗೂ ಆಸದವಿರುತ್ತಿರಲಿಲ್ಲ 
ಬಿ.ಕೆ.ಎ6. ಎಂದು ಕರೆಯಲ್ಪಡುತ್ತಿದ್ದ ಇವರು ಅವಧಿಗೆ ಮುನ್ನವೇ ಪಾಠಗಳನ್ನೆಲ್ಲ 
ಮುಗಿಸುತ್ತಿದ್ದರು. ಹುಡುಗರಾದ ನಾವು” ೨೦೦ ಪುಟದ ತುಂಬ ಬರೆಯುತ್ತಿದ್ದ ನೋಟ್ಸ್‌ನ್ನು 
ಅವರು 54 ಪುಟದ ನೋಟು ಬುಕ್ಕಿನಲ್ಲಿ ಬರೆಯುತ್ತಿದ್ದರು. ಸರಳ ಸಹಜ” ಪ್ರಾಮಾ ಣಿಕ 


೩೦ ಜುಲಾಲಯು + ಆಗಸ್ಟ್‌ ೨೦೦೮ ಸಂಕಲನ-೬ಂ೦ 


ಪಾರದರ್ಶಕ ವ್ಯಕ್ತಿತ್ವವನ್ನು ಹೊಂದಿದ್ದ ಇವರು..ಮಾಡಿ ತೋರಿಸುತ್ತಿದ್ದರೇ ವಿನಃ 
ಉಪದೇಶಗಳನ್ನು "ಮಾಡುತ್ತಿರಲಿಲ್ಲ. ಯಾವಾಗಲಾದರೂ ಬಿಡುವು ದೊರೆತಾಗ ಒಂದು 
ಕಥೆಯನ್ನೋ, ಕವನವನ್ನೋ ಅಥವಾ ಕಾದಂಬರಿಯ ಕೆಲವು ಪುಟಗಳನ್ನೋ ಹುಡುಗರ 
ಕುತೂಹಲಕ್ಕಾಗಿ ee, se ಓದುತ್ತಿದ್ದರು. ಕನ್ನಡ ಗುರುಗಳು ಮಾಡದಿದ್ದ ವು 
ಕೆಲಸವನು ನನ್ನ ತಂದೆಯವರು ಮಾಡು ದ್ದರು. ಶಾಲೆಯ ಲೈಬ್ರರಿ ಇವರ ಪ್ರಭಾರದಲ್ಲಿತ್ತು 
ಒಂದೆರಡು ಸಲ ಲೈಬ್ರರಿಯ ಪುಸ್ತಕಗಳನ್ನೆಲ್ಲ 1 ಹೊಣೆ ಹೊತ ನನಗೆ 
ಪ್ರಥಮ ಬಾರಿಗೆ ಕನ್ನಡ ಪುಸ್ತಕಗಳನ್ನು ಸರ್ಶಿಸು ಸುವ ಭಾಗ್ಯ ದೊರೆತಿತ್ತು. ಸ 
ಸಾ ಪೌಢಶಾಲೆಗೆ. ರಂಗನಾಥರಾವ್‌ ಎಂಬ ಮುಖ್ಯೋಪಾಧ್ಯಾಯರಿದ್ದರು. ಅವರು 
ಚಿತ್ರದುರ್ಗದಲ್ಲಿ ವಾಸವ್ಯ ಹೂಡಿ ಬೇಕನಿಸಿದಾಗ ಮಾತ್ರ ಶಾಲೆಗೆ ಬಂದು ಹೋಗುತ್ತಿದ್ದರು. 
ಹತ್ತನೆಯ ತರಗತಿಯ ಇಂಗ್ಲಿಶ್‌ ಮೀಡಿಯಂ ತರಗತಿಗೆ ಮಾತ್ರ ಇಂಗ್ಲಿಶ್‌ ವಿಷಯ 
ತೆಗೆದುಕೊಳ್ಳುತ್ತಿದ್ದರು. ಭಯಂಕರ ಸಿಟ್ಟಿನವರಾಗಿದ್ದ ಇವರು ಒಮ್ಮೆ. ತನಿಖೆಗೆಂದು ಬಂದ 
ಅಧಿಕಾರಿಗಳನ್ನು” ಶಾಲೆಯ ಒಳಗೆ 'ಬಿಟ್ಟುಕೊಳ್ಳದೆ ವಾಚಾಮಗೋಚರವಾಗಿ ಬೈದು 
ಓಡಿಸಿದ್ದರೆಂದು ಜನರು ಮಾತನಾಡಿಕೊಳ್ಳುತ್ತಿದ್ದರು. ಫೇಲಾದ ಹುಡುಗರು, ಕಡಿಮೆ 
ಅಂಕ ಗಳಿಸಿದ ವಿದ್ಯಾರ್ಥಿಗಳು, ಶಾಲೆಯ ಜವಾನರು ರಂಗನಾಥರಾಯರನ್ನು ನೋಡಿದರೆ 
ಥರ ಥರ ನಡುಗುತ್ತಿದ್ದರು. ಇವರು “ಪುರೂರವ'.ಎ೦ಬ ಕನ್ನಡ ಪುಸ್ತ ಸಕವನ್ನು ಬರೆದಿದ್ದರು 
ಎ೦ದು ನನ್ನ ನೆನಪು. ಇವರು ಎಂದೂ ಕೈಯಲ್ಲಿ ಪುಸ್ತಕವನ್ನು "`ಓಡಿದು. ಪಾಠ ಮಾಡಿದವರೇ 
ಅಲ್ಲ. ಪುಸ್ತಕ ನೋಡಿಕೊಳ್ಳದೆ ವಾಕ್ಕದ ನಂತರ ವಾಕ್ಯಗಳನ್ನು ನೆನಪಿನಿ೦ದಲೇ ಉದ್ದರಿಸುತ್ತ 
ಪಾಠ ಮಾಡುತ್ತಿದ್ದರು. ಇವರಲ್ಲಿ ಭಾವನೆಗಳು ಕಡಿಮೆ ಇದ್ದು ಬುದ್ಧಿವಂತಿಕೆಯು ಹೆಚ್ಚಿರುವಂತೆ 
ತೋರುತ್ತಿತ್ತು ಅವರ ಧ್ವನಿಗೆ ವಿಶೇಷ ಶಕ್ತಿ ಇತ್ತು ಅವರು ೧೯೭೨ ರಲ್ಲಿ THAT 
BEGGAR “MAID SHALL BE MY QUEEN ಎಂದದ್ದು ಇನ್ನೂ ನನ್ನ ಕಿವಿಯಲ್ಲಿ 
ಸುತ್ತಾಡುತ್ತಿದೆ . ಅವರ ವಿಶಿಷ್ಟ ಧ್ವನಿಯಲ್ಲಿ ಒಮ್ಮೆ ಪ ಪಾಠ ಕೇಳಿದರೆ ಜ್‌ ಮತ್ತೊಮ್ಮೆ 
ಓದುತ್ತಲೇ ಇರಲಿಲ್ಲ. ಅವರ ಬಾಯಿಂದ ಏನು ಬಂದರೂ ಅದು ನನ್ನಲ್ಲಿ ಉಳಿದು 
ಬಿಡುತ್ತಿತ್ತು ಅವರು ಎಂದೂ ನಕ್ಕವರಲ್ಲ. ಯಾವುದೇ ವಿದ್ಯಾರ್ಥಿಯ ಜೊತೆಯಾಗಲೇ 
ಅಥವ. ಸ್ಪಾಫಿನವರ ಜೊತೆಯಾಗಲೀ ಎಂದೂ ಸಲಿಗೆಯಿಂದ ಇದ್ದವರಲ್ಲ. ತರಗತಿಯಲ್ಲಿ 
ಪಾಠದಿಂದ ಆಚೆ ಈಚೆ ಒಂದೇ ಒಂದು ಶಬ್ದವನ್ನು ಆಡಿದವರಲ್ಲ. ಮುಖವನ್ನು ಗಂಟು 
ಹಾಕಿಕೊಂಡು ತಮ್ಮ ವಿಶಿಷ್ಟವಾದ ಕಂಚಿನ ಕಂಠದಲ್ಲಿ ಇಂಗ್ಲಿಶ್‌ನಲ್ಲಿ ಮಾತನಾಡುತ್ತಿದ್ದರೆ 
ಇಡೀ ತರಗತಿಗೆ ತರಗತಿಯೇ ಹೆದರಿಕೆಯ ಭಾರದಲ್ಲಿ ಕುಸಿದು ಕೂತಂತಿರುತ್ತಿತ್ತು. 
ನಾನು ಒಂಭತ್ತನೆಯ ತರಗತಿಯಲ್ಲಿದ್ದಾಗ ಒಂದು ದಿನ ರಂಗನಾಥ್‌ರಾವ್‌ ವ್‌`ಮಾಸ್ಟರು 
ಅಕಸ್ಮಾತ್ತಾಗಿ ಕನ್ನಡ ಪದ್ಯ ಮಾಡತೊಡಗಿದರು. “ನೀರೊಳಗಿರ್ದು೦ ಬೆಮರ್ದನುರಗ 
ಪತಾಕಂ” ವಾ ಪದ್ಯವನ್ನು ನಾನು "ನೀರೊಳಗಿರ್ದುಂ ಬೆಮರ್ದನುರಗ ಪಾತಕಂ' 
ಎಂದು ಓದಿ ಬಿಟ್ಟೆ. ಮಾಸ್ಟಿಗೆ. ಯದ್ವಾತದ್ವ ಕೋಪ ಬಂದಿತು. ಹತ್ತಿರಕ್ಕೆ ಕರೆದು ನನ್ನ 
ಕಪಾಳಕ್ಕೆ ಸರಿಯಾಗಿ ಒಂದು ಬಿಗಿದರು. ಇದು ನನ್ನ ವಿದ್ಯಾಭ್ಯಾಸದ ಅವಧಿಯಲ್ಲಿ ತಿಂದ 


* ಡಾ. ಮಿರ್ಜಾ ಬಷೀರ್‌, ಎಸ್‌.ಎಸ್‌.ಎಸ್‌. ಮ್ಯಾನ್‌ಶನ್‌, ೬೦ ಅಡಿ ರಸ್ತೆ, 
೧೪ನೇ ತಿರುವು, ವಿನೋಬ ನಗರ, ಶಿವಮೊಗ್ಗ-೫೭೭ ೨೦೪ + 


೩೧ 
ಸಂಕಲನ-೪೦ ,. ಬುಲಾಯಿ * ಆಗಸ್ಟ್‌ ೨೦೦೮ 


ಕಾರಂತರ ಜೀವಂತ ಪಾತಗಳು - ಅ 
gs ಮಹೋ ರವರ ವಯಾ ಎರಾ ಎರು ಸಾ ಹರಸ ಪರಯಾ 


ಸಿ. ಸೋಮಶೇಖರಯ್ಯ 
ಮನುಷ್ಯಜೀವಿ ನಿರ್ಜೀವ ವಸ್ತುವಲ್ಲ; ಅವನು ಜೀವಂತ ಪ್ರಾಣಿ. ಹಾಗೆಂದು ಅವನು 


ಬರಿಯ ಪ್ರಾಣಿಯೂ ಅಲ್ಲ. ಆಲೋಚಿಸುವ ಮನಸ್ಸುಳ್ಳ ಮನೋಜೀವಿ. ಅವನ ಮನಸ್ಸು 
ಇರುವ ಬಗ್ಗೆ ಅವನಿಗೆ ಅರಿವಿದೆ. ಆದರೆ ಅವನಲ್ಲೇ ಇರುವ ಮನಸ್ಸಿನ ಸರಿಯಾದ 
ಪರಿಚಯ ಅವನಿಗಿಲ್ಲ. ಹಾಗೆಯೇ ಅವನು ಸಮಾಜಜೀವಿ. ಅವನಿರುವ ಸಮಾಜದೊಡನೆ 
ಅವನು ನಿಕಟವಾಗಿಯೇ ಬದುಕಬೇಕು. ಆ ಸಮಾಜದ ಯಣವೆಂಬುದು ಅವನ ಮೇಲೆ 
ಇದ್ದೇ ಇದೆ. ಹಾಗೆಯೇ ಬಾಲ್ಕದಿಂದಲೂ ಅವನನ್ನು ಪ್ರೀತಿಸಿ ಪೋಷಿಸಿದ ಕುಟು೦ಬ, 
ಬಂಧುಗಳು ಸಹ ಇದ್ದೇ ಇದ್ದಾರೆ. ಅವರ ಯಣವೂ ಹ ಸಾಮಾನ್ಯವಾದುದಲ್ಲ. ಹೀಗೆ 
ಯಣದಲ್ಲಿ ಬಾಳುತ್ತಿರುವ ಮನುಷ್ಯ, ಆ ಖಯಣವನ್ನು ತೀರಿಸಲು "ಯಾವ ರೀತಿಯ 
ಪ್ರಯತ್ನಗಳನ್ನು ಮಾಡಬಹುದು, ಇವೆಲ್ಲವುಗಳಿಂದ ಸು ಪಡೆದುದಕ್ಕಿಂತ ಹೆಚ್ಚು ಯಣ 
ಸಂದಾಯ ಮಾಡಲು ಪ್ರಯತ್ನಿಸುವವನು; ಅವನ ಜೀವನವೇ ಉತ್ತಮವಾದುದು. 
ಎನ್ನುವ ತಾತ್ವಿಕ ತಳಹದಿಯ ಮೇಲೆ ಕಾರಂತರ "ಅಳಿದ ಮೇಲೆ' ಕಾದಂಬರಿ ರಚಿತವಾಗಿದೆ. 

ಭೌತ, ರಾಸಾಯನಿಕ ದೇಹಜೀವಿಯಾದ ಮನುಷ್ಯನನ್ನು ನಿಯಂತ್ರಿಸುವ ಶಕ್ತಿಗಳು 
ಹಲವಾರು. ಈ ವಿಶ್ವದಲ್ಲಿ ಜನ್ಮ ತಳೆದಿರುವ ಮನುಷ್ಯನ ಜೀವನವನ್ನು ರೂಪಿಸುವಲ್ಲಿ 
ವಿಶ್ವ ಶಕ್ತಿಗಳ ಕೈವಾಡವಂತೂ ಇದ್ದೇ ಇದೆ. ಅನುಭವಕ್ಕೆ ಬರುವ ಗಾಳಿ, ನೀರು, ಬೆಂಕಿ, 
ಸ ಸರಾ ಮತ್ತು ಪಸರಿಸಲು ಅವಕಾಶಗಳಲ್ಲದೆ ಅನುಭವಾತೀತವಾದ ಅನೇಕ 
ಸೂಕ್ಷ್ಮ ಶಕ್ತಿಗಳು ಮನುಷ್ಯನ ಬದುಕನ್ನು ನಿಯಂತ್ರಿಸುತ್ತವೆ. ಅವನಲ್ಲೆ ರಚನೆಗೊಂಡಿರುವ 
ಕೌತುಕಮಯವಾದ ಅನೇಕ ರಸವಿಶೇಷಗಳು, ಜೀವಕಣಗಳು, ರಕ್ತನಾಳಗಳು, ನರಸಮೂಹ 
ಗಳು ಇವೆಲ್ಲವುಗಳ ಪ್ರಭಾವ ಮನುಷ್ಯನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಭಾವಶಾಲಿ 
ಪಾತ್ರಗಳನ್ನು ನಿರ್ವಹಿಸುತ್ತವೆ. ಅದರಲ್ಲೂ ಗಂಡು ಹೆಣ್ಣುಗಳ ಸಂಕೀರ್ಣ ವ್ಯವ ಸ್ಥೆಯನ್ನು 
ಅಳವಡಿಸಿರುವ ಈ ಮಹಾನ್‌ ಪಕ್ಷ ತಿಯು, ಅಪ್ರತಿಮ ಕಲಾವಿದನ ರೀತಿಯಲ್ಲಿ ಮಾನವನ 
ಜೀವನಕ್ರಮವನ್ನು ಚಿತ್ತಾರಗೊಳಿಸಿದೆ. ಮನುಷ್ಯನ ಬದುಕಿನ ಮುಖ್ಯ ಸಂಗಾತಿಗಳಾದ 
ಪ್ರೇಮ, ಕಾಮಗಳು. ವಿವಾಹ, ವಿವಾಹೇತರ ಸಮಸ್ಯೆ ಗಳು ಬದುಕಿನ ಸುತ್ತ ಹೆಣೆದುಕೊಳ್ಳುವ 
ಕುಟು೦ಬ, ಬ೦ಧುಗಳು, ಸಮಾಜ ಇವೆಲ್ಲವುಗಳ ಬಿಗೆ ್ಸೆ ಮನುಷ್ಯನಾದವನಿಗೆ ಇರಬೇಕಾದ 
ಜವಾಬ್ದಾರಿಗಳು, ಕರ್ತವ್ಯಗಳು, ಅವನಿಂದ ಇತರರು, ಇತರರಿಂದ ಅವನು ನಿರೀಕ್ಷಿಸ 
ಬಹುದಾದ ಸಹಜವಾದ ಆಸರೆ, ನೆಮ್ಮದಿ ಇವೆಲ್ಲವುಗಳ ಸಮಗ್ರ ವಿಶ್ಲೇಷಣೆಯ 
ದೃಷ್ಟಿಯಿ೦ದಲೂ "ಅಳಿದ ಮೇಲೆ' ಒಂದು. ಯಶಸ್ವೀ ಪ್ರಯೋಗ. 

ಜಗತ್ತಿನಲ್ಲಿ ಹೆಣ್ಣು ಗ೦ಡುಗಳ ಜೊತೆಗೂಡಿ 'ಬಾಳುವಿಕೆ ಎ೦ಬುದು ವಿಚಿತ್ರವಾದ 
ಕಲಸುಮೇ ಲೋಗರವಾದರೂ ಅನಿವಾರ್ಯವಾದ ಬೆಂಬಿಡದ ಬಂಧನವೂ ಹೌದು. 
ಹೆಣ್ಣಿಗೆ ಹೆಚ್ಚು ಸ್ವಾತಂತ್ರ್ಯ ಬೇಕೆ? ಅಥವಾ ಗಂಡಿಗೆ ಅದು ಇರಬೇಕೆ? ಎನ್ನುವ ವಾದ 
ವಿವಾದಗಳೇನೇ ಇರಲಿ, ಅವುಗಳು ಕೂಡಿ ಬಾಳಬೇಕಾದ ವಿಧಿಯಿಂದ ಮುಕವಾಗುವ 
ದಂತೂ ಸಾಧ್ಯವಿಲ್ಲ. ಕೂಡಿ ಬಾಳುವ ವಿಭಿನ್ನ ಮನಃಸ್ಥಿತಿಯ, ವಿಭಿನ್ನ ಜೈವಿಕ ಪರಿಸ್ಥಿತಿಯ, 
ಎರಡು ದೇಹಗಳು ಭಾವನಾತ್ಮಕ ಜಗತ್ತಿನ ಸುಳಿಯಲ್ಲಿ. ಸಿಲುಕಿ ಹಗೆ ಬಾಳುತ್ತವೆ? 
ಎಂಬುದು ಅವುಗಳ ಬಾಳಿನ ಸಫಲತೆ ನಿಫಲತೆಗಳಿಗೆ ಹಿಡಿದ ಕನ ಡಿಯಾಗುತ್ತದೆ.. 


ಜಲಾ 
Hi ಯಿ + ಆಗಸ್ಟ್‌ ೨೦೦೮ ಸಂಕಲನ-೮೦ 


ಸಮಾಜ ದ ಕಟ್ಟಳೆಗಳ ಪರಿಧಿಯಲ್ಲಿ, ಸಮಾಜದ ಇಷ್ಟದಂತೆ ಬಾಳುವ ಮಹಿಳೆಯರಿಗೆ 
ಸಿಗುವ ಸ್ಥಾನ ಮಾನಗಳು ಸಮಾಜದ ಕಟ್ಟಳೆಗಳ ನಂ ಪರಿಧಿಯಲ್ಲಿ ಬಾಳಬೇಕಾದ 
ಅನಿವಾರ್ಯತೆ ಬಂದವರ ಪಾಲಿಗೆ ಸಿಕ್ಕುವುದಿಲ್ಲ. ಒಬ್ಬ ವ್ಯಕ್ತಿಗೆ ಸಮಾಜದ ದೃಷ್ಟಿಯಲ್ಲಿ 
ಕೈ ಹಿಡಿದವಳು ಪ್ರತಿಕೂಲೆಯಾಗಿದ್ದರೂ' ಅವಳ ಹಕ್ಕುಗಳನ್ನು ಮನ್ನಿಸುವ ಸಮಾಜ, 
ನ ವ್ಯಕ್ತಿಗೆ ಅನುಕೂಲೆಯೂ, ಸ್ಪ೦ದನಶಿಆ ಯೂ ಆಗಿದ್ದರೂ, ವಿಮಹನಾದಿಕಣ 
ಅ೦ತಸ್ತು ಮಾಜ್‌ ಕಾರಣಕ್ಕೂ ವಿವಾಹಿತಳ ಜೊತೆ ತೂಗಲಾರದು. ಇದು ಸಾಮಾಜಿಕ 
ಸುವ ವಸ್ಥೆಯ ದೃಷ್ಟಿಯಿಂದ ಸರಿಯಾದ ಕ್ರಮವಾಗಿರಬಹುದು, ಆದರೆ ವ್ಯಕ್ತಿಗತ ಜೀವನದ 
ಸನಿ ದೇಶಗಳಲ್ಲಿ, ಪ್ರತಿ ವ್ಯಕ್ತಿಯ ಅನುಭವ ಬೇರೊಂದೇ ಆಗಿರುವುದೂ ಸಹ ಅಸಹಜವಲ್ಲ. 
ರಜ ಜೀವಗಳನ್ನು : ಭೌತಿಕವಾಗಿ ಬೆಸೆಯುವ ಏವಾಹದಂತಹ ಸ ಸಂಸ್ಥೆಯು ಸಾಮಾಜಿಕ 
ಭದ್ರತೆಯ ದೃಷ್ಟಿಯಿಂದ « ಎಷ್ಟೇ ಅನಿವಾರ್ಯವಾದರೂ ಎರಡು ಜೀವಗಳು ಮಾನಸಿಕವಾಗಿ 
ಒಂದುಗೂಡುವ ಭಾವನಾತ್ಮಕ ಪಕ್ರಿಯೆಯೆಂಬುದು ತೀರ ವೈಯಕ್ತಿಕವಾದ ವಿಚಾರ. 
ಏಭಿನ್ನ ಪ ಪರಿಸ್ಥಿತಿಗಳಲ್ಲಿ ಭಿನ್ನ ಸಂಸ್ಕಾರಗಳನ್ನು ರೂಢಿಗತ ಮಾಡಿಕೊಂಡಿರುವ ಪ್ರತ್ಯೇಕ 
ಜೀವಿಗಳು ಕೇವಲ ಜೈವಿಕ. ಒತ್ತಡಗಳ ಭನ: ಒಂದುಗೂಡಿ ಬಾಳಬೇಕಾದ 
ಅನಿವಾರ್ಯತೆಗಳಿಗೆ ಕ್‌ ಎರಡೂ ಸಂಸ್ಕಾರಗಳನ್ನು ಬೆಸೆದು, ಒಂದೇ ಜೀವವಾಗಿ 
ಬಾಳುವ ಕಲೆಯೇ ಮಾನವನ ಕೌಟುಂಬಿಕ ಜೀವನದ ತಳಹದಿಯಾಗಿ ಬೆಳೆದು ಬಂದಿರುವ 
ಕೌಶಲ. ಈ ಕುಶಲತೆ ಗಂಡಿಗಿಂತಲೂ ಹೆಣ್ಣಿಗೆ ಹೆಚ್ಚು ಸಹಜ ಮತ್ತು ಸ್ವಾಭಾವಿಕ. 
ಕಾಜು ಅವಳ ಭಾವ ಜೀವನದ ಹರಹು, ವಿಸ್ತಾರವಾದುದು. ದುರದ ; ಪವಶಾತ್‌ 
ರೀತಿಯ ಕುಶಲತೆ ಯಾವುದೇ ಹೆಣ್ಣಿನಲ್ಲೇ ಆಗಲಿ” ಸಂಕುಚಿತವಾಗಿದ್ದರೆ, 'ಅಂಥಲ್ಲಿ 
ಹ ಪಾಡು (ಸೂಕ್ಷ ಜೀವಿಯಾಗಿದ _ರಂತೂ) ಯಾವ ರೀತಿಯ ಬದುಕಾಗಿ 
ಪರಿವರ್ತಿತವಾಗುತ್ತದೆ ಎಂಬುದೇ. ಕಾರಂತರು ಚಿತ್ರಿಸಿರುವ "ಅಳಿದ ಮೇಲೆ' ಕಾದಂಬರಿಯ 
ಯಶವಂತರ ಪಾತ್ರದ ಚಿತ್ರಣ. 
ಹೆಣ್ಣು ಸೂಕ ಕ್ಷಳೂ ಭಾವಜೀವಿಯೂ ಆಗದಿದ್ದರೆ, ಪಕ್ವ ಮನಸ್ಸಿನ ಗಂಡು ಪಡಬೇಕಾದ 
ಪರಿಪಾಟಲುಗಳ ಬಗ್ಗೆ "ಅಳಿದ ಮೇಲೆ' ಕಾದಂಬರಿಯಲ್ಲಿ ಕಾರಂತರು ಯಶಸ್ವಿಯಾಗಿ 
ದಾಖಲಿಸುತ್ತಾ ಹೋಗುತ್ತಾರೆ. ಯಶವಂತರ ಮಡದಿ ಕಮಲಮ್ಮ ಯಶವಂತರ ಮನಸ್ಸನ್ನು 
ಅರ್ಥಮಾಡಿಕೊಳ್ಳುವಲ್ಲಿ ವಿಫಲಳಾಗುತ್ತಾಳೆ; ಹೋಗಲಿ ಅರ್ಥ ಮಾಡಿಕೊಳ್ಳುವ ಪ್ರಯತ ವನ್ನೂ 
ಮಾಡಲು ತೊಡಗುವುದಿಲ್ಲ. ಯಶವಂತರಂತಹ ಸೂಕ್ಷ್ಮವಾದ ವಿಚಾರಶೀಲ ಮನಸಿಗೆ 
ತೀರಾ ವಿರುದ್ದವಾದ ಅಸೂಕ್ಷ್ಮ ಮತ್ತು ಭಾವರಹಿತ ತೋರಿಕೆಯ ಬದುಕಿನ ಶೈಲಿ ಆಕೆಯದು. 
ಯಶವಂತರ" ಕಲಾವಿದನ ಮನಃಸ್ಥಿತಿಯ ನವಿರಾದ ಚಿತ್ತಾರದ ಮನಸ್ಸನ್ನು "ಸಂತವಿಸುವಲ್ಲಿ 
ಅವಳು: ತುಂಬಾ ಎಡವಿ ಬೀ ಳುತ್ತಾಳೆ, ಅಥವಾ ಅಂತಹ ಮನಸ್ಸಿನ" ವಿರುದ್ಧವೇ ತಿರುಗಿ 
ಬೀಳುತ್ತಾಳೆ. ಇಲ್ಲಿ ಚದುರಿದ ಚಿತ್ರದ ಸಾಂತ್ಸನಕ್ಕೆ ಒಬ್ಬ ಸರಸಿಯೇ ಬೇಕಾಗುತ್ತಾಳೆ. 
ಶಿವರಾಮ ಕಾರಂತರೇ ಸ್ವತಃ ಬಂದು ಮುಖ್ಯ 'ಪಾತ್ರವಾಗಿ ನೇರವಾಗಿ ಭಾಗವಹಿಸುವುದು 
"ಅಳಿದ ಮೇಲೆ'ಯ ವೈಶಿಷ್ಟ್ಯ “ಬೆಟ್ಟದ ಜೀವ'ದಲ್ಲಿ "ಶಿವರಾಮಯ್ಯ'ನವರಾಗಿ ಕಾಣಿಸಿಕೊಳ್ಳುವ 
ಕಾರಂತರು "ಅಳಿದ ಮೇಲೆ' ಕಾದಂಬರಿಯಲ್ಲಿ ಶಿವರಾಮ ಕಾರಂತರಾಗಿ; ಯೇ ರಂಗದ 
ಮೇಲೆ ಬರುತ್ತಾರೆ. ಬರುತ್ತಾರೆ ಮಾತ್ರವಲ್ಲ; ಒ೦ದು ಹಿರಿಯ ಜವಾಬ್ದಾರ್ರಿಯನ್ನು ಹೆಗಲ 
ಮೇಲೆ ಹೊತ್ತೇ ಬರುತ್ತಾರೆ. ಕಾದಂಬರಿ "ಆರಂಭವಾಗುವುದೇ ಕಾದಂ'ಬರಿಯ ನಾಯಕ 
ಪಾತವಾದ ಯಶವಂತರ ಮರಣದ ನಂತರ. ಕಾರಂತರಿಗೂ ಸ'ರಿಯಾದ ಮಾಹಿತಿ 


ಸಂಕಲಸ-೪೦ ಜುಲಾಯಿ + ಆಗಸ್ಟ್‌ ೨೦೦೮ ೩.೩, 


ಇಲ್ಲದಿದ್ದರೂ ಯಶವಂತರ ಬದುಕನ್ನು ಅರ್ಥಮಾಡಿಕೊಳ್ಳಬೇಕಾದ ಅನಿವಾರ್ಯತೆಗೆ 
ಕಾರಂತರು ಸಿಕ್ಕಿ ಬೀಳುತ್ತಾರೆ. ಅವರ ಕಿಗೆ ಬಿಡಿ ಬಿಡಿಯಾಗಿ ಸಿಗುವ ಚದುರಿದ ಚಿ ತಿತ್ರಗಳನ್ನೇ 
ಕೂಡಿಸುತ್ತಾ ಹೋದಂತೆಲ್ಲಾ; ಒಂದು ಅದ್ಭುತ ಮಾನವೀಯ ಜೀವನ ಚಿತ್ರಣ ಅನಾವರಣ 
ಗೊಳ್ಳುತ್ತಾ "ಹೋಗುತ್ತದೆ. 'ಹಾಗೆಯೇ ಆ 'ಜೀವನ ಸುತ್ತ ಸುತ್ತಿಕೊಂಡಿರುವ ಚಿತ್ರ ವಿಚಿತ್ರ 
ಮನಸ್ಸುಗಳ ಅನಾವರಣ ಸಹ ಆಗತೊ ಡಗುತ್ತದೆ. 

ಹೆತ್ತ ತಾಯಿಯನ್ನು ಕಳೆದುಕೊಂಡು ಮಲತಾಯಿಯ ಬಿಸಿಯಲ್ಲಿ ಒದ್ದಾಡುತ್ತಿದ್ದ 
ಬಾಲಕ. ಯಶವಂತನಿಗೆ ಪಾರ್ವತಿಯಂತಹ ಪ್ರೇಮಿ ಜೀವಿಯೊಬ್ಬಳು, ಸ್ವತಃ ತಾನೇ 
ಬಡಕಲು ಹಸುವಾದರೂ, ತನ್ನ ದಲ್ಲದ ಕರುವನ್ನು ಪ್ರೇಮದಿಂದ ನೆಕ್ಕುವ, "ಮುಗ್ಧ 'ಸಶುವಿನಂತೆ 
ಪ್ರೇಮಮಯಿಯಾಗುತ್ತಾಳೆ. ಜೀವನಪೂರ್ತಿ 'ತನ್ನ ದೆನ್ನುವ ಯಾವುದೂ ಇಲ್ಲದ ಬಾಲ 
ವಿಧವೆಯಾದ ಪ ಪಾರ್ವತಿಯಂತಹ ಜೀವ ಬದುಕುತ್ತಿದ್ದುದು, ಅವಳು ನಂಬಿದ ದೇವರೆಂಬ 
ಅವನು ಬದುಕಿಸಿದ್ದಾನೆ ಎಂಬ ಕಾರಣಕ್ಕೆ. ತನ್ನ ಶರೀರ ಮನಸ್ಸುಗಳಿಗೆ ಯಾತನೆ ಕೊಡುವ 
ವಿಚಾರಗಳೂ ಸಹ "ಅವನದೇ ಆಟ. [ನೆನ ಇರಿಸಿದಂತೆ ಇರುತ್ತೇನೆ ಎನ್ನುವ ಸರಳ 
ಜೀವನದ ನಂಬಿಕೆಯ ಊರುಗೋಲಿನ ಮೇಲೆ ಅವಳ ಬದುಕು. 

ಯಶವಂತರು ಪ್ರತಿ ತಿಂಗಳೂ ಹಣ ಸಂದಾಯ ಮಾಡುತ್ತಿದ್ದ ನಾಲ್ವರಲ್ಲಿ. ಹ 

ಪಾರ್ವತಿಯೇ ಅವರ ಪಾಲಿಗೆ ಮೊದಲನೆಯ ಜೀವ ಸಂಬಂಧ. ° ದುರರಿತವೆಂದರೆ 
ಕಳಿಸುತ್ತಿದ್ದ ಇಪ್ಪತೈದು ರೂಪಾಯಿಗಳಲ್ಲಿ, ಅಂಚೆ ಪೇದೆ ಮತ್ತು ಸಂಬಂಧಿ ಶಂಭು 
ಹೆಗಡೆ ಸ್ರಬ್ದರೂ ಚೆ ಕತ್ತರಿ ಹಾಕಿ, ಅವಳಿಗೆ ತಲುಪುತ್ತಿದ್ದುದು ಬರಿಯ ಐದು ರೂಪಾಯಿ. 
ಇದು ಗೊತ್ತಾದಾಗ ಕಾರಂತರೇನು ತಲೆ ಚಚ್ಚಿಕೊಳ್ಳಬೇಕೇ? ಉಡಲು ಒಂದು ತುಂಡು 
ಅರಿವೆಗೂ ತತ್ವಾರವಾದ, ಯಶವಂತರ ಮನೋದೇವತೆಯಾದ; ಕೃಶಕಾಯದ ಆ ತಾಯಿಯ 
ಪರಿಸ್ಥಿತಿಗೆ ಮರುಗಬೇಕೋಇ ಅವಳ ಸಹನೆಯ ಜೀವನಕ್ಕೆ ವಿಧಾನಕ್ಕೆ ಮರುಳಾಗಬೇಕೋ? 
ಕಾರರಿತರು ದಿಜ್ನೂಢರಾಗುತ್ತಾರೆ. ದುಡ್ಡು ನುಂಗಿ ಹಾಕುತ್ತಿದ್ದ ಶಂಭು ಹೆಗಡೆಯ ಅಸಹಾಯಕ 
ಸ್ಥಿತಿಯನ್ನು ಕಂಡ ಕಾರ೦ತರಿಗೆ, ಅಯ್ಯೋ ಮಾನವ ಜೀವವೇ! ಎಂದುಕೊಳ್ಳದೆ ಅನ್ಯ 
ವಿಧಿಯೇ “ಉಳಿಯುವುದಿಲ್ಲ. ಶಂಭು ಹೆಗ್ಗಡೆಯ ತಪ್ಪನ್ನು ಕ್ಷಮಿಸುತ್ತಲೇ ಅವನನ್ನು 
ಕಾರಂತರು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿಬಿಡುತ್ತಾರೆ. 

ಯಶವಂತರೂ, ಭತರ ದೇವರು ದಿಂಡರ ವಿಷಯವಾಗಿ ಯಾವ ಕಲ್ಪನೆಗಳನ್ನೇ 
ಹೊಂದಿರಲಿ, ಅವನನ್ನು ಮುಗ್ಗವಾಗಿ ನಂಬಿ ಇಡಿಯ ಜೀವನವನ್ನು ಕಳೆದ “ಜೀವಿಗಳ 
ನಂಬಿಕೆಯನ್ನು ಗೌರವಿಸುವುದರಲ್ಲಿಯೇ ಸಂತೋಷ, ಆನಂದಗಳನ್ನು ಕಾಣುವವರು. 
ಅದರಿಂದಾಗಿ "ಪಾರ್ವತಜ್ಜಿಯ ಬೆನಕಯ್ಯನಿಗೆ, ಹಾಳು ಬಿದ್ದ ಸೂರಿನ ನ ಹೊಸ 
ಮಾಡು ದೊರಕುತ್ತದೆ. ಅಂತಹ ಮುಗ್ಧ ಜೀವಿಯ ಅಂತಿಮ "ದಿನಗಳಲ್ಲೂ ಸಹ ಅವಳನ್ನೂ 
ನಿರುಮ್ಮಳವಾಗಿ ಸಾಯಲೂ ಬಿಡದೆ, ಕಾಡುವಂತಹ ರಾಮ ಹೆಗಡೆಯವರಂತಹವರನ್ನೂ 
ಅದೇ ಚೆನಕಯ್ಯನೇ ಸ ಸೃಷ್ಟಿಸಿ ಇಟ್ಟಿದ್ದಾನೆ. ಆ ಬೆನಕಯ್ಯನೇ ಅಂತಹವರನ್ನೆಲ್ಲಾ ತಯಾರು 
ಮಾಡಿ, ಈ ಭೂಮಿಗೆ ತಂದ ಮೇಲೆ, ಪಾಪದ ಪಾರ್ವತಿ ತಾನೆ ಏನು ಮಾಡಿಯಾಳು? 
ಅವರು ಕೊಡುವ ಉಪದ್ರವವನ್ನು ಸಹಿಸುವುದರ ಹೊರತಾಗಿ. ಕಾರಂತರನ್ನು ಕಂಡಾಗ, 
ಬು ಮಡದಿ ಕಮಲಮ್ಮ ಇದೇ ಪಾರ್ವತಿಯನ್ನು ಕುರಿತೇ, “ಆ ಮುಂಡೆಯ 
ಆಸೆಗೆ ದೇವಸ್ಥಾನ ಕಟ್ಟಿಸಿದಿರಂತೆ” ಎಂದು ಚುಚ್ಚಿದಾಗ ಕಾರಂತರಿಗೆ ಪರಿತಾಪಪಡುವುದರ 
ಹೊರತಾಗಿ ಅನ್ಯ ಮಾರ್ಗವೇ ಕಾಣುವುದಿಲ್ಲ. 


ಯಶವಂತರು ಹಣ ಕಳುಹಿಸುತ್ತಿದ್ದ ಇನ್ನೊಂದು ಕುಟುಂಬವೆಂದರೆ ಅವರ ಮಗಳು 


೩೮ ಜು 
ಲಾಲು + ಆಗಸ್ಟ್‌ ೨೦೦೮ ಸಂಕಲನ-೪೦ ' 


ಜಲಜೆಯದು. ಜಲಜೆಯ ಪತಿ ಮಂ೦ಜಯ್ಯನ ಸ್ಥಿತಿಯನ್ನು ಕಂಡ ಕಾರಂತರಿಗೆ ಆ 
" ಕುಟುಂಬಕ್ಕೆ ನೆರವು ನೀಡುವುದೇ ಯಶವಂತರ ಹಣದ ಸ ಸದ್ವಿನಿಯೋಗವೆನಿಸುತ್ತದೆ. ಆ 
ಇಡೀ ಕುಟುಂಟವ ಮಕ್ಕಳ ಚುರುಕುತನವನ್ನು ಮಂಜಯ್ಯನ ಅಪರಿಗ್ರಹ ಸ್ವಭಾವವನ್ನು, 
ಜಲಜೆಯ ಹುಟ್ಟು ಸಹನೆಯನ್ನು ಕಾರಂತರ ಲೇಖನಿ, ಹಂದ ಕಠಿಣ “ಸೃದಯವೂ 
ಕರಗುವಷ್ಟು ಸಹಜವಾಗಿ ಚಿತಿಸುತದೆ. ಬಡವರಾದ ಆ ಕುಟುಂಬದವರನ್ನು ಜಲಜೆಯ 
ಹೆತ್ತ ತಾಯಿ ಕಮಲಮ್ಮ ಸಹ, ಅನಾದರದಿಂದ ಕಾಣುತ್ತಿರುವ ಅಮಾನುಷ ಮನುಷ್ಯ 
ಸ್ಪಧಾವವನ್ನು ಕಂಡ ಮೇಲೆ, ಜುಗುಪ್ಪೆಯ ಹೊರತು ಅನ್ಯ ಭಾವವೇ ಮೂಡುವುದಿಲ್ಲ. 
ತುತ ಹಣ ಸಹಾಯ " ಮಾಡುತ್ತಿದ್ದ ಮೂರನೆಯ ಜೀವ ವಿಷ್ಣುಪಂತ 
ಫಾಟೆ. ಅವರ 'ಧರ್ಮಶಾಸ್ತ್ರ ವಿಚಾರ' ರಚನೆಗೆ ಹಣದ ನೆರವು, ಸಂಪೂರ್ಣ ವಿರುದ್ಧ 
ವಿಚಾರಗಳನ್ನು ಹೊಂದಿದ್ದರೊ ಘಾಟೆಯವರ ಭಾವನೆಗಳಿಗೆ ಗೌರವವಿತ್ತು, ಅವರ ಕೃತಿಗೆ 
ಓನಿಶವ೦ತರು. ನೆರವಾಗುತಾರೆ. ಅದರ ಪ್ರಕಟಣೆಯ ಹೊಣೆಯನ್ನೂ ಹೊತ್ತ Ea 
ಯಶವಂತರ ಮುಂದಿನ ನಡೆಗಳನ್ನು ಸರಿಯಾಗಿ ಗುರುತಿಸಿ ಕಾರ್ಯತತ್ತರರಾಗುತ್ತಾರೆ. 
ಯಶವಂತರು ಹಣ ಸಹಾಯ ಒದಗಿಸುತ್ತಿದ್ದ ಕೊನೆಯ ವ್ಯಕ್ತಿ ಧಾರೇಶ್ವರ ಶೀನ ಮಾತ್ರ 
ಅಪಾತ್ರನಾಗಿ ಕ೦ಡು ಬರುತ್ತಾನೆ. 
ಇಜ್ಞೋಡಿನ ಸಂಸಾರದಲ್ಲಿ ಬಾಳಲು ಸಾಧ್ಯವೇ ಇಲ್ಲವೆಂದು ಯಶವಂತರಾಯರು 
ತೀರ್ಮಾನಿಸಿದ ಮೇಲೆ ಬೊಂಬಾಯಿ ಶಹರದಲ್ಲಿ ತಮ್ಮ ವಾನಪ್ರಸ್ಥವನ್ನು ಆರಂಭಿಸುತ್ತಾರೆ. 
ಮನುಷ್ಯ ಎಲ್ಲಿಗೇ ಹೋಗಲಿ ಅವನ ಮನಸ್ಸನ್ನು ಬಿಟ್ಟು ಹೋಗಲು ಸಾಧ್ಯವೇ? ಆದು 
ಅದರ ಸಭಾವಜನ್ಯ ಗುಣಗಳೊಡನೆ ಅವನನ್ನು "ಕಾಡುತ್ತಲೇ ಇರುತ್ತದೆ. ಯಶವಂತರೂ 
ಸಹ ತಮ್ಮತನವನ್ನು ಬಿಟ್ಟು ಬಾಳಲಾರದ ್ಥಿತಿಯಲ್ಲಿರುತ್ತಾರೆ. ಮುಂಬಯಿಯಂತಹ 
ಜನಾರಣ್ಯದಲ್ಲಿ ಅಪರಿಚಿತ ಜೀವನ ನಡೆಸಲು ಆಲೋಚಿಸುತ್ತಾರಾದರೂ ಅಪರಿಚಿತತೆಯೇ 
ಪರಿಚಿತತೆಯತ್ತ ತಿರುಗುವುದೇ ಮನುಷ್ಯನ ಹಣೆಯಬರಹವಾಗುತ್ತದೆ. ಅಲ್ಲಿ ರೋಗದಿಂದ 
ನರಳುತ್ತಾ ಸಾಯುವ ಸ್ಥಿತಿಯಲ್ಲಿದ್ದ ಬಾಬಾನಿಗೆ ಆಶ್ರಯ ಕೊಟ್ಟು ಬದುಕಿಸಿಕೊಳ್ಳುತ್ತಾರೆ. 
ಅವನ ದೆಸೆಯಿಂದ, ದಾದಿ ರೀಮಾ(ಮೇರಿಗ)ಳ ಪರಿಚಯವಾಗುತ್ತದೆ. ಇಲ್ಲಿಯೇ ನಾಡ 
ಪಶು ಮತ್ತು ಕಾಡು ಮೈನಾದ ಸಾಮತಿ; ಕಲಾವಿದ ಯಶವಂತರಿಂದ ಮೂಡಿ ಬರುತ್ತದೆ. 
ವಿಶಾಲವಾದ ಮೈದಾನದಲ್ಲಿ, ನಿಶ್ಚಿಂತೆಯಿಂದ ತನ್ನಾರಕ್ಕೆ ತಾನಿದ್ದ ಹಸುವಿನ ಬೆನ್ನನ್ನೇ 
ಕುಕ್ಕಿ ಗಾಯಪಡಿಸಿ, ಅದರ ರಕ್ತದ ರುಚಿ ನೋಡುವ ಕಾಡು ಹಕ್ಕಿಯ ಚಿತ್ರ ರಚಿತವಾಗುತ್ತದೆ. 
ಅಶ್ರಯ ಪಡೆದ ಬಾಬಾ ಮತ್ತು. ಯಶವಂತರ ಏಕಾಕೀ ಜೀವನದ ಸರಿಯಾದ ಉಪಯೋಗ 
ಪಡೆದ ಮೇರಿ, ಇವರು ಯಶವಂತರನ್ನು ಶೋಷಿಸಲು ನಡೆಸುವ ಹುನ್ನಾ ರಗಳು, 
ಯಶವಂತರ ಸಹನೆ ಮತ್ತು ಮನುಷ್ಯ ಸ್ವಭಾವದ ವಿಚಿತ್ರದ ಬಗೆಗಿನ ವಿಸ್ಮಯದ ಅಭಿವ್ಯಕ್ತಿಯೇ 
ಅವರ ನಾಡ ಪಶು ಕಾಡು ಹಕ್ಕಿಯ ಚಿತ್ರ. 
ಕಟ್ಟಿಕೊಂಡ ಸಂಸಾರದಲ್ಲಿ ಸಾಧಿಸಲಾಗದ ಅನ್ಯೋನ್ಯತೆಯನ್ನು, ಅವರ ಸರಸಿ ಸಾಧಿಸಿ 
ತೋರಿಸುತ್ತಾಳೆ. ಆದರೆ ಮನುಷ್ಯತ್ತದ ಸ ಸಾಕಾರ ಮಾಸ: ಸರಸಿ, ಕುಲದಿಂದಾಗಿ 
ವಿವಾಹಬಾಹಿರೆ. ಸಮಾಜದ ದೃಷಿಯಲ್ಲಿ ಅವಳ ಸ್ಥಾನ ಕೇವಲ ಚ೦ದದ್ದು ಮತ್ತು 
ಲಘುವಾದುದು. ವೈವಾಹಿಕ ಜೀವನದ ಅ೦ತಸ್ತು ಅದಕ್ಕೆ "ಲಭಿಸುವುದಿಲ್ಲ. ಆದರೆ "ಮಾನವ 
ಪ್ರೇಮದಿಂದ ಎ ತುಳುಕುವ ಭಾವಜೀವಿಗಳಿಗೆ. Md ರೀತಿಯ ಸಂಬಂಧಗಳಲ್ಲಿರುವ 
ಒಳ್ಳೆಯ ಮನಸ್ಸುಗಳೂ ಗೌರವಾರ್ಹವೇ ಆಗುತ್ತವೆ. ಸಾಮಾನ್ಯರು ಲಘುವಾಗಿ ಪರಿಗಣಿಸಿದರೆ 


ಸಂಕಲಸ-೪೦ ಜುಲಾಂಖ + ಆಗಸ್ಟ್‌ ೨೦೦೮ ೩೫ 


ಅವರು ಗುರುವಾಗಿ ಪರಿಗಣಿಸುತ್ತಾರೆ. ಅದರಿಂದಾಗಿಯೇ ಸರಸಿಯ ಮಗಳು ಇಂದುಮತಿ 


ಕಾರ೦ತರನ್ನು “ನೀವಾದುದರಿಂದೆ. ಕ 
ಇದು ನಿಮ್ಮ ತಂದೆ ನಿಮ್ಮ ತಂದೆ. ಎನು ವುದು? ಪರಿಹಾಸ್ಯಕ್ಕಲ್ಲವಪ್ಪೇ? ಎನಿಸಿತು. ನನಗೆ 
ಎನ್ನು ತ್ತಾಳೆ. 

ನಡೆಯ ಕಾದಂಬರಿ. ಮಾನವನ ಭಾವಜೀವನದ ಸ ಸೌಂದರ್ಯವನ್ನು. ಹಾಗೆಯೇ 
ಪರಿಸಿತಿಯ ಶಿಶುವಾಗಿ ಅವನ ಅಸಹಾಯಕತೆಯನ್ನು ಲೋಭ. ಮೋಹಗಳ ಸೆಳೆತಗಳಿಂದ 
ತಾನು ಮತ್ತು ಸುತ್ತಣ ಸ್ನೇಹ, ಬಾಂಧವ್ಯ ಗಳು ನಾಯುವೆ: ಕೊಳೆತು ಹೋಗುವ ಎಲ್ಲ 
ಮಜಲುಗಳನ್ನು ಎಳೆ ಎಳೆಯಾಗಿ ಬಿಡಿಸಿಡುತದೆ. ಹಣಕಾಸಿನ ವಿಷಯದಲ್ಲಿ ನಿರ್ಲಿಪ್ಪಿಯನ್ನು, 
ಸಹಜ ಸ್ವಭಾವವಾಗಿಯೇ ಪಡೆದಿರುವ ಹುಶವಂತರು, ಅವರ ಯೌವನದಲ್ಲಿ ಅದೇ 
ನಿರ್ಲಿಪ್ರಿಯಿಂದಾಗಿಯೇ ಬರಿಗೈ ಪುರಂದರರಾಗುವ ಪರಿಸ್ಥಿತಿಯನ್ನು ತಂದುಕೊಳ್ಳುತ್ತಾರೆ. 
ಅವರ 'ದಾಯಾದಿಗಳು ಹರಡಿದ ಖೆಡ್ಡಾಕ್ಕೆ ಸುಲಭದ ಮಿಕವಾಗುತ್ತಾರೆ. ಆಗಲೇ ಅವರಿಗೆ 
ಹಣಕಾಸಿನ ದುರ್ವಿನಿಯೋಗ ಅಥವಾ. ವಿನಿಯೋಗ ಎಂತಹ ಅಪಾಯಕಾರಿ ಎಂಬ 
ಸತ್ಯ ಮನದಟ್ಟಾಗುತ್ತದೆ. ಅಲ್ಲಿಂದ ಯಶವಂತರು ಹಣಕಾಸಿನ ವಿಷಯದಲ್ಲಿ ಮೋಹವನ್ನು 


ನನ್ನನ್ನು ಗೌರವದಿ೦ದ ಮಾತಾಡಿಸಿದಿರಿ, ಯಾರಪ್ಪ 


ಹೊಂದುವುದಿಲ್ಲವಾದರೂ, ಅದರ ಶಕ್ತಿಯನ್ನು ಅಪಮೌಲ್ಯಗೊಳಿಸಬಾರದು ಎಂಬ ' 
ತಿಳಿವಳಿಕೆಯ ಜೊತೆಗೆ, ಅದರ ವಿನಿಯೋಗದ ಗುರುತರ ಜವಾಬ್ದಾರಿಯ ಬಗ್ಗೆ ಜಾಗತೆ 


ವಹಿಸು ತ್ತಾರೆ. ಸಂಪತ್ತಿರುವ ಕಡೆ ವಂಚಕರ ಜಾಲ ಎಷ್ಟೊಂದು ನವಿರಾಗಿ ಬಲೆ "ಹೆಣೆಯ 
ಬಲ್ಲದು ಎಂಬ ಎಚ್ಚರ ಅವರಿಗೆ ಜಿಪುಣನ ಪಟ್ಟವನ್ನು "ಕಟ್ಟುತ್ತದೆ. 


/ 


ಹಾಲು ಹಾಲು ಬೆರೆತರೆ. ಅದು ಹಾಲು ಅಥವಾ ಎ ಹಾಲು. ಹಾಲು ನೀರು 


ಬೆರೆತರೆ ಬಣ್ಣ ಮಾತ್ರ ಹಾಲು, ಅದರ ರುಚಿ ಹಾಲಿನದಲ್ಲ. ಹಾಲು ಮಜ್ಜಿಗೆ ಬೆರೆತರೆ ' 


ಹಾಲಿನ ಸ್ವರೂಪ ಉಳಿಯಲಾರದು. ಜೊತೆಗೆ ಅದು ತಾಮ್ರದ ಪಾತ್ರೆಯನ್ನು ಸೇರಿದರೆ 
ಕಿಲುಬದೆ ಉಳಿದೀತು ಹೇಗೆ? ಇಂತಹದೊಂದು ಪ್ರಶ್ನೆಯನ್ನು ಬರೆದಿಡುವ ಯಶವಂತರು. 
ಜಗತ್ತಿನ ಎಷ್ಟು ಸಂಸಾರಗಳಿಗೆ ಈ ಹಾಲಿನಂತೆ ಜಿರೆಯುವ ಯೋಗವಿದೆ? ಎಂದು 


| 


ಅಚ್ಚರಿ ತಾಳುತ್ತಾರೆ. ತಮ್ಮ ಬಾಳಿಗೆ ಹಾಲಾಗಿದ್ದ ಸರಸಿಯನ್ನು ಸಮಾಜ ಒಪ್ಪದು. | 


ಹಾಲಾಗಬೇಕಿದ್ದ ಕಮಲಮ್ಮ ಕಿಲುಬಾಗುತ್ತಾಳೆ. ಆದರೂ ಆಕೆ ಧರ್ಮಪತ್ನಿ! ತಮ್ಮ. 


ನಡವಳಿಕೆಯನ್ನು ಶಕ್ತವಾಗಿ ಟೀಕಿಸಬಲ್ಲ ಅಧಿಕಾರವನ್ನು ಹೊ೦ದಿದ್ದವಳು. ಸರಸಿ ಯಾವ 
ಅಧಿಕಾರವೂ ಇಲ್ಲದ ಯಶವಂತರ ಬಾಳು ದುಃಖಮಯವಾಗದಿರಲಿ, ಎಂಬ ನಿರ್ಮಲ 
ಮನಸ್ಸಿನ ಹರಕೆಯನ್ನು ಹೊಂದಿದವಳು. ಇದೆಲ್ಲವನ್ನೂ ಮನಗಂಡ ಕಾರಂತರು, ತಮ 
ಕಲಾವಿದ ಮಿತ್ರನಿಂದ ರಚಿತವಾದ ತಂಬೂರಿಯ ಶ್ರುತಿ ಹಿಡಿದ ಸರಸಿಯ ಸನ್ನಿಧಿಯಲ್ಲಿ 
ತಲ್ಲೀನರಾದ ಯಶವಂತರ ಚಿತ್ರವನ್ನು ಕಂಡು ಹರ್ಷಿತರಾಗುತ್ತಾರೆ. ನನ್ನೂ 

ಮನುಷ್ಯ ಹುಟ್ಟುತ್ತಾನೆ, ಬಾಳುತ್ತಾನೆ, ಸಾಯುತ್ತಾನೆ. ಅವನ ಹುಟ್ಟಿನೊಂದಿಗೆ 
ಹುಟ್ಟಿಕೊಳ್ಳುವ ಬಾಂಧವ್ಯಗಳು, ಅವನನ್ನು ಬಂಧನದ ಬಳ್ಳಿಯಂತೆ ಸುತ್ತಿಕೊಳ್ಳುತ್ತವೆ. 
ಅಲ್ಲಿ. ಸ್ವಾರ್ಥವೂ ಇರುತದೆ. ನೀಸ್ವಾರ್ಥವೂ. ಇರುತ್ತದೆ. ನಂತರ ಬರುವ ಮಿತ್ರವರ್ಗದಲ್ಲಿ 
ವಂಜನೆಯೂ ಇರುತ್ತದೆ. ಉಪಕಾರವೂ ಇರುತ್ತದೆ. "ಇವೆಲ್ಲ ಬಂಧನಗಳಿಗಿಂತ ಬಿಗಿಯಾದ, 
ಎಡೆಬಿಡದ ಬಂಧನವಾದ ದಾಂಪತ್ಯದಲ್ಲಿ ವಂಚನೆಗಳಿದ್ದರೆ ಅದು ಪ್ರತ್ಯಕ್ಷ ನರಕ. ಇಂತಹ 
ಗೋಜಲುಗಳಿಂದ ಕೂಡಿದ ಸಂಕೀರ್ಣ ಜೀವನದಲ್ಲಿಯೂ, ಒಬ ) ವ್ಯಕ್ತಿ ಎಷ್ಟು ಸಮಾಜಮುಖಿ 
ಯಾಗಿ ಬದುಕಿದ? ಅವನ ಹುಟ್ಟು ಮನುಷ್ನ ಷ್ಯಕುಲಕ್ಕೆ ಹೊರೆಯೇ? ಸಹಕಾರಿಯೇ? 


೩೬ ಜುಲಾಯು 
* ಆಗಸ್ಟ್‌ ೨೦೦೮ ಸ೦ಕಲನ-೪೦ 


ಅವನು ನುಂಗಿದ ದುಃಖಗಳಿಗಿಂತ ಹಂಚಿದ ಸುಖ ಹೆಚ್ಚೇ, ಕಡಿಮೆಯೇ? ಅವನ 
ಒಟ್ಟೂ ಬದುಕೆಂಬುದು ಅನ್ಯರ ವಿಷಯದಲ್ಲಿ ಎಷ್ಟು ಸಹ್ಯವಾಗಿತ್ತು? ಎಂಬ ಎಡೆಬಿಡದ 
ಪ್ರಶ್ನೆ ಗಳಿಗೆ ಉತ್ತರವೇ "ಅಳಿದ ಮೇಲೆ', 


4 
ಶಾರಂಡತರ ಜೀವಂತ ಪಾತ್ರಗಳು - ೯ 


ಮನುಷ್ಯ ಎಂದರೆ ಏನು? ನೋಡಲು ಸಾಮಾನ್ಯ ಮುಖಚರ್ಯೆ ಹೊಂದಿರುವ; 
ಒಂದೇ ರೀತಿಯ ಶರೀರ; ಮೂಲ ಆವಶ್ಯಕತೆಗಳ ಮೊತ್ತವಾಗಿರುವ ಈ ಮನುಷ್ಯ 
ಪ್ರಾಣಿಯ. ಗುಣ ಸ್ವಭಾವಗಳು, ಶ್ರದ್ಧೆ ನಂಬಿಕೆಗಳು ಇಷ್ಟೊಂದು ಅಗಾಧ ಅ೦ತರಗಳಿ೦ದ 
ಕೂಡಿರಲು. ಕಾರಣಗಳಾದರೂ ಏನು? ಎ೦ಬ ಸಮಸ್ಯೆ ಯೋಚಿಸುವ ಯಾರಿಗಾದರೂ 
ಕಾಡದೇ ಇರದು. 

ಮನುಷ್ಯಕುಲವನ್ನು ಆಳುತ್ತಿರುವ ಶಕ್ತಿಗಳಲ್ಲಿ, ಅವನ ಶ್ರದ್ಧೆ, ಮತ್ತು ಸ್ವಭಾವಗಳ 
ಪಾತ್ರ ತುಂಬಾ ಮಹತ್ವದ್ದು ಎನ್ನುತ್ತಾರೆ ವಿದ್ವಾಂಸರು. ಮಾನವಶದ್ದೆ ಎಂಬುದು ಯಾವುದಾದರೂ 
ನಂಬಿಕೆಗೋ, ಸಿದ್ಧಾ ೦ತಕ್ಕೋ ಸಿಕ್ಕಿ ಹಾಕಿಕೊಂಡರೆ, ಜಪ್ಪಯ್ಯಾ ಎಂದರೂ ಅದರಿಂದ 
ಹೊರಬರುವುದು ಸುಲಭ ಸಾಧ್ಯವಲ್ಲ; ಸುಲಭ ಸ ಸಾಧ್ಯವಲ್ಲ, ನನು ವುದಕ್ಕಿಂತ ಸಾಧ್ಯವೇ 
ಅಲ್ಲ ಎಂಬುದು EN ಒಬ್ಬನು ಆಸ್ತಿಕನಾದರೆ ವ ಎಲ್ಲ ಚಿಂತನೆಗಳೂ 
ಅವನ ನಂಬಿಕೆಯನ್ನು ಪುಷ್ಲೀಕರಿಸುವುದರತ್ತಲೇ ಹರಿಯುತ್ತವೆ; ಎಲ್ಲ ಸಾಕ್ಷ, ಗಳೂ ಸಹ 
ಅವನ ವಾದವನ್ನು ಸಮರ್ಥಿಸಲು ಪುರಾವೆಗಳನ್ನೊ ದಗಿಸುತ್ತವೆ. ನಾಸಿಕನ ಣಿಬರಹ 
ವಾದರೂ ಇದಕ್ಕಿಂತ ಭಿನ್ನವೇನಲ್ಲ. ಅವನ ವಾದವನ್ನು "ಸಮರ್ಥಿಸಿಕೊಳ್ಳಲು ಸಹ ಅವನೆಲ್ಲಾ 
ಆಲೋಚನಾ ಶಕ್ತಿಯು "ವಿನಿಯೋಗಿಸಲ್ಪಡುತ್ತದೆ. ಚ ದೃಷ್ಟಿಯಿಂದ. ಒಂದು ರೀತಿಯ 
ಮ್ಮ್‌ ಇಬ್ಬರೂ ತದ್ವಿರುದ್ಧ ವಾದಿಗಳು ಸಹ ಸಮಾನಮನಸ್ಕರು. 

ಲದು ಇಷ್ಟಕ್ಕೇ "ನಿಲ್ಲುವುದಿಲ್ಲ. ಭಿನ್ನ ಭಿನ್ನ ಧರ್ಮಗಳ ಜನ ಸಮುದಾಯಗಳು 
ಎಷ್ಟೇ ಪ್ರಖರಮತಿಗಳೊಃ ವಿಚಾರಶೀಲರೂ "ಆಗಿದ್ದರೂ ಸಹ ಅವರು ನಂಬಿದ ಧರ್ಮಗಳ 

ಪೆಯದಲ್ಲಿ. ಅಷ್ಟೇ ಕುರುಡು ಅಭಿಮಾನ ಶ್ರದ್ಧೆಗಳಿಂದ ಕೂಡಿರುತ್ತಾರೆ. ಅವರು ಏನೇ 
ಹೇಳಿಕೊಂಡರೂ ಅದರಿಂದ ಹೊರಬರುವುದು ಸಾಧ್ಯ ವಾಗುವುದೇ ಇಲ್ಲ. ಅಥವಾ ಅದು 
ತುಂಬಾ ಕಷ್ಟಕರವಾದ ಕೆಲಸ. 
ಇದು ಈ ರೀತಿಯಾಗಲು ಕಾರಣಗಳಾದರೂ ಏನು? ಎನ್ನುವ ಪ್ರಶ್ನೆ; ಗಳಿಗೆ ಉತ್ತರ 

ಮಾತ್ರ ಸುಲಭ ಸಾಧ್ಯವಲ್ಲ. ಇಂತಹ ವಿಷಯಗಳಲ್ಲಿ ಮನುಷ್ಯಜೀವಿ ಸ್ವ ಸ್ಪತ೦ತ್ರನಲ್ಲವೇನೋ? 
ಎನ್ನುವ ಅನುಮಾನ ಬಂದೇ ಬರುತ್ತದೆ. ಮನುಷ್ಯಕುಲವನ್ನು ಆದಿಮ ಕಾಲದ ಅವಘಡ 
ಗಳಿಂದ ಕಾಪಾಡಲು, ಅಥವಾ ಅವನು ಒಂದು ಸಮೂಹದ ನಿಷ್ಠಾವಂತ ಸದಸ್ಯನಾಗಿ 
ಗುಂಪಿನ ಐಕ್ಯತೆಗೆ ಭಂಗ ಬರದಂತೆ ವ್ಯವಹರಿಸಲು, ಪ್ರಕೃತಿಯೇ ರೂಪಿಸಿದ ಸ್ವಭಾವಜನ್ಯ 
ನಡವಳಿಕೆಗಳ ಓರಪಳಿಗಳೇ ಇದಕ್ಕೆ ಕಾರಣವೆನ್ನಲು ಸಾಕಷ್ಟು ಉದಾಹರಣೆಗಳು ದೊರಕುತ್ತವೆ. 
ಇದು ಪ್ರಕೃ ತಿಯದೇ ಕರಾಮತಿ ಎನ್ನಲು ಉರಾಹರಣೆಗಳು ಪ್ರಕೃ ತಿಯಲ್ಲಿಯೇ ಸಾಕಷ್ಟಿವೆ. 
ಕೀಟಜಗತ್ತಿನಲ್ಲಿ ಹತ್ತಾರು ಸಾವಿರ ಜೇನುನೊಣಗಳು. ಇರುವೆಗಳು, ಗೆದ್ದಲುಗಳು ಒಂದೇ 
ಗುಂಪಾಗಿ "ಒಂದೇ ಸಮಾಜಕ್ಕಾಗಿ ಎಷ್ಟೊಂದು ಒಗ್ಗಟ್ಟಾಗಿ ಜೀವನ ನಡೆಸುತ್ತವೆ ಎನ್ನುವುದನ್ನು 
ಕಂಡಾಗ, ಆ ರೀತಿಯ ಸ್ವಭಾವಜನ್ಯ ಗುಣಗಳನ್ನು ಅವುಗಳ ಜೀವಕಣಗಳಲ್ಲಿ ತೊಡಗಿಸಿರುವ 
೩೭ 


ಸ೦ಕಲಸ-೪೦ ಜುಲಾಯಿ + ಆಗಸ್ಟ್‌ ೨೦೦೮ 


ಪ್ರಕೃತಿಯ ಅಗಾಧ ಶಕ್ತಿಗೆ ಮನುಷ್ಯ ಬೆರಗಾಗಲೇಬೇಕಾಗುತ್ತದೆ. ಅಂಥವೇ ಮೂಲ 
ಜೀವಕಣಗಳು ಮನುಷ್ಯನಲ್ಲೂ ಕೆಲಸ ಮಾಡುತ್ತಿರುವುದರಿ೦ದಲೇ, ಇಂತಹ ಸ್ಪಭಾವಸಿದ್ದವಾದ 
ಶ್ರದ್ಧೆ, ಮನುಷ್ಯನಲ್ಲಿ ರಕ್ತಗತವಾಗಿರಲು ಕಾರಣಗಳಿರಬಹುದೇನೋ? ಎಂಬುದೂ ಸಹ 
ಸಂಶೋಧನೆಗೆ ಉಪ ಪಯುಕ್ತವಾದ ಒಂದು ವಿಷಯವಾಗಬಲ್ಲದು. 

ಜಗತ್ತಿನ ಧರ್ಮಗಳು ಮನುಷ್ಯನ ಮೇಲೆ ಪ್ರಭುತ್ತವನ್ನು ಸ್ಥಾಪಿಸಿರುವುದು ಇದೇ 
ತತ್ವಗಳ ಆಧಾರದ ಮೇಲೆಯೇ. ಇಂತಹ ವಿಷಯಗಳಲ್ಲಿ 'ಎಚಾರವ೦ತರನಿಸಿಕೊ೦ಡವರೇ 
ಮುಗ್ಗರಿಸಿ ಬೀಳುತ್ತಿರುವಾಗ, ಇನ್ನು ತೀರಾ ಸಾಮಾನ್ಯರ ಪಾಡಂತೂ ಹೇಳಿಕೊಳ್ಳುವಂತೆಯೇ 
ಇಲ್ಲ. "ಮನುಷ್ಯನನ್ನು ಅವನ ಶದ್ದೆ ಒಂದು ಕಡೆ ಹೈರಾಣಾಗಿಸುತ್ತಿದ್ದರೆ; ಅವನ ಸ್ವಭಾವ 
ಇನ್ನೊಂದು ಕಡೆ ಅವನನ್ನು ಆಟವಾಡಿಸುತ್ತಿರುತ್ತದೆ ; ಡ್‌ ಶ್ರದ್ಧೆ ಮತ್ತು ಸ್ವಭಾವಗಳ ಕೈಗೆ 
ಸಿಕ್ಕಿದ. ಸೂತ್ರದ BE ಮನುಷ್ಯ ಕುಣಿಯುತ್ತಿರುವುದರಿಂದಲೇ ಇಷ್ಟೊಂದು 
ವಿಭಿನ್ನ ರೀತಿಯ ನರ ನಾಟಕಗಳು, ಈ ಜಗತ್ತಿನಲ್ಲಿ ಘಟಿಸಲು ಕಾರಣವಾಗಿರುವುದು. 

ಕಾರ೦ತರ “ಶನೀಶ್ವರನ ನೆರಳಿನಲ್ಲಿ' ಕಾದಂಬರಿಯ ಇಡೀ ನೆಲೆಗಟ್ಟು ನಿಂತಿರುವುದೇ 
ಈ ರೀತಿಯ ಮನುಷ್ಯನ ಶ್ರದ್ಧೆ ಮತ್ತು ಸ್ವಭಾವಗಳ ವಿಚಿತ್ರ ಕಲಸುಮೇಲೋಗರದ ಮೇಲೆ. 
ಯಾವುದೋ ಕಾಲದಲ್ಲಿ ಯಾರದೋ ಶ್ರದ್ಧೆಯ ಹೊರರೂಪವಾಗಿ, ಮೂಡಿನಿಂತ ಶನೀಶ್ವರ 
ದೇವಾಲಯ ಕಾವೇರಮ್ಮನನ್ನು, ಅವಳ ಕುಟು೦ಬವನ್ನು, ಸುತ್ತಣ ಸಮಾಜವನ್ನು ಕಾಪಾಡುವ 
ದೈವವಾಗಿ, ಮನಸ್ಸಿಗೆ ಸಮಾಧಾನ ನೀಡುವ ಶಕ್ತಿಯಾಗಿ, ಹೆಚ್ಚು ಹೇಳುವುದಕ್ಕಿಂತ ಆ 
ತಾಯಿಯ ಬ ಸವೂ ಆಗಿ ನೂರೊಕ್ಕಲು ಗ್ರಾಮದಲ್ಲಿ ನೆಲೆ ನಿಂತಿರುತ್ತದೆ. ಇದೇ 
ಗ್ರಾಮದಲ್ಲಿ ವಾಸವಾಗಿರುವ ಕುಡುಬಿ ನಾಗನಿಗೆ ಶನೀಶ್ವರನೂ ದೊಡ್ಡವನೇ ಆದರೂ 
ಕಲ್ಕುಡ, ಹಾಯ್ಲ್ಗುಳಿ ಇವೇನೂ ಸಾಮಾನ್ಯ ಶಕ್ತಿಯ ದೈವಗಳಲ್ಲ, ಊರಿನಲ್ಲಿ ಘಟಿಸುವ 
ಒಳ್ಳೆಯದು ಅಥವಾ ಉಪದ್ರವ ಇವುಗಳಿಗೆಲ್ಲಾ or ಭೊತಪಗಳೇ ಕಾರಣ, ಪಾಟಾಳಿ 
ಶಿವಣ್ಣನಿಗೆ ಮಾತ್ರ ಎಲ್ಲ ಬಗೆಯ ಕೆಡುಕು ಒಳಿತಿಗೆ ಶನೀಶ್ವರನೇ ಕಾರಣ. ಆದರೂ 
ಶಿವಣ್ಣನವರಿಗೆ ಮತ್ತು ನಾಗನಿಗೆ, ಸ್ವಭಾವ ಸಹಜವಾದ ಯಾವುದೋ ಒಂದು ಗುಣ 
ಅಥವಾ ನಡೆಯ ಎಳೆ, ಒಬ್ಬರನ್ನು "ಇನ್ನೊ ಬ್ಲರು ನಂಬಲು ನೆಚ್ಚಲು ಅವಲಂಬಿಸಲು 
ಕಾರಣವಾಗಿರುತ್ತದೆ. 

ದ್ಯ ನೂರೊಕ್ಕಲಿಗೆ ನಮ್ಮ ಲೇಖಕ ಮಹಾಶಯರು ಯಾವ ಕಾರಣಕ್ಕಾಗಿ ಹೋಗಿ, 
ಅಲ್ಲಿನ ತೊಡಕುಗಳಲ್ಲಿ ಸಿಕ್ಕು ಹಾಕಿಕೊಳ್ಳುತ್ತಾರೋ, ಅವರಿಗೇ ಸರಿಯಾಗಿ ಗೊತ್ತಿರುವಂತೆ 
ಕಾಣುವುದಿಲ್ಲ. ಇನ್ನು ಆ ವಿಷಯದಲ್ಲಿ "ಹೇಳುವುದಾದರೂ ಏನು? ಅಂತೂ ಲೇಖಕರ 
ಸ್ವಭಾವಸಹಜವಾದ . ತಿರುಗಾಟದ ಗುಣ ಅವರನ್ನು ಅಲ್ಲಿಗೆ ಎಳೆದು ತಂದಿತು; ಅವರ 
ಸಹಜ ಗುಣವೇ ಅಲ್ಲಿನ ವಿಷಯಗಳ ಬಗ್ಗೆ ಅವರ ಆಸಕ್ತಿಯನ್ನೂ ಕೆರಳಿಸಿತು. ಅವರಿಗೆ 
ಇಷ್ಟವಾಗಲೀ ಬಿಡಲಿ, ಕೆಲವು ಪಕ್ಷಗಳನ್ನು ಅವರು ವಹಿಸಲೇಬೇಕಾಗಿಯೂ ಬಂತು. 
ಇದು ಕಾರಂತರು ನೂರೊಕ್ಕಲನ್ನು "ಅಲ್ಲಿನ "ಜನಜೀವನವನ್ನು ಮತ್ತು ಜನರ ಚಿತ್ರ ವಿಚಿತ್ರ 
ನಡವಳಿಕೆಗಳಿಂದಾಗಿ; ಚ ಹತ್ತ ಮುಗ್ಧತೆ, ದಡ್ಡತನ. ಮುಂತಾದ ಮಾನವನ 
ದೌರ್ಬಲ್ಯಗಳಿಂದಾಗಿ, ಗರಿಗಟ್ಟುವ ಘಟನೆಗಳನ್ನು ಪರಿಚಯಿಸಲು ಆಯ್ದುಕೊಂಡ ಒಂದು 
ಸಹಜ ತಂತ್ರ 

ಇಲ್ಲಿ ಪಾಟಾಳಿ ಶಿವಣ್ಣನವರು ಬರಿಯ ಪಾಟಾಳಿಯಲ್ಲ. ಅರವತ್ತು ವರ್ಷಗಳ 
ಅನುಭವಿಕ ಜೀವನದಲ್ಲಿ ಕಷ್ಟ ನೋವುಗಳ ಮೂಸೆಯಲ್ಲಿ ಬೆಂದೂ : ಮನಸ್ಸನ್ನು ಕಡಿಸಿಕೊಳ್ಳದೆ. 


೩೮ ಜುಲಾ 
ಯು + ಆಗಸ್ಟ್‌ ೨೦೦೮ ಸ೦ಕಲನ-೮೦ 


ಒ೦ದು ರೀತಿಯ ಸ್ಥಿರತೆಯನ್ನು ಮೈಗೂಡಿಸಿಕೊ೦ಡವರು. ನೂರೊಕ್ಕಲಿನ ಯಾವ ಹಂಗೂ 
ಇಲ್ಲದೆ ಹೋದರೂ, ಅಲ್ಲಿ ಹುಟ್ಟಿದ್ದಕ್ಕೇ ಅಲ್ಲಿನ ಜೀವನಕ್ಕೆ ನಿಷ್ಠವಾಗಿರುವ ಬದ್ಧತೆಯನ್ನು 
ತೋರಿದವರು. ತಮ್ಮ ಯಜಮಾನನೆನಿಸಿಕೊಂಡಿದ್ದ ಪರಮೇಶ್ವರ ಅಡಿಗಳ ಬೆಪ್ಪು ನಡೆಗಳನ್ನು 
ಕಂಡು ಅವರನ್ನು ತಿದ್ದಲು ಅವರನ್ನು ದಬಾಯಿಸಲೂ ಹಿಂದೆ ಮುಂದೆ ನೋಡದ, 
ಅವರ ಹಿತಕ್ಕಾಗಿಯೇ ಚಿಂತಿತರಾಗುತ್ತಿದ್ದ, ಊರಿನ ಜನಗಳ ಮುಟ್ಟಾಳತನಕ್ಕಾಗಿ 
ಮರುಕಪಡುತ್ತಲೇ, ಸಿಡಿಮಿಡಿಗೊಳ್ಳುತ್ತಿದ್ದ, ಅವರ ವಿರೋಧಿಗಳಾದವರಿಗೇ ತೊಂದರೆ 
ಬಂದರೂ, ಅವನು ಆ ತೊಂದರೆಯಿಂದ ಪಾರಾದರೆ ಸಾಕು ಎಂದು ಹಂಬಲಿಸುತ್ತಿದ್ದ 
ವಿಚಿತ್ರ ಜೀವ. 
ಯೌವನದಲ್ಲಿ ಅವರು ಪಟ್ಟ ಕಷ್ಟಗಳಿಗೆ ಕೊನೆ ಮೊದಲೇ? ಸುಂದರಿಯೂ, 

ಅನುಕೂಲೆಯೂ ಆದ ಹೆಂಡತಿ ಮತ್ತು ಮುದ್ದು ಮಕ್ಕಳನ್ನು, ಬೃಹದಾಕಾರದ ಮರವೊಂದು 
ಮನೆಯ ಮೇಲೆ ಬಿದ್ದು ಆಹುತಿ ತೆಗೆದುಕೊಂಡಾಗ, ಹುಚ್ಚರಂತೆ ಊರೂರು ತಿರುಗಿದರು. 
ಆಗ ಅವರ ಬಾಳಿಗೆ ಆಸರೆಯಾಗಿ ನಿಂತವಳು ಸೀತೆ, ಅವಳೋ ಶುದ್ಧ ನಡತೆಯ 
ಮುಗ್ಧ ಚೆಲುವೆ. ಆದರೆ ಮದುವೆಯಾಗಬಾರದ ಕುಲದವಳು. ಅಂತಹವಳನ್ನು ಕಟ್ಟಿಕೊಂಡು 
ಪುನಃ ನೂರೊಕ್ಕಲಿಗೆ ಬ೦ದು ಪಾಟಾಳಿಯಗಿರಲು, ಅವರ ಶ್ರದ್ಧಾಮಯ ಮನಸ್ಸು ಒಪ್ಪದು. 
ಆಗ ಅವರ ಪಾಲಿಗೆ ದೇವರಂತೆ ಒದಗಿದವಳು, ಅವರ ಧಣಿ ಕಾವೇರಮ್ಮ ಕಾವೇರಮ್ಮ 
ಕ೦ಡದ್ದು ಸೀತೆಯ ನಡೆನುಡಿಗಳನ್ನು, ಅವಳ ಕುಲವನ್ನಲ್ಲ. ಎಲ್ಲಿಲ್ಲದ; ಧೈರ್ಯವನ್ನು 
ಶಿವಣ್ಣನವರಲ್ಲಿ ತು೦ಬಿದ ಕಾವೇರಮ್ಮ ಅವರ ಬಾಳು ಪುನಃ ನೇರ್ಪಾಗಲು ಸಹಕಾರಿ 
ಯಾಗುತ್ತಾಳೆ; ನೂರೊಕ್ಕಲಿನಲ್ಲಿಯೇ ಅವರು ಸಂಸಾರ ಹೂಡಲು ನೈತಿಕ ಧೈರ್ಯವನ್ನೂ 
ತುಂಬುತ್ತಾಳೆ. ಅಷ್ಟಕ್ಕೆ ಅವರ ಕಷ್ಟಗಳೇನು ಕಡಿಮೆಯಾದವೇ? ಇಂತಹ ಪಾಟಾಳಿಗೆ 
ಅಂತಹ ಚೆಲುವೆಯೇ? ಎಂದು ಮತ್ತರಿಸಿದವರಿಗೆ ಸೀತೆಯ ನಡವಳಿಕೆ ಸೂಕ್ತ ಉತ್ತರ 
ನೀಡುತ್ತದೆ. ಆದರೆ ಶಿವಣ್ಣನವರ ದುರಂತದ ಬಾಳಿಗೆ ಕೊನೆಯೇ ಇರಲಿಲ್ಲ ಆ ಸೀತೆ 
ಸಹ ಸಾವಿಗೀಡಾಗುತ್ತಾಳೆ; ಇವೆಲ್ಲ ವಿಪ್ಲವಗಳಿ೦ದ ಗಟ್ಟಿಗೊಂಡು ಸ್ಥಿರ ಚಿತ್ತವನ್ನು ಸಂಪಾದಿಸಿ, 
ತಾನು ನಂಬಿದ ದೈವಕ್ಕೆ; ತನಗೆ ಆಶ್ರಯವಿತ್ತ ಮನೆತನಕ್ಕೆ, ಜೀವ ಸವೆಸುತ್ತಾ ನೂರೊಕ್ಕಲಿನ 
ಹಿತಕ್ಕಾಗಿ ಶ್ರಮಿಸುತ್ತಾ. ದೇಹ ಸವೆಸುತ್ತಿದ್ದ ಶಿವಣ್ಣನವರ ಪಾತ್ರ ಕಾರಂತರು ನಿರ್ಮಿಸಿದ 
ಧೀಮಂತ ಪಾತ್ರಗಳಲ್ಲಿಯೇ ಮರೆಯಲಾರದಂತಹುದು. 

ಇನ್ನು ನೂರೊಕ್ಕಲಿನ ಕಾವೇರಮ್ಮ ಕಾರ೦ತರು ಚಿತ್ರಿಸಿರುವ ಶ್ರದ್ಧಾವಂತ ಮುದಿ 
ಜೀವಗಳಲ್ಲಿಯೇ ಅತ್ಯಂತ ಸಜೀವ ಪಾತ್ರ. ಲೋಕದ ಜನಜೀವನದಿಂದ ದೂರಾದ, 
ಕಾಡಿನ ಮಧ್ಯದ ಬೀಡಿನಲ್ಲಿಯೇ ಬದುಕಿ ಬಾಳ, ಅಲ್ಲಿಯೇ ಕೊನೆಯುಸಿರೆಳೆಯುವ ಆ 
ಜೀವದಲ್ಲಿ ತುಂಬಿದ ಶ್ರದ್ಧಾವ೦ತ ಮನಸ್ಸು, ಅನ್ಯರ ಹಿತಕ್ಕಾಗಿ ಹಂಬಲಿಸುವ ಸಹಜ 
ಸ್ಪಭಾವ, ಕಷ್ಟಗಳ ನಡುವೆಯೇ ನಿಷ್ಠೆಯನ್ನು ಪಾಲಿಸುವ, ನಿಷ್ಠುರ ಮನೋಭಾವ, ಇವೆಲ್ಲ 
ಓದುವವನಲ್ಲಿ ಉದಾತ್ತ ಭಾವನೆಗಳನ್ನೇ ತುಂಬುತ್ತವೆ. 

ಕಾವೇರಮ್ಮನವರ ಮಗ ಪರಮೇಶ್ವರ ಅಡಿಗಳನ್ನು ಹೊಗಳಬೇಕೋ? ಅವರ 
ಮುಗತೆಯನು, ಮೀರಿದ ಮುಟ್ಟಾಳತನಕ್ಕೆ ತೆಗಳಬೇಕೋಳ ತಿಳಿಯದಾಗುತ್ತದೆ. ಯಕ್ಷಗಾನ 

ಎ) ವ ಎ 
ತಾಳಮದಲೆಯೆಂದರೆ ತೀರಿಯೇ ಹೋಯಿತು. ಕಾಲಕೆಳಗಿನ ನೆಲವೇ ಕುಸಿದರೂ 
ಅದರ ಪರಿವೆ ಇಲದ ಜನ ಅವರು. ಅವರ ಈ ದೌರ್ಬಲ್ಯವನ್ನೇ ಬಂಡವಾಳ ಮಾಡಿ 
ಕೊಂಡು ಅವರನ್ನು ಶೋಷಿಸುವವರಿಗೇನು ಕಡಿಮೆ ಈ ಸಮಾಜದಲ್ಲಿ? ಇನ್ನು ಅವರ 


೩೯ 
ಸಂಕಲನ-೪೦ ಜುಲಾಯಿ * ಆಗಸ್ಟ್‌ ೨೦೦೮ 


ತಮ್ಮ ನಾರಾಯಣ ಅಡಿಗಳು, ಪೂರ್ತಿ ಹೆಡ್ಡರೂ ಅಲ್ಲ ಪೂರ್ತಿ ಆಳ್‌ ಅಲ್ಲ. 
ಈ ಇಬ್ಬರು ಮಹಾನ್‌ ಬುದ್ಧಿವ೦ತರು, ತಾವಾಗೇ ಬೀಳುವ ಶೊಂಡಗಣಂಭ ಅವನನ್ನು 
ಎತ್ತುವ ಕೆಲಸ ಮಾತ್ರ ಆ ಮನೆಯ ಉಪ್ಪುಂಡಿದ್ದೇನೆ ಎಂದು ಧೃಢವಾಗಿ ನಂಬಿರುವ 
ನಮ್ಮ ಶಿವಣ್ಣಯ್ಯನವರದು. 

ದನಗಳೇ ಹೆಚ್ಚಾಗಿರುವ ಕಾಡಿನಲ್ಲಿ ಹುಲಿಗಳು ವಾಸಿಸದೇ ಇರಲು ಸಾಧ್ಯವೇ? 
ನೂರೊಕ್ಕಲಿನ ನಿಜವಾದ ಹುಲಿ ಎಂದರೆ ಶಂಕರ ಜೋಯಿಸರಲ್ಲದೆ ಇನ್ನಾರಾಗಲು 
ಸಾಧ್ಯ) ಹಾಗಾಗಿ ಮುಟ್ಠ್ಯಾಳರ ಊರಿನಲ್ಲಿ ಮುಜುಗರ ಪಡದವನೇ ಮುಖಂಡ, ಎನ್ನುವಂತೆ 
ಪಾಪ, ಪುಣ್ಯ ಸರಿ, ತಪ್ಪು ಯಾವುದನ್ನೂ ಲೆಕ್ಕಿಸದೆ, ತಮ್ಮ  ಲಾಭಕ್ಕೇ ಎಲ್ಲ ವಿದ್ಯಮಾನಗಳನ್ನೂ 
ತಿರುಗಿಸಿಕೊಳ್ಳುತ್ತಿದ್ದ ಧಣಿಗಳೆಂದರೆ, ನಮ್ಮ” ಶಂಕರ ಜೋಯಿಸರು. ತ ್ಫಉ ಎಲ್ಲ 
ನಡತೆಗಳನ್ನೂ' "ವಿರೋಧಿಸುವ ಶಿವಣ್ಣ ತಳೆಯುವ ಸಮಾಧಾನ ಕೂಡಾ “ಯಾರು 
ಮಾಡುವುದೇನಿದೆ9 ಹುಲಿ ಹುಲ್ಲು ಮೇಯಲು ಸಾಧ್ಯವೇ? ಈ ದನಗಳು ತಾವಾಗೇ 
ಕೊರಳು ಕೊಡಲು ಸಿದ್ಧವಾಗಿ ನಿಂತರೆ ಶಂಕರ ಜೋಯಿಸರಾದರೂ ಏನು ಮಾಡುತ್ತಾರೆ?” 
ಎಂಬುದೇ ಆಗಿಬಿಡುತ್ತದೆ. ಅಂತಹ ಹುಲಿ ಕೂಡಾ ಬೋನಿಗೆ ಬಿದ್ದಾಗ ಮಮ್ಮಲ 
ಮರುಗುವ ಜೀವ ಕೂಡಾ ಶಿವಣ್ಣನೇ. 

ಈ ಎಲ್ಲ ವಿದ್ಯಮಾನಗಳನ್ನೂ ಐದಾರು ದಿನ ನೂರೊಕ್ಕಲು ಗ್ರಾಮದಲ್ಲಿ ನಿಂತು, 
ನೋಡಿ ಕಾವೇರಷ್ನನವರಂತಹ ಮುಗ್ಧ ಜೀವಕ್ಕೆ ಹಿತವಾಗುವ ಕೆಲಸಗಳನ್ನು ಸದ್ದು 
ಗದ್ದಲವಿಲ್ಲದೆ ನಡೆಸಿಕೊಡುವ ಕಾರ್ಯವನ್ನು ಡಿ ಮಾಡುತ್ತಾರೆ. ಅಲ್ಲಿ ಕಂಡ 
ಶಿವಣ್ಣಯ್ಯ ಪರಮೇಶ್ವರ ಅಡಿಗಳು, ಆವ. ತಮ್ಮ ನಾರಾಯಣ ಅಡಿಗಳು, ತಾಯಿ 
ಕಾವೇರಮ್ಮ ಕಾವೇರಮ್ಮನವರೇ ಸಾಕಿದ ಸೋಮನಾಥ, ಚಂದನಾಥರಂತಹ ಬೆನೆ ೈಲುಬಿಲ್ಲದ 
ಜೀವಿಗಳು. ಇವರ ನಡುವೆ ಶಂಕರ ಜೋಯಿಸರಂತಹ ಅತೀ ಬುದ್ಧಿವಂತರು, ಈ ಎಲ್ಲ 
ಕಾಡಿನ ಮಧ್ಯದ ಊರಿನ ಚಿತ್ರಣವನ್ನು ಲೇಖಕರು ಕನ ಡಿಗರಿಗೆ ಕಟ್ಟ ಕೊಡುತ್ತಾರೆ. 

ದ್ಯ ನಡುವೆ ತಮ್ಮದಲ್ಲದ ಕಾಡಿನ ಲಾಭಕ್ಕಾಗಿ ಬಡಿದಾಡುವ ಲಾಭಕೋರ ಧಣೆಗಳು, 
ಆ ಧಣಿಗಳ ಬಾಲಂಗೋಚಿಗಳಾದ ಕಾರಣಕ್ಕೆ" ಕಷ್ಟಕ್ಕೆ ಸಿಲುಕಿಕೊಳ್ಳುವ ನಿಷ್ಟಾಪಿ ಜನ, 
ಹಠ ಜಿದ್ದುಗಳಿಗಾಗಿಯೇ ವ್ಯಾಜ್ಯವನ್ನು ಮುಂದುವರಿಸುವ ಹಳ್ಳಿಗರ ಸ್ಪ ಸ್ವಭಾವ, ಇವೆಲ್ಲವುಗಳ 
ಸಮಗ್ರ ಚಿತ್ರಣವನ್ನು “ಶನೀಶ್ವರನ ನೆರಳಿನಲ್ಲಿ' ಕಾದಂಬರಿಯಲ್ಲಿ ಕಾಣಬಹುದು. 

"ಒಂಟಿ ದನಿ' ಕಾರಂತರ ನೊ ೦ದೇ ರೀತಿಯ ಭಾವಪ್ರಪಂಚವನ್ನು ಹೊರ ತೋರುವ 
ಒ೦ದು ವಿಚಾರಶೀಲ, ಸುಂದರ Be ಏಚಾರಶೀಲ, ಸುಂದರ ಎ೦ಬ ಶಬ್ದಗಳು 
ಹುಬ್ಬೇರಿಸುವಂತಿದ್ದರೂ ಅದು ಇರುವುದೇ ಹಾಗೆ, ಆ ಕಾದಂಬರಿ ನಯನತಾರೆಯ 
ನೃತ್ಯವಿಲಾಸದಿಂದ ಸುಂದರ; ಜಗನಾ ಹರಾಯರ ವಿಶೇಷ ಪಾತ್ರದಿಂದ ವಿಚಾರಶೀಲ! 
ಹಾಗೆ ಹೇಳುವುದಾದರೆ “ಶನೀಶ್ವರನ ನೆರಳಿನಲ್ಲಿ' ಗಾಗಲೀ “ಒಂಟಿ ದನಿ'ಗಾಗಲೀ ಅರ್ಥಾರ್ಥ 
ಸಂಬಂಧವಿಲ್ಲ. ಇಡೀ 'ಶನೀಶ್ವರನ ನೆರಳಿನಲ್ಲಿ? ಘಟಿಸುವ ಎಲ್ಲ ಘಟನೆಗಳು ಜರುಗುವುದು 
ದಟ್ಟ ಮಲೆನಾಡಿನ ಕುಗ್ರಾಮವೊಂದರಲ್ಲಿ, ಸ ಸುಂದರ ಪರಿಸರದ, ಶೀತಲ ಸೀತಾನದಿಯ 
ದಂಡೆಯ ಸಹ್ಯಾದ್ರಿಯ ಓರೆಯಲ್ಲಿನ, ಸರಿಯಾದ ಗಾಡಿಯ ದಾರಿಯೂ ಇಲ್ಲದ, ಮಳೆಗಾಲ 
ದಲ್ಲಿ ಹೊರ ಜಗತ್ತಿನ ಸ೦ಪರ್ಕಕ್ಕೇ ಎರವಾಗುತ್ತಿದ್ದ, ಸಣ್ಣ ಊರಿನ ಕತೆ ಅದು. ಹಳ್ಳಿಗರೂ, 
ಮುಗ್ಧರೂ, ಹಟವಾದಿಗಳೂ, ಗ್ರಾಮೀಣ ಕಲಾವಿದರೂ ಆದ ಇಪ್ಪತ್ತನೆಯ ಶತಮಾನದ 
ಆರಂಭದ ಮನೋಭಾವದ ಜನಸಮೂಹದ ಚಿತ್ರಣ, "ಒಂಟಿ ದನಿ' ಹಾಗಲ್ಲ, ಅದು 


ಟಂ ಲಾಲು 
ಜು + ಆಗಸ್ಟ್‌ ೨೦೦೮ ಸಂಕಲನ-೬ಂ೦ 


ಅದೇ ಕಾಲಘಟ್ಟದ ಮುಂಬಯಿ ನಗರದ ಜನ ಜೀವನದ ಕತೆ. "ಶನೀಶ್ವರನ ನೆರಳಿನಲ್ಲಿ' 
ಯಕ್ಷಗಾನ ಕಲಾವಿದರು ಇಲ್ಲಿಲ್ಲ. ಬದಲಿಗೆ ಭರತನಾಟ್ಯ ಕಲಾವಿದೆ ನಯನತಾರೆ ಇಲ್ಲಿದ್ದಾಳೆ. 
ಇಲ್ಲಿನ ಕಲಾ ಪ್ರೇಮಿಗಳೂ ಸಂಪೂರ್ಣ ಭಿನ್ನ ಅಭಿರುಚಿಯವರು. ಮಲೆನಾಡಿನ ಗಾಮವಾಸಿ 
ಗಳಂತೆ ಸರಳರೂ ಅಲ್ಲದ ನೇರರೂ ಅಲ್ಲದ. ಸಂಕೀರ್ಣ ಮನಃಸ್ಥಿತಿಯ ನಗರವಾಸಿಗಳು. 
ಹೋಲಿಸುವಂತಹದು € ಯಾವುದಾದರೂ : ಇದ್ದರೆ, ಅದು ಕೇವಲ ಮನುಷ್ಯನ ಮೂಲಭೂತ 
ಸ್ವಭಾವ ಮಾತ್ರ. ಮಾನವ ಎಷ್ಟೇ ನಾಗರಿಕನಾದರೂ. ಆಧುನಿಕನಾದರೂ ಬೆಂಬಿಡದೆ 
ಕಾಡುವ ಭೂತವೆಂದರೆ, ಅವನದೇ ಆದ ಮನುಷ್ಯ ಸ್ವಭಾವ ಮತ್ತು ಶ್ರದ್ಧೆಗಳು ಮಾತ್ರ. 

"ಒಂಟಿ ದನಿ'ಯ ಜಗನ್ನಾಥರವರು ಅದೇ ಅರ್ಥದ ಆಂಗ್ಲ ಪತ್ರಿಕೆ "ಟೋನ್‌ 
ವಾಯ್‌'ನ ಸಂಪಾದಕರು. ಅದು ಹೆಸರಿಗೆ ತಕ್ಕಂತೆ ಸಮೂಹದ ಗದ್ದಲದಿಂದ ಹೊರತಾದ 
ಒಂಟಿ ದನಿ. ಜನಸಮೂಹದ ವಿಚಾರದ ಹರಿವು ಏಕಪ್ರಕಾರದ ಯಾವುದೋ ಸೆಳವಿಗೆ 
ಸಿಕ್ಕಿ ಹರಿಯುವ ಸಮಯದಲ್ಲಿ, ಅದರ ವಿರುದ್ದದ ವಾಸ್ತವಗಳನ್ನು ಸರಿಯಾಗಿ ಅರಿತು, 
ಜನಪ್ರಿಯತೆಯನ್ನು ಲೆಕ್ಕಿಸದೆ, ವಿವೇಚನೆಯಿಂದ ಮಂಡಿಸುವ ಮಗದ ಮನಸ್ಸು ಅವರದು. 
ಹಾಗಾಗಿ "ಆಧುನಿಕ ತರುಣ ಮನಸ್ಸುಗಳು, ಅಂತಹ ವ್ಯಕ್ತಿತ್ವಕ್ಕೆ ಕೊಟ್ಟ ಬಿರುದು ಫಾಜಿಲ್‌ 
ಎಂದು. ಪಳೆಯುಳಿಕೆಗಳ ಜಗತ್ತಿನಲ್ಲಿ ಪಳೆಯುಳಿಕೆಗೆ ತಾನೆ ಬೆಲೆ, ಹಾಗಾಗಿ ಜಗನ್ನಾಥರು 
ಜಗತ್ತಿನ ಫಾಜಿಲ್‌ಗಳಿಗೆ ತುಂಬಾ ಪ್ರಿಯರಾದವರು. 

ನಯನತಾರೆ ಪ್ರಸಿದ್ಧಿಯ ಬೆನ್ನು ಹತ್ತಿದ ನರ್ತಕಿ, ಅವಳು ವಿದೇಶಗಳಲ್ಲೂ ತುಂಬಾ 
ಪ್ರಸಿದ್ಧಳಾದ ಕಲಾವಿದೆ. ಸ್ವತಃ ಅವಳ ತಾಯಿ ಫ್ರೆಂಚ್‌ ಮೂಲದ ಮೇಡಮ್‌ ಮೆಡಲಿನ್‌. 
ಭಾರತದ ಕಲೆ ಸಂಸ ತಿಗಳಿಗೆ ಮನಸೋತು, ಇಲ್ಲಿಯೇ ನೆಲಸಿ ಮುಂಬೈನ ಸಿರಿವಂತ 
ನೊಬ್ಬನನ್ನು ಕೈ ಹಿಡಿದವಳು. ಮೆಡಲಿನ್‌ಳ ಮಗಳಾದ ನಯನತಾರೆಗೆ' ಭಾರತವೂ; 
ವಿದೇ ಶಗಳೂ ಸಮಾನ ಆಸಕ್ತಿಯ ಕ್ಷೇತ್ರಗಳು. ಅವಳ ನರ್ತನ ದೇಶೀಯವಾದ ಭ ಭರತನಾಟ್ಯ, 
ಮತ್ತು ಕಥಕ್ಕಳಿಗಳೇ ಆದರೂ ವಿದೇಶೀಯ ವಿಮರ್ಶಕರಿಂದ ಪ್ರಶಂಸೆ ಪಡೆದವಳು. 
ಅವಳ ಆಸೆ "ಜಗನ್ನಾ! ಥರಿಂದ ಮೆಚ್ಚಿಗೆ ಪಡೆಯಬೇಕೆಂಬುದು, ಏಕೆಂದರೆ ವಿಶ್ವದ ಕಲಾ 
RE ಪಟ್ಟಿಯಲ್ಲಿ ಜಗನ್ನಾ ಥರ ಹೆಸರು ಎತ್ತರವಾದುದೆ೦ಬುದನ್ನು ಅವಳು. ಬಲ್ಲಳು. 

"ಸಿಟಿ ವಾಯ್‌? ನ ಅನಂತಕ ಪಿಗೆ ಇದು ವಿಸ್ಮಯದ ವಿಷಯ, ಏಕೆಂದರೆ ಲಕ್ಷಾವಧಿ 

ಪ್ರಸಾರದ ಇಟಿ ವಾಯ್‌'ನ ಮುಂದೆ ಮಿತ ಪ್ರಸಾರದ “ಲೋನ್‌ ವಾಯ್ಡ್‌'ನ ಜಗನ್ನಾ ಥರದು 
ವಿಶ್ವ ಪ್ರ ಪ್ರಸಿದ್ಧಿಯ ಹೆಸರೆಂಬುದು ತಿಳಿದಾಗ ಅವನು ಚಕಿತನಾಗುತಾನೆ. 

ಚನವಶಾಗಿಯನ್ನು ಎಲ್ಲರೂ ಹೊಗಳಿ ಬರೆಯುತ್ತಿದ್ದ ಸಮಯದಲ್ಲಿ, ಜಗನ್ನಾಥರ 
"ಒಂಟಿ ದನಿ” ಇನ್ನೊಂದೇ "ಆಯಾಮವನ್ನು ತೋರ್ಪಡಿಸುತ್ತದೆ. “ವಿದೇಶೀ ವಿಮರ್ಶಕರು 
ಮೆಚ್ಚಿದ್ದು ಅವಳನ್ನೋ? ಅವಳ ಕಲೆಯನ್ನೋ? ನಾನು ಬೇಲೇ ನರ್ತನವನ್ನು, ಆನಂದಿಸಬಲ್ಲೆ, 
ಆಸ್ವಾದಿಸಬಲ್ಲೆ, ಆದರೆ ಬೇಲೆಯ ಒಳಸೂಕ್ಷ್ಮಗಳನ್ನು ಅರಿಯಲಾರೆ. ಆಗ ನನ್ನ ಬೇಲೆಯ 
ವಿಮರ್ಶೆ ಹೇಗೆ ಅರ್ಥಪೂರ್ಣವಾಗಬಲ್ಲದು? ಹಾಗೆಯೇ ಭಾರತೀಯ ಪದ್ಧತಿಯ 
ನಾಟ್ಯ ವಿದೇಶೀಯರ ಮೆಚ್ಚುಗೆಗೆ ಪಾತ್ರವಾಗುವುದು, ಅವರ ಮನ ಸೂರೆಗೊಳ್ಳುವುದು 
' ಜಣವಾದದೆ ಆದರೆ ಅವರು ಅದನ್ನು ವಿಮರ್ಶಿಸಲು ಎಷ್ಟೆಲ್ಲಾ ಜ್ಞಾನದ ಆವಶ್ಯಕತೆ 


ಇರಬೇಕು” ಎಂಬುದು ಅವರ ವಿಚಾರ 'ಇರಣಿ. 
ಈ ವಿಷಯವನ್ನು ಬರೆಯುವ ಸಮಯಕ್ಕೆ ಕಾರಂತ ರವೇ ಕೆಲವು ಸಾಲುಗಳನ್ನು 


ಎಳ್ಳ ಇಲ್ದ 


ನೇರವಾಗಿ ಉದ್ಭರಿಸುವುದು. ಸರಿಯಾದ ಕ್ರಮವನಿಸಿದುದರಿಂದ, ಅವರ ಪರಿಣತ ಮನಸಿನ 


೪೧ 
ಸಂಕಲಸ- ೪೦ ಜುಲಾಯಿ + ಆಗಸ್ಟ್‌ ೨೦೦೮ 


ಕೆಲವು ಕಲಾವಿಮರ್ಶೆಯ ಹರಿವುಗಳನ್ನು ಇಲ್ಲಿ ಕೊಟ್ಟಿದ್ದೇನೆ: “ವಿಮರ್ಶಕನ ಬುಡ 
ಮೊದಲು ಭದವಾಗಿರಬೇಕು, ಇಂಥ ಕಲೆ ಇಂಥದೇ ಕೆಲಸ ಮಾಡಬೇಕು; ಮಾಡಬಹುದು- 
ಎಂಬುದು ಮೊದಲು ನಮಗೆ ತಿಳಿದಿರಬೇಕು. ಅದಕ್ಕೆ ಸಂಬ೦ಧಪಟ್ಟ ಸಂಪ್ರದಾಯಗಳ 
ಅರಿವೂ ನಮಗಿರಬೇಕು. ಅದು ಕಲಿತಾದರೂ ಬಂದಿರಬೇಕು; ಓದಿಯಾದರೂ ಬಂದಿರಬೇಕು 
ಅಷ್ಟೆಲ್ಲಾ ಆದ ಮೇಲೆ ಒಬ್ಬ ಕಲಾವಿದನೋ, ಕಲಾವಿದೆಯೋ, ಏನನ್ನು ಮಾಡುತ್ತಿದ್ದಾಳೆ; 
ಹೇಗೆ ಮಾಡುತ್ತಿದ್ದಾಳೆ ಎಂಬುದರ ತೂಕ ತುಲನೆ ಮಾಡಬೇಕು- ನಮ್ಮ ಕಲಾವಿದರು 
ತಾವು ಅಭ್ಯಾಸ ಮಾಡಿದ ಶಾಸ್ತ್ರದ ಭಾಗಗಳನ್ನು ಮೇಲಿಂದ ಮೇಲೆ ಚಮತ್ಕಾರವಾಗಿ 
ಉರು ಹಾಕಿದರೆ, ಅದೇ ಕಲೆ ಎಂದು ತಿಳಿಯುತ್ತಾರೆ. ಅಲರಿಪು, ತಿಲ್ಲಾನ ಇವುಗಳು 
ನಾಟ್ಯ ಶಾಸ್ತ್ರದ ಪಾಂಡಿತ್ಯ ಪ್ರದರ್ಶನಕ್ಕೆ ಬರಬಹುದು. ತೋರಿಸುವವಳ ಒಳಗೇನಿದೆ- 
ಎಂದು ಕಾಣಿಸುವುದಕ್ಕೆ ಅವಳಲ್ಲಿ ಸ್ವಂತ ಭಾವ ರಸಗಳಿರಬೇಕು. ಅವೂ ನೃತ್ಯದ ಮೂಲಕ 
ಸೃಷ್ಟಿಗೊಳ್ಳಬೇಕು.” ನಯನತಾರೆಯ ಭಾರತೀಯ ಅಧ್ಯಾತ್ಮವನ್ನು ವಿದೇಶೀಯರಿಗೆ 
ತಲುಪಿಸುವ ರಾಯಭಾರಿ ತಾನು, ಎನ್ನುವ ಅಹಮ್ಮಿನ ಮಾತಿಗೆ “ಮೊದಲಿಗೆ ನಾವು 
ನಮ್ಮ ಜೀವನದಲ್ಲಿ ತೊಡಗುವುದೇ ಆತ್ಮವಂಚನೆಯಿಂದ- ಕುಣಿತದ ಯಾವ ಹೆಜ್ಜೆಯ 
ಗತ್ತು ಮಣಿತ, ಜಿಗಿತ, ಅ೦ಗಭ೦ಗಿ ಅಧ್ಯಾತ್ಮದಿಂದ ಹುಟ್ಟಿದ್ದು ಎನ್ನುತ್ತೀರಾ? ನಿಜಕ್ಕೂ 
ಅಪ್ಲೆಲ್ಲಾ ಅಧ್ಯಾತ್ಮದಲ್ಲಿ ತೇಲಿದ ಜನರು. ವಿಷಯಲೋಲುಪರಾಗಿ ಮೆರೆಯುವ ಚಪಲವನ್ನು ' 
ತಾಳುತ್ತಾರೆಯೇ? ನಮ್ಮಲ್ಲಿ ಇಲ್ಲದಿರುವ ಅಧ್ಯಾತ್ಮವನ್ನು ಕಲಿತ ಮಾಧ್ಯಮಕ್ಕೆ ಆರೋಪಿಸಿ 
ಯಾಕೆ ಆಟವಾಡಬೇಕು” ಎನ್ನುತ್ತಾ ಹರಿತ ವಿಮರ್ಶೆಯಿಂದ ಪ್ರತಿಕ್ರಿಯಿಸುತ್ತಾರೆ. 
"ಒಂಟಿ ದನಿ'ಯ ಇನ್ನೊಬ್ಬ ಪ್ರಖರ ವಿಮರ್ಶಕ ಡಾ. ಜಯಂತ್‌ ಅವರ ಮಾತು 
ವಿದ್ಯಾರ್ಥಿಗಳಲ್ಲಿ ತುಂಬಾ ಆದರಣೀಯವಾದುದು. ಅವರು ತಮ್ಮ ಶಿಷ್ಯವೃಂದಕ್ಕೆ ತುಂಬಾ 
ಮೆಚ್ಚಿನವರು. ಅವರು ಮನುಷ್ಯನ ವ್ಯಕ್ತಿತ್ವದ ಬಗ್ಗೆ. ಘನತೆಯ ಬಗ್ಗೆ ಅಮೋಘವಾಗಿ 
ಲೆಕ್ಚರ್‌ ಕೊಡಬಲ್ಲರು. ಅದರಲ್ಲೂ ಹೆಣ್ಣುಮಕ್ಕಳ ದಾಸ್ಯ. ವಿಮೋಚನೆಯ ಮಾರ್ಗಗಳನ್ನು 
ನಿರರ್ಗಳವಾಗಿ ಭಾಷಣಗಳಲ್ಲಿ ಮೋಹಕವಾಗಿ ಮೂಡಿಸಬಲ್ಲರು. ಅಂತಹವರ ಮಡದಿ 
ಶಾಲಿನಿ, ಅವಳೂ ವಿದ್ಯಾವಂತೆ, ವಿಚಾರವಂತೆ. ಅವಳು ತನ್ನ ವಾದವನ್ನು ಲೋಕಾಭಿರಾಮ 
ವಾಗಿ ಮಾತಾಡಿದ್ದನ್ನೂ ಸಹಿಸುವಷ್ಟು ತಾಳ್ಮೆ ಈ ಪ್ರಖರ ಬುದ್ಧಿಜೀವಿಗೆ ಇರುವುದಿಲ್ಲ. 
ಅಂತಿಮವಾಗಿ ಅವರ ಕಿರುಕುಳಗಳಿಂದ, ಅಸಹನೆಯಿಂದ ಬೇಸತ್ತ ಶಾಲಿನಿ ಮೊರೆ 
ಹೋಗುವುದು ಸೀಮೇಎಣ್ಣೆ ಸುರಿದುಕೊಂಡು ಬೆಂಕಿಗೆ! ಇಂತಹ ನಾಗರಿಕ ವಿಡಂಬನೆಗಳಿಂದ 
ತುಂಬಿದ "ಒಂಟಿ ದನಿ' ಕಡೆಗೂ ಮನುಷ್ಯನ ಸ್ವಭಾವದ ವೈಚಿತ್ರಗಳನ್ನೇ ದಾಖಲಿಸುತ್ತದೆ. 


ಕ್ರಾ 
ಕಾರಂಡರ ಜೀವಂತ ಪಾತ್ರಗಳು - ೧೦ 


ಭಾರತದ ಸ್ವಾತ೦ತ್ರ್ಯ ಸಂಗ್ರಾಮದ ಸಮಯವೆಂಬುದು ಮನುಕುಲದ ವಿಚಾರ ' 
ಸ್ವಾತಂತ್ರ್ಯದ Sh ಸಮಯ, ಮಾನವ ಜನಾಂಗದೆದುರು ಹೊಸ ದಿಗಂತಗಳು 
ವಿಧವಿಧವಾಗಿ ತರದುಕೂಳ ಸ ಸಪ 

ತ್ತಿದ್ದ ್ರಿ } , ಕುದಿಯುವ ' 
ಲಾವೆಯಂತೆ ತಳಮಳಿತ ಸ್ಥಿತಿಯಲ್ಲಿ ಅಸ್ಥಿರ ಚಲನೆಯಿಂದ ಕಂಗೆಟ್ಟಿದ್ದವು. ಹೊಸ ಹೊಸ ' 


ಜುಲಾ: 
೪೨ ಮ + ಆಗಸ್ಟ್‌ ೨೦೦೮ ಸಂಕಲನ-೪೦ : 


ಆರ್ಥಿಕ ಪರಿಕಲ್ಪನೆಗಳು; ಹೊಸ ಹೊಸ ರೀತಿಯ ಸಮಾಜರಚನೆಯ ತಾತ್ವಿಕ 
ವಿಚಾರಮಂಡನೆಗಳು, ಸಾಮಾಜಿಕ ಜೀವನದಲ್ಲಿ ಸಂಚಲನವನ್ನು ಮೂಡಿಸಿದ್ದವು. 

ಭಾರತದಲ್ಲಿ ತಳಊರಿದ್ದ ವಸಾಹತುಶಾಹಿ ಆಡಳಿತದ ವಿರುದ್ಧ ಅದುವರೆಗಿನ 
ಜಗತ್ತು ಕಂಡರಿಯದ ಹೊಸ ಬಗೆಯ ಹೋರಾಟವೊಂದು, ಗಾಂಧೀಜಿಯವರ ನೇತೃ ತ್ರದಲ್ಲಿ 
ರೂಪುಗೊಳ್ಳುತ್ತಿತ್ತು. ಸಕಲ ಅಧಿಕಾರಗಳ ಸವಲತ್ತುಗಳೊಡನೆ, ಶಸ್ತ್ರಸಜ್ಜಿತ ಸೈನ್ಯ ಜರಾ 
ಸುಸಂಘಟಿತ 'ಶಕ್ತಿಯಾಗಿದ್ದ ಪ್ರಭುತ್ವದೆದುರು, ನಿರಾಯುಧರೂ ನಿಸಹಾಯಕರೂ ಆದ 
ಜನಸಾಮಾನ್ಯರು" ತಮ್ಮ ನ್ಯಾಯಯುತ ಸಾತಂತ್ರ್ಯದ ಕೋರಿಕೆಗಳಿಗಾಗಿ, ಅಸಹಕಾರ 
ಮತ್ತು ಅಹಿಂಸಾತ್ಮಕ ಹೋರಾಟಗಳಿಂದಲೇ ಗುರಿ ತಲುಪಬೇಕೆಂಬ ಆಕಾಂಕ್ಷೆಯಲ್ಲಿ 
ಜನಾಂದೋಲನವನ್ನು ಬಾಪೂಜಿ ಸಂಘಟಿಸತೊಡಗಿದ್ದರು. ಇದು ಜಗತ್ತಿಗೆ ತೀರಾ “ಹೊಸ 
ಬಗೆಯ ಅಂದೋಲನವಾಗಿತ್ತು ಸಂಪೂರ್ಣ ಭಾರತೀಯ ಚಿಂತನೆಯಿಂದ ಪ್ರೇರಿತವಾದ, 
ರಕ್ತರಹಿತ ಹೋರಾಟದ ಸ್ವರೂಪವನ್ನು ಎದುರಿಸುವ ನೈತಿಕ ಧೈರ್ಯ, ವಸಾಹತುಶಾಹಿ 
ಆಡಳಿತಕ್ಕೆ ಇರಲಿಲ್ಲವಾದರೂ; ತನ್ನ ಕೈಯಲ್ಲಿದ್ದ ಪಾಶವೀ ಬಲದಿಂದಲೇ ಹೊರಾಟವನ್ನು 
ಕೊನೆಗಾಣಿಸಲು, ಅಮಾನವೀಯ, ಹಿ೦ಸಕ ವಿಧಾನಗಳನ್ನು ಆಡಳಿತ ಜನರ ಮೇಲೆ 
ಪ್ರಯೋಗಿಸುತ್ತಿತ್ತು. 

ಗಾಂಧೀಜಿಯವರ ಹೋರಾಟವೆಂಬುದು, ಕೇವಲ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ 
ಮಾತ್ರವಾಗಿರಲಿಲ್ಲ, ಜಗತ್ತಿನ ಮನುಕುಲದ ದಾಸ್ಯದ ವಿರುದ್ಧದ ಹೋರಾಟವಾಗಿತ್ತು. 
ಜಗತ್ತಿನ ಯಾವುದೇ ಮಾನವಜನಾ೦ಗ, ಯಾವುದೇ ಕಾರಣದಿಂದಲೂ ಸಹ, ಸಹಮಾನವ 
ಜನಾ೦ಗದಿ೦ದ ಶೋಷಣೆಗೆ ಒಳಗಾಗಕೂಡದು, ಈ ಪೃಥ್ವಿಯಲ್ಲಿ ಎಲ್ಲಾ ಮಾನವರಿಗೂ, 
ಘನತೆ ಮತ್ತು ಗೌರವಗಳಿಂದ ಬದುಕುವ ಹಕ್ಕು ಸಹಜವಾಗಿಯೇ ಇದೆ; ಅದನ್ನು ಕಿತ್ತುಕೊಳ್ಳುವುದು, 
ಇನ್ನೊಬ್ಬರ ಸ್ವಾತಂತ್ರ್ಯವನ್ನು ಗೌರವಿಸದಿರುವುದು, ಪರಮ ಪಾಪಮಯವಾದ ಕೆಲಸ. 
ಎನು ವುದೇ ಬಾಪೂವಿನ ವಿಚಾರಸರಣಿಯ ಪ್ರಮುಖ ನಿಲುವಾಗಿತ್ತು. 

ಯಾವುದೇ ಅಜ್ಞಾನದ ಕಾರಣದಿಂದ ಅಥವಾ ಸಾಂಪ್ರದಾಯಿಕ ನಂಬಿಕೆಗಳಿಂದ, 
ಮನುಷ್ಯರನ್ನು ಗುಲಾಮರನ್ನಾಗಿ ನಡೆಸಿಕೊಳ್ಳುವ ಜನಾಂಗಗಳ ವಿರುದ್ಧ, ಅವರ ನಂಬಿಕೆಗಳು, 
ತಪ್ಪು ಕಲನೆಗಳಿಂದ ಕೂಡಿದವು ಎನು ವುದನ್ನು ಅಹಿಂಸಾತ್ಮಕ" ಮಾರ್ಗಗಳಿಂದಲೇ 
ಶೋಷಕರಿಗೆ ಮನದಟ್ಟು ಮಾಡಿಕೊಡುವ, “ವಿನೂತನ ವಿಧಾನಗಳನ್ನು ಜಗತ್ತು ನಿಬ್ಬೆರಗಾಗಿ 
ನೋಡತೊಡಗಿತು. ಈ " ದೃಷ್ಟಿಯಿಂದ ಬಾಪೂಜಿ ನಡೆಸುತ್ತಿದ್ದ ಎಲ್ಲ ಕಾರ್ಯಾಚರಣೆಗಳು 
ಪ್ರಯೋಗಾತ್ಮಕವಾಗಿದ್ದವು. ತಮ್ಮ ಆಲೋಚನಾ ಸರಣಿ ಮತ್ತು. ತಾತ್ವಿಕ ಆದರ್ಶಗಳು 
ಕೇವಲ ಚಿಂತನಾಪರಿಧಿಯಲ್ಲಿ ಉಳಿಯದೆ. ಕಾರ್ಯಾಚರಣೆಯ ಮೂಲಕ 'ಧೃಢಪಡಬೇಕೆಂಬ 
ಸಂಕಲ್ಪದಿ೦ದ ಬಾಪೂ ಕಾರ್ಯಪ್ರವೃ ತ್ತರಾಗಿದ್ದರು. 

'ತಮ್ಮ ಕಾರ್ಯಕ್ಷೇತ್ರ. ಎಷ್ಟು ಕಠಿಣ ಶ್ರಮದಿಂದ ಕೂಡಿದುದೆಂಬ ಅರಿವು ಬಾಪುಗೆ 
ಚೆನ್ನಾಗಿಯೇ ಇತ್ತು. ಮಗೆ ಇದ್ದ ಅಪಾರ ಅನುಯಾಯಿಗಳಲ್ಲಿ, ಎಷ್ಟು ಜನ ತಮ್ಮ 
ವಿಚಾರಧಾರೆಯನ್ನು ಸರಿಯಾಗಿ ಗ್ರಹಿಸಿ, ಕಾರ್ಯತತ್ತರರಾಗಬಲ್ಲರೆಂಬುದು ಸಹ 
ಅನುಮಾನಾಸದವಾಗಿತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಸ್ವತಃ ಗಾ೦ಧೀಜಿಯವರಿಗೆ ತಮ್ಮೆಲ್ಲಾ 
ಚಟುವಟಿಕೆಗಳೂ ಸಹ "ಸ್ವತಃ "ತಾವೇ ಪ್ರಯೋಗಾತ್ಮಕವಾಗಿ ಧೃಢಪಡಿಸಿಕೊಳ್ಳಬೇಕಾದ 


ತತ್ವಗಳೆಂಬುದರ ಅರಿವೂ. ಇತು. ಅವರು ತೀವ್ರವಾಗಿ ಪ್ರತಿಪಾದಿಸುತ್ತಿದ್ದ ಸತ್ಯ ಮತ್ತು 


ಅಹಿಂಸೆ, ಸುಲಭವಾಗಿ ಆಚರಿಸಲು ಸಾಧ್ಯವಿಲ್ಲದಷ್ಟು ಕಠಿಣತಮ ಸವಾರುಗಳೆಂಬುದನ್ನು, 


೮೩ 
ಸಂಕಲನಸ-೪೦ ಜುಲಾಯಖ + ಆಗಸ್ಟ್‌ ೨೦೦೮ 


ಅವರು ಸರಿಯಾಗಿಯೇ ಗಹಿಸಿದ್ದರೆಂಬುದಕ್ಕೆ ಅವರ ಲೇಖನಗಳೇ ಸಾಕ್ಷಿಯನ್ನೊ ದಗಿಸುತ್ತವೆ: 
“ಸತ್ಯ ಮತ್ತು ಅಹಿಂಸೆ ಎರಡೂ ಅನಾದಿಯಾದವುಗಳು, ಅವು ಪರ್ವತಗಳೆಷ್ಟು 
ಪ್ರಾಚೀನ. ಅದರ “ಕರ್ತೃ ಗಾಂಧಿಯಲ್ಲ. ಗಾಂಧಿ ಕೇವಲ ಆ ಪಥದಲ್ಲಿ ಎಡವುತ್ತಾ 
ನಡೆಯುತ್ತಿರುವ ಒಬ್ಬ ಸಾಮಾನ್ಯ ಪಥಿಕ” ಎಂಬುದಷ್ಟೇ ಬಾಪೂವಿನ ನಂಬಿಕೆಯಾಗಿತ್ತು. 
ಬಾಪೂವನ್ನು ಕುರುಡಾಗಿ, ಆರಾಧಿಸುವ: ಹಿಂಬಾಲಿಸುವ ಅಸ೦ಖ್ಯ ಜನಸ್ತೋಮ ಅಂದಿನ 
ಭಾರತದಲ್ಲಿತ್ತಾದರೂ; ತಾತ್ವಿಕವಾಗಿ ಅವರ ವಿಚಾರಧಾರೆಗಳನ್ನು ಅರ್ಥ ಮಾಡಿಕೊಂಡ 
ವಿಚಾರಶೀಲರ ಸಂಖ್ಯೆ ತೀರಾ ಪರಿಮಿತವಾಗಿತ್ತು. ಇದಲ್ಲದೆ ಅವರ ಕಾರ್ಯಕ್ಷೇತ್ರ ಸಹ 
ತೀರಾ ವಿಸ್ತಾರವಾದ "ಅನೀಕ ವಿಷಯಗಳನ್ನೋ ಳಗೊಂಡಿದ್ದುದರಿಂದ. ಅವರ ಅನೇಕ 
ನಡೆಗಳು ಅನೇಕ ಸಾರಿ ಅವರಿಗೆ ಭಾರಿ ಹಿನ ಡೆಯನ್ನು ೦ಟು ಮಾಡುತ್ತಿದ್ದವು. ಅಹಿಂಸೆಯ 
ಅರ್ಥ ಬಾಪೂ ದೃಷ್ಟಿಯಲ್ಲಿ ತೀರಾ ವ್ಯಾಪಕವಾಗಿತ್ತು. ಪ್ರತ ಕೇವಲ ತನ್ನ 5 ಸಹಮಾನವರಿಗೆ 
ದೈಹಿಕ, ಮಾನಸಿಕ "ವ್ಯಥೆಗಳಿಗೆ ಈಡು ಮಾಡದಿರುವುದು ಮಾತ್ರವಾಗಿರಲಿಲ್ಲ: ಸಕಲ 
ಚೀಷರರ್ಗಗಳ ವಿಷಯದಲ್ಲಿ ಸಹ, ಅದೇ ಆಚರಣೆಯನ್ನು ಅನುಸರಿಸಲೇಬೇಕೆಂಬ 
ನಿಯಮದ ಪ್ರಯೋಗದ ಕಣವಾಗಿತ್ತು. ಜೀವಿಸಿರುವ ಯಾವುದೇ ಮನುಷ್ಯ, ಸಂಪೂರ್ಣ 
ಅಹಿಂಸೆಯನ್ನು ಆಚರಿಸಲು ಕಠಿಣವೆ೦ಬ ವಾಸ್ತವವನ್ನು ಅವರು ಮನಗಂಡಿದ್ದರು. 
ಸ್ವಲ್ಪವಾದರೂ ಹಿ೦ಸೆಯನ್ನು ಆಚರಿಸದೆ. ಈ ಭೂಮಿಯ ಮೇಲೆ ಬದುಕುವುದು ಸಾಧ್ಯವೇ 
ಇಲ್ಲ! ಎಂಬುದನ್ನು ಮನಗಂಡ ಬಾಪೂ, ಮನದ ಮೂಲೆಗಳಲ್ಲಿ ಹರಡಿರುವ ಹಿಂಸೆಯ 
ಬೇರುಗಳನ್ನು ಸಮೂಲವಾಗಿ ಕಿತ್ತು ನಾಶಪಡಿಸುವುದು. ಎ೦ಬ (ಬುದ್ಧಿಪೂರ್ವಕವಾದ 
೦ಸೆಯ ವಿರುದ್ಧದ ಜಾಗೃತಿ) ತತ್ವಕ್ಕೆ ಶರಣಾಗಿದ್ದರು. 
ಬ್ರಿಟಿಷ್‌ ಆಳರಸರಲ್ಲಿ ಸಹ ಮಹಾತ್ಮರ ವಿಚಾರ ಪ್ರಣಾಲಿಗಳಿಗೆ ಮಾರು 
ಹೋದವರಿದ್ದರು; ಹಾಗೆಯೇ ಅವರ ವಿಚಾರಸರಣಿಯ ತೀವ್ರ ವಿರೋಧಿಗಳೂ ಇದ್ದರು. 
ಈ ಕಾರಣಗಳಿಂದಾಗಿ ಅನೇಕ ಕಡೆಗಳಲ್ಲಿ ಅವರಿಗೆ ಸುಲಭದ ಗೆಲುವು ಸಿಗುತ್ತಿದ್ದಂತೆಯೇ, 
ತೀವ್ರವಾದ ಅಡಚಣೆಗಳೂ ಸಹ ಎದುರಾಗುತ್ತಿದ್ದವು. ಅವರು ಮಾತ್ರ ಎರಡನ್ನೂ 
ಸಮಾನವಾಗಿ ಸ್ವೀಕರಿಸುವ ಮನಃಸ್ಥಿತಿಯನ್ನು ಹೊಂದಿದ್ದರಾದರೂ, ಅವರ ಹಿನ] ಡೆಗಳು 
ಅವರ ತಾತ್ವಿಕತೆಯ ವೈಫಲ್ಯಗಳೆಂದು, ಅವರ ಅನು ುಯಾಯಿಗಳೂ ತಪ್ಪು 'ಗಹಿಕೆಗೆ 
ಒಳಗಾಗುತ್ತಿದ್ದರು. ಜರೋಧಿಗಳಂತೂಾ ಅಹಿಂಸೆ ಎಂಬ ತತ್ವವೇ ಒಂದು ಬುಡವಿಲ್ಲದ 
ವಾದಸರಣಿ ಎಂದು ಭಾವಿಸುತ್ತಿದ್ದರು. ಶಸ್ತ್ರ ಸ್ವಸಜ್ಜಿತನ ಎದುರು ಶಾಂತಿಮಂತ್ರ ಅಪಹಾಸ್ಯವಲ್ಲದೆ 
ಇನ್ನೇನಲ್ಲ; ಶಸ್ತಕ್ಕೆ ಪ್ರತಿ ಶಸ್ತ್ರ ಮಾತ ನೆತ್ತರ ಕೊಡಬಲ್ಲದು ಎಂಬುದು ಕ್ರಾಂತಿಕಾರಿಗಳ 
ಧೃಢ ನಿಲುವಾಗಿತ್ತು ಅಹಿಂಸೆಯನ್ನು ಅಷ್ಟೊಂದು ಪ್ರತಿಪಾದಿಸುವ ಗಾಂಧೀಜಿ ಯುದ 
ಕಾಲದಲ್ಲಿ ಬ್ರಿಟಿಷ ಆಳರಸರಿಗೆ ನೆರವು ನೀಡಲು ನಿರ್ಧರಿಸಿದ್ದು ಒಂದು ಬಗೆಯ 
ವಿಪರೀತವೆಂದು ಅನೇಕರಿಗೆ ಅನ್ನಿಸಿತ್ತು. ಸ್ವತಃ ಗಾಂಧೀಜಿಯವರಿಂದ ಪ್ರೇರಣೆ ಹೊಂದಿದ್ದ 
ಮಿ. ಪೋಲಕ್‌ರವರು ಮಹಾತರಿಗೆ ಟೆಲಿಗ್ರಾಮ್‌ ಕಳಿಸಿ ಸ್ಪಷ್ಟನೆ ಕಿನಳಿದೆ: ಅದಕ್ಕೆ 
ಗಾಂಧೀಜಿ ಕೊಟ್ಟ ಉತ್ತರ ತುಂಬಾ ಮನನೀಯವಾಗಿತ್ತು 
“ಯುದ್ಧ, ಹಿಂಸೆಯ ಪರಮಾವಧಿ ಎಂಬುದು ನಮಗೆಲ್ಲರಿಗೂ ಗೊತ್ತು ಯುದ್ದದಲ್ಲಿ 
ಭಾಗವಹಿಸದಿದ್ದರೂ ಬೆಂಬಲಿಸುವುದೂ ಸಹ ಹಿಂಸೆಗೆ ಪ್ರೇರಣೆ ಎಂಬ ಮಾತೂ ನಿಜ 
ಆದರೆ ಯುದ್ಧವನ್ನೇ ನಿಲ್ಲಿಸಿ ಬಿಡುವ ಸಾಮರ್ಥ್ಯ ನಮಗೆ ಯಾರಿಗೂ ಇದ್ದಂತಿಲ್ಲ. ಇದು 
ನಮಗಾರಿಗೂ ಬೇಕಿಲ್ಲದ ಅನಿಷ್ಟವೇ ಆಗಿರುವುದರಿಂದ, ಯುದ್ಧ ಕಾಲದಲ್ಲಿ ನಮ್ಮ 


ಅಟ 
ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲನ-೪೦ 


ಕರ್ತವ್ವಗಳನ್ನು ನಾವು ಪರಾಮರ್ಶಿಸಲೇಬೇಕು. ಇಲ್ಲಿ ಭಾಗವಹಿಸುವುದು, ಭಾಗವಹಿಸದಿರುವುದು 
ಎರಡೂ ತಪ್ಪುಗಳೇ ಆಗಿ. ಹೋಗುವುದು ಇಲ್ಲಿನ ವಿಚಿತ್ರ. ಗಾಯಾಳುಗಳ ಸೇವೆ 
ಮಾಡುವುದು. ಮಾನವೀಯವೇ ಆಗಿರಬಹುದಾದರೂ; ನಾವು ಯಾವ ಪಡೆಯ ಪರವಾಗಿ 
ಕೆಲಸ ಮಾಡುವೆವೋ, ಅದರ ವಿರುದ್ಧ ಪಡೆಯ ಶತ್ರುಗಳಾಗುವುದು ಇಲ್ಲಿನ ಅನಿವಾರ್ಯ. 
ಈಗ ಬ್ರಿಟಿಷ್‌ ಆಳರಸರ ಏರುದ್ಧ ನಾವು ಹೋರಾಡುತ್ತಿರುವುದು ನಿಜ, ಆದರೆ ಅವರ 
ಸಂಕಷ್ಟಮಯ ಸಮಯದಲ್ಲಿಯೇ ಅವರ ವಿರುದ್ಧ ಹೋರಾಟವನ್ನು ತೀವ್ರಗೊಳಿಸುವುದು 
ನನಗೆ ನೈತಿಕವೆನಿಸುವುದಿಲ್ಲ. ಈಗಲೇ ಅವರನ್ನು ಬಗ್ಗಿಸಬೇಕೆಂಬುದು ಕೆಲವು ಮಿತ್ರರ 
ಅಭಿಪ್ರಾಯವೆಂಬುದನ್ನು ನಾನು ಬಲ್ಲೆ, ನನಗೆ ಹುದು ಸರಿಯಾದ ಕ್ರಮವಾಗಿ ಕಾಣಿಸುತ್ತಿಲ್ಲ. 
ನಮ್ಮ ಬೇಡಿಕೆಗಳು ನ್ಯಾಯಯುತವಾಗಿದ್ದರೆ ಅವು ಯಾವಾಗಲಾದರೂ ಈಡೇರಲೇಬೇಕು. 
ನಾವು ನೈತಿಕವಾಗಿಯೇ ಗೆಲ್ಲಬೇಕು. ಈ ರೀತಿಯ ನೈತಿಕವಲ್ಲದ ಗೆಲುವು ಗೆಲುವೇ ಅಲ್ಲ 
ಎನ್ನುವುದು ನನ್ನ ನಂಬಿಕೆ. ಈಗ ಇಡೀ ಬ್ರಿಟಿಷ್‌ ಪುತ್ತ ಸಂಕಷ್ಟಕ್ಕೆ ಸಿಲುಕಿರುವಾಗ, 
ಅವರ ಹೋರಾಟದಲ್ಲಿ ಜಾಗತಿಕ ನೈತಿಕತೆ ಇದೆ ಎ ನ್ನುವುದಾದರೆ ಅವರನ್ನು ಬೆಂಬಲಿಸುವುದು 
ಕರ್ತವ್ಯವೇ ಆಗುತ್ತದೆ”, ಎಂದು bib ಉತ್ತರವನ್ನು ಮಹಾತ್ಮರು ಕೊಡುತ್ತಾರೆ. ಇದು 
ಬಹಳಷ್ಟು ಕ್ರಾಂತಿಕಾರಿಗಳಿಗೆ, ಅತಿರೇಕದ ಕ್ರಮವೆಂದು ಕಂಡು ಬರುತ್ತದೆ. ಹೀಗೆ ಬಾಪೂಜಿಯ 
ಬದುಕು. ಚಿಂತನೆಗಳು ಸಾಮಾನ್ಯರಿಗೆ ತುಂಬಾ ಕಠಿಣವಾದ ಸವಾಲುಗಳಾಗಿ ಬಿಡುತ್ತವೆ. 

ಗಾಂಧೀಜಿ ವಸಾಹತು ಪ್ರಭುತ್ತದ ವಿರೋಧಿಯಾಗಿದ್ದರೇ ವಿನಃ, ಬ್ರಿಟಿಷ್‌ ಜನತೆಯ 
ವಿರುದವಾಗಿರಲಿಲ್ಲ. ಎಲ್ಲ ಜನಾ೦ಗಗಳಂತೆ. ಬ್ರಿಟಿಷರೂ ಸಹ ಒಂದು ಸಾಮಾನ್ಯ ಜನಾಂಗ. 
ಅವರು ಜಗತ್ತಿನ ಬೇರೆ ಜನಾ೦ಗಕ್ಕಿಂತ ತಾವು ಶ್ರೇಷ್ಠರೆಂಬ ತಪ್ಪು ಕಲ್ಪನೆಗೆ ಬರಲು, 
ಆಕಸ್ಮಿಕವಾಗಿ "ಜರುಗಿದ ಜಾಗತಿಕ ವಿದ್ಯಮಾನಗಳು ಕಾರಣವಾಗಿದ್ದವು. "ಇದೆಲ್ಲಾ ಜನ 
ಸಾಮಾನ್ಯರ ಅರಿವಿಗೆ ಸುಲಭವಾಗಿ ದಕ್ಕುವ ವಿಷಯಗಳಾಗಿರಲಿಲ್ಲ. ಆದುದರಿಂದಲೇ 
ಗಾಂಧೀಜಿಯವರ ಅನೇಕ ವಿಚಾರಪಣಾಲಿಗಳು. ವಿರೊಧಾಭಾಸಮಯವಾಗಿ ಕಾಣುತ್ತಿದ್ದವು. 
ಸಾಮಾನ್ಯ ಬ್ರಿಟಿಷ್‌ ಪ್ರಜೆಗೆ, ಇತರ ಸಾಮಾನ್ಯ ಜನಾಂಗದ ಜೊತೆಗೆ ಶ್ರೇಷ್ಠರೆಂದುಕೊ೦ಡ 
ತಮ್ಮನ್ನು, ಸಮೀಕರಿಸುವುದು ಇಷ್ಟವಾಗುತ್ತಿರಲಿಲ್ಲ. ಹಾಗೆಯೇ ಬ್ರಿಟಿಷರೊಡನೆ 
ಹೋರಾಡುತ್ತಲೇ ಮಾನವೀಯವಾಗಿ 'ಅವರ ಪರವಾಗಿ ನಿಲ್ಲುತ್ತಿದ್ದುದು. ಭಾರತಿ €ಯರಿಗೆ 
ಇಷ್ಟವಾಗುತ್ತಿರಲಿಲ್ಲ. ಇಂಥಲ್ಲಿ ಬಾಪೂ ಅನೇಕ ಅಗ್ನಿ ಪರೀಕ್ಷೆಗಳನ್ನು ಎದುರಿಸ ಬೇಕಾಗುತ್ತಿತ್ತು. 

ಆದರೆ ಕ್ರಾಂತಿಕಾರಿಗಳಿಗೆ ಇದೆಲ್ಲ ಒಂದು ರೀತಿಯ ಭಮೆಯಂತೆ ಗೋಚರಿಸುತ್ತಿತ್ತು 
ಅವರು ಶಸ್ತ್ರ ಧರಿಸಲು ಸಜ್ಜಾಗಿಯೇ ಇದ್ದರು. ಗಾಂಧಿ ಎಷ್ಟೇ ಅಹಿಂಸಾತ್ಮಕ ಚಳವಳಿಗಳನ್ನು 
ಸಂಘಟಿಸದರೂ, ಬ್ರಿಟಿಷ್‌ ಪ್ರಭುತ್ವದ ದಬ್ಬಾಳಿಕೆಯೇನೂ ಮನಃಪ ವರ್ತನೆಯು 
ಸ್ಥಿತಿಯಲ್ಲಿರಲಿಲ್ಲ. ಜನರ ಮೇಲೆ ವ್ಯಾಪಕ ಹಿಂಸೆಗಳು ನಡೆದೇ ನಡೆದವು. ಭಾರತೀಯರೇ 
ಆಗಿದ್ದ ಪೊಲೀಸರು. ಭಾರತೀಯರ “ಮೇಲೆಯೇ ಎಣೆ ಇಲ್ಲದ ಕ್ರೌರ್ಯವನ್ನು ತೋರಿಸಿ 
ನಿಷ್ಠರುಣೆಯನ್ನು ಮೆರೆಸಿದರು. ಇದರ ಪರಿಣಾಮ ಜನರೂ ಸಹ ಪ್ರಭುತ್ವದ ವಿರುದ್ದ 
ತೀವ್ರ ಆಕ್ರೋಶದಿ೦ದ ಕಾರ್ಯಪವೃ ತ್ರರಾದರು. ದೇಶದಲ್ಲಿ ಹಿಂಸೆ, ಪ್ರತಿಹಿಂಸೆಗಳು ತಾಂಡವ 
ವಾಡಿದವು. ಸ್ವಾತಂತ್ರ್ಯ ದೊರಕಿದುದು ಅಹಿಂಸೆಯ "ಪರಿಣಾಮವೆಂದರೆ; ಅಲ್ಲ ಅದು 
ಹಿಂಸೆಯ ಪರಿಣಾಮ; "ಅಥವಾ ಅದಾವುದೂ ಅಲ್ಲ, ಜಾಗತಿಕ ವಿದ್ಯಮಾನಗಳೇ ವಸಾಹತು 
ಶಾಹಿಯ ಅಂತ್ಯವನ್ನು ತಂದವು- ಎಂಬೆಲ್ಲ ವಾದಗಳು ಮಾತ್ರ ಉತ್ತರ ಕಾಣದ ಪಶ್ನೆ ಗಳಾದು 
ವಾದರೂ, ky ER ಮಾನವೀಯವಾದ. ಮೃಗೀಯವಲ್ಲದ. ದ್ವೇಷ ರಹಿತವಾದ 


ಸಂಕಲಸ-೪ಆ೦ ಜುಲಾಯಂಖ + ಆಗಸ್ಟ್‌ ೨೦೦೮ ೪೫ 


ಪರಿಣಾಮಕಾರಿ ಅಸ್ತ್ರ ಎಂಬುದನ್ನು ಜಗತ್ತು ಮನಗಂಡಿತು. 

ಇಂತಹ ವಿಪೆವಮಯ ಸಮಯದಲ್ಲಿ, ಭಾರತೀಯ ಸ್ವಾತಂತ್ರ್ಯದ ಬಗ್ಗೆ ಬರೆದ 
ಸಾಹಿತ್ಯ ವಿಪುಲವಾದುದು; ವಿಪುಲತೆಯಷ್ಟೇ ಭಾವೋದ್ವೇಗದಿ೦ದಲೂ ಕೂಡಿದುದು. 
ಇದೇ "ವಿಷಯವನ್ನು ಕೈಗೆತ್ತಿಕೊಂಡ ಕಾರಂತರು, ತಮ್ಮ ಸಹಜ ನಿರುದ್ದಿಗ್ನ ಶೈಲಿಯಲ್ಲಿ 
ಅತ್ಯಂತ ನಾಸ ಅಂದಿನ ಘಟನಾವಳಿಗಳನ್ನು "ಔದಾರ್ಯದ ಉರುಳಲ್ಲಿ' 
ಕಾದಂಬರಿಯಲ್ಲಿ ಕಟ್ಟಿ ಕೊಡುತ್ತಾರೆ. 

"ಔದಾರ್ಯದ ಉರುಳಲ್ಲಿ', ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ, ನಗರಗಳು, 
ಗ್ರಾಮೀಣ ಭಾಗಗಳಲ್ಲಿ, ಸ್ವಾತಂತ್ರ್ಯ "ಸಂಗ್ರಾಮ ಸಮಯದಲ್ಲಿನ ಘಟನಾವಳಿಗಳನ್ನು 
ಯಥಾವತ್ತಾಗಿ ಕಟ್ಟಿ ಕೊಡಲಿ, ಪ್ರಾಮಾಣಿಕವಾಗಿ ಪ್ರಯತ್ನಿಸುವ, ಒಂದು ಪ್ರಯತ್ನ. 
ಇಲ್ಲಿ ಸಹಜವಾಗಿಯೇ ಚಿತ್ರವಿಚಿತ್ರ ಸ್ವಭಾವದ ಅಪಾರ ಜನಸ್ತೋಮ ಎದುರಾಗುತ್ತದೆ. 
ಅಂದು ಜನರಲ್ಲಿ ಮಡುಗಟ್ಟಿದ್ದ ಪಾರತಂತ್ರದಿಂದ ಹೊರಬರಬೇಕೆ೦ಬ ಆಕಾಂಕ್ಷೆಯ 
ಜೊತೆಜೊತೆಗೇ; ಅದೇ ಜನರ ಪರಿಪರಿಯ ಭಾವಪ್ರಪಂಚದ ಕೌತುಕಮಯ ವಿವರಗಳನ್ನು; 
ಚಿತ್ರವಿಚಿತ್ರ ಸ್ವಭಾವಗಳ ಕಲಸುಮೇಲೋಗರವನ್ನು; ಹೋರಾಟವನ್ನೇ ಬದುಕಿನ 
ಗುರಿಯನ್ನಾಗಿಸಿಕೊ೦ಡು ಕಷ್ಟಗಳನ್ನು ಆಹ್ಹಾನಿಸಿ ಎದೆಯೊಡ್ಡಿ ನಿಂತವರನ್ನೂ ಜೊತೆಗೆ 
ಹೋರಾಟದ ಲಾಭಗಳನ್ನು ಸ್ಥಹಿತಕ್ಕೆ ಬಳಸಿಕೊಂಡು ಹೆಸರು, ಹಣ, ಅಧಿಕಾರ ಮೂರನ್ನೂ 
ಸಂಪಾದಿಸಿ ಕೃತಾರ್ಥರಾಗುತ್ತಿದ್ದ ಕುಟಿಲರನ್ನೂ ಕಾರಂತರು ತಮ್ಮದೇ ಶೈಲಿಯಲ್ಲಿ, 
ನಿರೂಪಿಸುತ್ತಾ ಹೋಗುತ್ತಾರೆ. 

ಗಾಂಧೀಜಿಯವರ ವಿಚಾರಪ್ರಣಾಲಿಗಳಿ೦ದ ಪ್ರೇರಿತನಾದ, ರಾಧಾಕೃಷ್ಣ ತನ್ನ ಮಿತ್ರರ 
ಜೊತೆಯಲ್ಲಿ ಹಳ್ಳಿಹಳ್ಳಿಗಳಲ್ಲಿ, ಸ್ವದೇಶೀ ಆಂದೋಲನವನ್ನು ಪ್ರಚೋದಿಸಲು ಹೆಣಗುತ್ತಾ. 
ನಡೆದಾಡುತ್ತಲೇ ಕಾಡಿನ ಮಧ್ಯದ ಊರುಗಳಲ್ಲಿ, ಜನಜಾಗೃತಿ ಮಾಡುತ್ತಾ, ಹಳ್ಳವೊಂದರ 
ದಂಡೆಯಲ್ಲಿ' ಮೂರು ಕಲ್ಲುಗಳನ್ನಿಟ್ಟು ಗಂಜಿ ಬೇಯಿಸಲು ಪರದಾಡುತ್ತಿದ್ದ ವೇಳೆಯಲ್ಲಿಯೇ, 
ಅಲ್ಲಿಯೇ ಅನತಿ ದೂರದಲ್ಲಿದ್ದ ಹಾಲಾಡಿಯಲ್ಲಿ ಅವನ ತಮ್ಮನ ಮದುವೆಯ ಪಾಯಸದ 
ಊಟದ ತಯಾರಿ ನಡೆಯುತ್ತಿರುತ್ತದೆ. ಹಿರಿಯ ಮಗನೇ “ಮದುವೆಯ ಸಂಭ್ರಮದಲ್ಲಿ 
ಪಾಲುಗೊಳ್ಳದೆ, ಅದೇನೋ ಅವಳಿಗೆ ಅರ್ಥವಾಗದ ಕೆಲಸಗಳಿಗಾಗಿ, ಗೈರು ಹಾಜರಾಗಿದ್ದುದನ್ನು 
ರಾಧಾಕ ಷನ ಅಮ್ಮ ಸಹಿಸಿಕೊಳ್ಳುವುದಾದರೂ ಹೇಗೆ? ಅವಳಗೆ: ಗಾಂಧಿಯಾದರೇನು? 
ದೇವರಾದರೇನು ತನ್ನ ಮಗನ ಬುದ್ದಿಯನ್ನು ಕೆಡಿಸಿ, ಹೀಗೆ ಮನೆ, ಮಾರು ಮನೆಯ 
ಕೆಲಸ ಕಾರ್ಯಗಳು, ಎಲ್ಲವನ್ನೂ ಬಿಟ್ಟು, ಪರದೇಶಿಯಂತೆ ತಿರುಗುವಂತೆ ಮಾಡಿದವರನ್ನು 
ಹೇಗೆ ಕ್ಷಮಿಸೀತು ಅವಳ ಮನಸು)” ಆ ಅಮ್ಮನ ಹೃದಯದ ನೋವಿನ ಆಳವನ್ನು 
ಅರಿಯಲಾದರೂ ಯಾರಿಂದ ಸಾಧ್ಯ? 

ರಾಮಪ್ಪಯ್ಯನವರ ಪರಿಸ್ಥಿತಿಯೇ ಬೇರೆ, ಈಗ ತಮ್ಮ ಎರಡನೆಯ ಮಗ 
ಅನಂತರಾಮನಿಗೆ ತಂದುಕೊಳ್ಳುತಿರುವ ಸೊಸೆಯನ್ನೇ ಹಿರಿಯ” ಮಗ ರಾಧಾಕ ಷ್ಣನಿಗೆ 
ತ೦ದುಕೊಳ್ಳಬೇಕಾಗಿತ್ತು. ಆದರೆ ಅವನಿಗೆ ಮನೆ ಮಾರುಗಳ ಬಗ್ಗೆಯಾಗಲಿ; ತನ್ನ ಭವಿಷ್ಯದ 
ಬಗ್ಗೆಯಾಗಲೀ ಕಿಂಚಿತ್ತಾದರೂ ಕಾಳಜಿ ಇದ್ದರಲ್ಲವೇ? ಆ ಮಾತು. ಬ್ರಿಟಿಷರಂತಹ 
ಭಾರತವನ್ನೇ ಆಳುತ್ತಿರುವ ಬಲಾಢ್ಯರನ್ನು ವಿರೋಧಿಸಿ, ಈ ಮಂಕುಗಳು ಸ್ವಾತಂತ್ರ್ಯ 
ಗಳಿಸುವುದಾದರೂ ಹೇಗೆ? ಗಾಂಧಿಯನ್ನು ನೆಚ್ಚಿಕೊಂಡು ಓದುವುದನ್ನೂ ನಿಲ್ಲಿಸಿ ಮನೆ: 
ಮಾರುಗಳನ್ನೂ ತೊರೆದು ಹುಚ್ಚರಂತೆ ಸೊಮ ುವವರ ಗುಂಪಿನಲ್ಲಿ “ತನ್ನ ಮಗನೂ 


೪೮೩೬ ಜು 
ಲಾಲು * ಆಗಸ್ಟ್‌ ೨೦೦೮ ಸಂಕಲನ-೮೪೦ 


ಸೇರಿಕೊಂಡುದು ಅವರಿಗೆ ಮಾನಸಿಕ ದುಃಖದ ಜೊತೆಗೆ ; ಕೋಪತಾಪಗಳನ್ನೂ ಕೆರಳಿಸಿತ್ತು 
ಹೆಂಡತಿ: ಮಗನನ್ನು ನೆನೆದು ಕಣ್ಣೀರಿಡುತ್ತಿದ್ದರೆ, ರಾಮಪ್ಪಯ್ಯ ಅವಡು ಕಚ್ಚಿ ತಮ 
ಕೋಪವನ್ನೂ ಪರಿತಾಪವನ್ನೂ , ನುಂಗಿಕೊಳ್ಳುತ್ತಿದ್ದರು. ಮದುಮಗ ಅನಂತರಾಮನಿಗೆ, 
ತನ್ನ ಅಣ್ಣ ಸೀರು ತಪ್ಪು ದಾರಿಯಲ್ಲಿ ಹೋಗುತ್ತಿಲ್ಲ “ಎಂದು ತಿಳಿದಿತ್ತು. ತನಗೆ ಅಣ್ಣನಷ್ಟು 
ಧೈರ್ಯವಿಲ್ಲ. ಜೊತೆಗೆ ಅಪ್ಪ ಅಮ್ಮಂದಿರ ಮನಸ್ಸು ನೊಂದೀತೆಂಬ ಶಂಕೆ, ಅದಕ್ಕಾಗಿ 
ಅಣ್ಣ ಅವನ ದಾರಿಯಲ್ಲಿಯೇ "ಹೋಗಲಿ. ಮನೆಯಲ್ಲಿ ನಾನಿದ್ದು ಮನೆಯ ಜವಾಬ್ದಾರಿಯನ್ನು 
ನಿರ್ವ ಹಿಸಿದರಾಯಿತು. ಎಂಬ ಸಮಾಧಾನ. ಆದರೂ ಇಂತಹ RE 
ಸಂಭ್ರಮದ ಸಮಯದಲ್ಲಿ ಅಣ್ಣ ಇರಬೇಕಾಗಿತ್ತು, ಎ೦ಬ ಆಸೆ. 

ರಾಧಾಕೃಷ್ಣ ಹಳ್ಳಿ ಹಳ್ಳಿಗಳಲ್ಲಿ ತಿರುಗುತ್ತಾ “ಶ್ರಮ ಪಡುತ್ತಿದ್ದರೂ, ಅವನ ಮನಸಿಗೆ 
ಸಮಾಧಾನವಾಗುವ ರೀತಿಯಲ್ಲಿ ಪ್ರೋತ್ಸಾಹದಾಯಕ ವಾತಾವರಣವೇನೂ ಇರಲಿಲ್ಲ. 
ಭಾರತದ ಬಡ ಹಳ್ಳಿಗಳಲ್ಲಿ ನಿತ್ಯದ ಗ೦ಜಿಗೇ ತತ್ಪಾರವಿರುವ; ಅಜ್ಜಾನ, ಮೌಢ್ಯದ 
ಪರಮಾವಧಿಯಲ್ಲಿರುವ, ಜನರಿಗೆ. ಈ ಗಾಂಧೀ ಜನಗಳ ಭಾಷಣ ಸಂಜೆ ನಮ್ಮ 
ಕಳೆಯುವ; ನ೦ತರ ಮನೆಗೆ ತೆರಳಿ ಎಲ್ಲವನ್ನೂ ಮರೆತು, ನಿತ್ಯದ ತೊಳಲಾಟಗಳಲ್ಲಿ 
ತೊಡಗುವ ವಿಧಾನವಾಗಿತ್ತು. ಸ್ವಲ್ಪ ಕಲಿತವರಿಗೆ "ಅಲ್ಲಿ ರೈಲು ಹಳಿ ಕತ್ತರಿಸಿದರು, ಇಲ್ಲಿ 
ಟೆಲಿಫೋನ್‌ ಕಂಬ ಕಿತ್ತರು, ಪಟ್ಟಣಗಳಲ್ಲಿ ಹೋರಾಟ ಕೌಗೇಕಿಡಿಯಂತೆ. ಎಂಬಂತಹ 
ಕೌತುಕದ ಸುದ್ದಿಗಳ ಜಾಲವಾಗಿತ್ತು 

ಗಾಮ ಮಟ್ಟದಲ್ಲಿ ಸರಾಜ್ಯದೆ ಆಂದೋಲನವನ್ನು ಪ್ರಚುರಪಡಿಸುವ ಆಕಾಂಕ್ಷೆಯಿಂದ 
ಬಂದ ಮೂವರು “ತರುಣರು, ರಾಧಾಕೃಷ್ಣ RE. ಮತ್ತು ಸಖಾರಾಮ. ಬಂದವರಿಗೆ 
ಮಲೆನಾಡಿನ ದೂರ ದೂರದ ಕುಗ್ರಾಮಗಳಿಗೆ ಅಲೆದಲೆದು, ಅಲ್ಲಿನ ಕಬ್ಬಿಣದ ಜೀರುಂಡೆಗಳ 
ರೀತಿಯ ಸೊಳ್ಳೆಗಳಿಂದ ಕಚ್ಚಿಸಿಕೊಳ್ಳುವ ಸೌಭಾಗ್ಯ, ಕಾಲಿಗೆ ಇಂಬಳಗಳ ಕಡಿತದ ಸ್ವಾಗತ. 
ಸುಖದಲ್ಲಿ ಬೆಳೆದ ತರುಣರಾದ ಸಖಾರಾಮ, ಸದಾನಂದ ಇಬ್ಬರಿಗೂ ಈ ಅಹಿಂಸಾತ್ಮಕ 
ಸ್ವಾತಂತ್ರ್ಯ ಚಳವಳಿ ಎಂಬುದು, ಇಷ್ಟೊಂದು ಹಿಂಸೆಯಿಂದ ಕೂಡಿರುತ್ತದೆ ಎಂಬ ಕಲ್ಪನೆ 
ಇರಲಿಲ್ಲ. ಏನೋ ಪುಸ್ತಕಗಳಲ್ಲಿ, ವೃತ್ತಪತ್ರಿಕೆಗಳಲ್ಲಿ ಓದಿ ತುಂಬಿಕೊಂಡ ಉತ್ಸಾಹ, 
ಪ್ರಾಯೋಗಿಕವಾಗಿ, ಇಷ್ಟೊಂದು ತ್ರಾಸದಾಯಕ ಎಂಬುದು ಗೊತ್ತಾದ ಮೇಲೆ, ಅವರಿಗೆ 
ಇದೆಲ್ಲಾ ಬೀರಕ್ಕೆ ಕತ್ತಿ ನುಂಗುವ ಕೆಲಸದಂತಾಗಿ ಹೋಗಿತ್ತು. ಆದರೆ ತಮ್ಮ ಮನಸ್ಸಿನ ಈ 
ರೀತಿಯ ಆಲೋಚನೆಯನ್ನು ಮಿತ್ರ ರಾಧಾಕೃಷ್ಣನೆದುರು ತೊಡಿಕೊಳ್ಳುವಂತಿಲ್ಲ. ಪ್ರಾಮಾಣಿಕ 
ವಾಗಿ ಆಂದೋಲನದಲ್ಲಿ ತೊಡಗಿಕೊಂಡು, “ನಿರಾಶಾದಾಯಕ ವಾತಾವರಣದಲ್ಲೂ ಹಳ್ಳಿಗಳ 
ಜಾಗೃತಿಗಾಗಿ ಅನೇಕ ರೀತಿಯ ಆಲೋಚನೆಗಳನ್ನು ಹೆಣೆಯುತ್ತಿದ್ದ ರಾಧಾಕೃಷ್ಣನ ಬಗ್ಗೆ 
ಇಬ್ಬರಲ್ಲೂ ಗೌರವವಿತ್ತು; ಆದರೆ ಅವನೊಡನೆ “ಹೆಣಗುವ “ತ್ರಾಣವಿರಲಿಲ್ಲ. ಅಂದು 
ಹಳ್ಳದ ದಂಡೆಯಲ್ಲಿ ಗಂಜಿ ಬೇಯಿಸಿ ಕುಡಿದು ಮೂವರೂ ದಣಿದು ಮಲಗಿದವರು, 
ಬೆಳಗ್ಗೆ ಎದ್ದರೆ ಇಬ್ಬರೂ ಮಿತ್ರರೂ ನಾಪತ್ತೆಯಾಗಿದ್ದರು. ಹುಡುಕಲು ಹೋದಾಗಲೇ ಗೊತ್ತಾಗಿದ್ದು 
ರಾತ್ರೋ ರಾತ್ರಿ ಅವರು ಕಡವಿನಲ್ಲಿ ಅಂಬಿಗನೊಡನೆ ಪಯಣಿಸಿ ಓಡಿ ಹೋದ ಬಜಾರ, 

' ರಾಧಾಕೃಷ್ಣ ಮಿತ್ರರ ಈ ರೀತಿಯ ಪಲಾಯನದಿಂದ ಕಂಗೆಡದೆ ಒಬ್ಬನೇ ಮುಂದಣ 
ಹಾದಿಯನ್ನು ಸವೆಸಲು ಸಜ್ಜಾಗುತ್ತಾನೆ. ಕಾಡಿನಲ್ಲಿ ನಡೆದು ಬರುತ್ತಿದ್ದವನಿಗೆ ಎದುರಾದುದು 
ಮಂಜಯ್ಯ ನವರ ಕಬ್ಬಿನ ತೋಟ, ಮಂಜಯ್ಯನವರ ಹೆಸರೇ ಆಲೆಮನೆ ಮಂಜಯ್ಯನವರು. 
ಅವರು ತ ಪ್ರದೇಶದ ಪ್ರಮುಖ ರೈತ ಕುಳವಾರು. ಹಿಂದುಳಿದ ಆ ನಾಡಿನಲ್ಲಿ ಪತ್ರಿಕೆ 


೪೭ 
ಸಂಕಲನ-೪೦ ಜುಲಾಯಿ *- ಆಗಸ್ಟ್‌ ೨೦೦೮ 


ತರಿಸುತ್ತಾ, ಜಗತ್ತಿನ ವಿದ್ಯಮಾನಗಳ ಳನ್ನು ತಿಳಿದಿದ್ದ; ತಿಳಿದಿದ್ದನ್ನು pe 1 
ಚರ್ಚಿಸಬಲ್ಲ ವಿಷಯ ಕುತೂಹಲಿ. ಬೆ ಬೈಂದೂರಿನ ಸಭೆಗೆ ಹೋಗಬೇಕಾಗಿದ್ದ ರಾಧಾಕೃಷ್ಣ 
ದಾರಿ ತಪ್ಪಿ ಬಂದುದು ಮಂಜಯ್ಯನವರ ಆಲೆಮನೆಗೆ. “ಹೋ ನೀವು ಬೈಂದೂರಿನ 
ಸಭೆಗೆ ಹೋಗುವವರೋಗಿ ನಾನು ಬೈಂದೂರಿನ ಸಭೆಯ ಬಗ್ಗೆ ಪತ್ರಿಕೆಯಲ್ಲಿ ಓದಿ 
ತಿಳಿದಿದ್ದೆ, ಬೈಂದೂರಿನ ಸಭೆ ಮುಗಿಸಿ ನಮ್ಮ ಆಲೆಮನೆಯಲ್ಲೂ ಒಂದು ಸಭೆ ಮಾಡಿರಿ” 
ಎಂಬ ಪ್ರೋತ್ಸಾಹದ ಮಾತನ್ನು ಆಡಿದವರು. ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ 
ಊಟ ಮಾಡಿಸಿ. “ಇವರು ರಾಧಾಕೃಷ್ಣ ಅಂತ ಗಾಂಧಿ ಜನ, ಹಾಗೆಂದು ಇವರೇನೂ 
ದೂರದವರಲ್ಲ, ಕುಂದಾಪುರದ ನಮ್ಮ ರಾಮಪುಯ ]ಿನವರ ಮಗ” ಎಂದು ತಮ್ಮ ತಾಯಿ, 
ಶೇಷಮ್ಮನವರಿಗೆ ಮತ್ತು ಮನೆಯವರಿಗೆ ಪರಿಚಯ ಮಾಡಿಸಿದರು. 

ಬೈಂದೂರಿನ ನಿರಾಶಾಜನಕ ಸಭೆ ಮುಗಿಯುವ ವೇಳೆಗೆ ರಾಧಾಕೃಷ್ಣ ಮಲೇರಿಯಾ 
ಜ್ವರ ಪೀಡಿತನಾಗುತ್ತಾನೆ. ಅಲ್ಲ ಅವರ ಸಂಬಂಧಿಯೂ ಆದ ಡಾ. ಕೃಷ್ಣಪ್ಪನವರ ಪ್ರೀತಿ 
ತುಂಬಿದ ಚಿಕಿತ್ಸೆ, ಅವರ ಮಡದಿ ಶಾಂತಾ ಅವರ ಮಮತೆಯ ಆರೈ ಕೆಯ ಪರಿಣಾಮವಾಗಿ 
ಗುಣ ಹೊಂದುತ್ತಾನೆ. ವಿದ್ಯಾವಂತರೂ, ವಿಚಾರಶೀಲರೂ ಆದ ಡಾಕ್ಟರ್‌ ದಂಪತಿಗಳು, 
“ಈ ದೇಶ ಸೇವೆ. ಇದೆಲ್ಲಾ. ಮಾಡುವೆಯಂತೆ, ಯಾರು ಬೇಡ ಎನ್ನು ತ್ತಾರೆ, ಒಂದು 
ಮದುವೆಯಾಗು ಮಹರಾಯ. ಮದುವೆಯಾದ ಮೇಲೂ ದೇಶ ಸೇವೆ ಭಟ: 
ಎಂದು ಸಲುಗೆಯಿಂದ ಒತ್ತಾಯಿಸುತ್ತಾರೆ. ನಗುತ್ತಾ ರಾಧಾಕೃಷ್ಣ, “ನೋಡುವ ಅಂತಹ 
ಕನ್ಯೆ ಸಿಕ್ಕಿದರೆ” ಎಂದು ತಮಾಷೆಯಾಗಿಯೇ ಉತ್ತರಿಸುತ್ತಾನೆ. ನಂತರ ಮಂಜಯ್ಯನವರ 
ಕೋರಿಕೆಯಂತೆ ಆಲೆಮನೆಯಲ್ಲೊಂದು ಸಭೆ ನಡೆಸುತ್ತಾನೆ. "ಅಲ್ಲಿ ಬಂದ ಗೇಣಿ ಇರು 
ಗಳಿಗೆ, ಕೂಲಿ ಪಾಡಿನ ಕುಡುಬಿ, ಹೊಲೆಯರು ಮುಂತಾದವರಿಗೆ ಪ ಸ್ವಾತಂತ್ರ್ಯ, 
ಸ್ವಾಭಿಮಾನ ಮುಂತಾದ ಭಾಷಣ ಎಷ್ಟು ತಿಳಿಯಿತೋ ಬಿಟ್ಟಿತೋ ಗೊತ್ತಿಲ್ಲ; ವಿಷಂ 
ಅಂದು ರಾತ್ರಿ ಅವರಿಗೆಲ್ಲ ಕಲೆತು ಕಷ್ಟ "ಸುಖಗಳನ್ನು ಚರ್ಚಿಸುವ ಗಾಂಧಿ ಜನರನ್ನು 
ಕಣ್ಣಾರೆ ನೋಡುವ ಅವಕಾಶ ದೊರಕಿದ್ದನ್ನು ಅವರ ಅಚ್ಚರಿ ತುಂಬಿದ ಕಣ್ಣುಗಳು ಹೇಳುತ್ತಿದ್ದವು. 

ರಾಧಾಕೃಷ್ಣನ ಈ ರೀತಿಯ ಬಿಡುವಿಲ್ಲದ ತಿರುಗಾಟಗಳು, ಸರಿಯೋ ತಪ್ಪೋ 
ಅವನಿಗೇ ಸರಿಯಾಗಿ ತಿಳಿಯದು. ಈ ರೀತಿಯ ತಿರುಗಾಟಗಳಂತೂ ಅವನ ಶರೀರ, 
ಪ್ರಕೃತಿಯ ಮೇಲೆ ಪರಿಣಾಮ ಬೀರಿ, ಶುಲ್ಕ ವಸೂಲಿ ಮಾಡುತ್ತಲೇ ಇದ್ದವು; ಪದೇ 
ಪದೇ ಬೇನೆಗಳು ಕಾಡುವುದರ ಮೂಲಕ. ಇರತಹ ಸಂದರ್ಭದಲ್ಲಿ ಆಲೆಮನೆಯಿಂದ 
ಹೊರಡುವಾಗ ನಡೆದ ಒಂದು ಚಿಕ್ಕ ಅವಘಡದ ಪರಿಣಾಮವಾಗಿ ಮಂ೦ಜಯ್ಯನವರ 
ಮನೆಯಲ್ಲಿ ಅನಿವಾರ್ಯವಾಗಿ ಹಾಸಿಗೆಯಲ್ಲಿಯೇ ಇದ್ದು ವಿಶ್ರಾಂತಿ ಪಡೆಯಬೇಕಾದ 
ಪರಿಸ್ಥಿತಿಗೆ ಸಿಲುಕಿದ ರಾಧಾಕ್ಷಃ ೈಷ್ಟನಿಗೆ ಅಲ್ಲಿ ಮನೆಯ ಹಿರಿಯ ಜೀವ ಶೇಷಮ್ಮನವರು, 
ಅವರ ಮೊಮ್ಮಗಳು ಸತ್ಯ ತೋರಿದ ಅಕ್ಕರೆಯ ಆರೆ ೈಕೆಯಿಂದ ಮನಸ್ಸು ತುಂಬಿ ಹೋಗುತ್ತದೆ. 

ಸತ್ಯಳನ್ನು ರಾಧಾಕ ೈಷ್ಟನಿಗೆ ಕೊಡುವುದು ತೇಷಮನವರ ಮನಸಿನಲ್ಲಿ ಆಸೆಯಾಗಿ 
ಬೆಳೆಯುತದೆ. ಮಂಜಯ್ಯನವರೂ ತಾಯಿಯ ಮಾತಿಗೆ ಒಪ್ಪುತ್ತಾರೆ. ಸತ್ರ ಸಳ ನಡವಳಿಕೆಗಳ 
ಪರಿಚಯವಾಗಿದ ರಾಧಾಕೃಷ್ಣ ತನ್ನ ಜೀವನಶ್ರೆ ೈಲಿಗೆ ಸತ್ಯ ತಕ್ಕಮಟ್ಟಿಗಾದರೂ ಹೊಂದಿಕೊಳ್ಳ 
ಬಲ್ಲಳು ಎಂಬ ಕಾರಣಕ್ಕೆ ಅವಳನ್ನು ಒಪಿ ತನ್ನ ಜೀವನದ ರೀತಿ ನೀತಿಗಳು ಅವಳಿಗೆ 
ಹಿಡಿಯುತ್ತವೆಯೇ ಎಂದು ವಿಚಾರಿಸುತ್ತಾನೆ. ಅದಕ್ಕೆಲ್ಲ ಸತ್ಯ ನೇರವಾಗಿ ಜಾ 
“ಮದುವೆಯಾದ ಮೇಲೆ ಹೊಂದಿಕೊಳ್ಳಲೇಬೇಕು ಎಂದಷ್ಟೇ ಹೇಳಿ ಮೌನಿಯಾಗುತ್ತಾ 


೪೮ ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲನ-ಅಂ 


ನಂತರ ಇಡೀ ಕಾದಂಬರಿಯಲ್ಲಿ ಅವಳು ಹೆಚ್ಚು ಮೌನಿಯೇ, ಆದರೆ ಮದುವೆಯಾದ 
ಮೇಲೆ ಹೊಂದಿ ಬಾಳಲೇಜೇಕು ಎಂದು ಅವಳ ಮನದಾಳದಿಂದ ಬಂದ ಮಾತು. 
ಅದು ಬರಿಯ ಮಾತಲ್ಲ ಒಂದು ವ್ರತ ಎನ್ನುವ ನಿಲುವನ್ನು ಅವಳ ಜೀವನಉದ್ದಕ್ಕೂ 
ಸಾಧಿಸಿ ತೋರಿಸುತ್ತಾಳೆ. ರಾಧಾಕ ೈಷ್ನನ೦ತಹ ಸಾಮಾನ್ಯರಂತಲ್ಲದ ವ್ಯಕ್ತಿಯನ್ನು 
ಕಟ್ಟಕೊ೦ಡವಳು ಎದುರಿಸ ಬೇಕಾದ ಎಲ್ಲ ರೀತಿಯ ಪರೀಕ್ಷೆಗಳನ್ನೂ ನಿಭಾಯಿಸಿ ತ್ಯಾಗ 
ಜೀವನವನ್ನು ಸಹಜವೆನ್ನುವಂತೆ ಸರಳವಾಗಿ ಪರಿಪಾಲಿಸುವ ಕೋಸಿ ಅರಿವು ಇದ್ದರೂ, 
ಮುಗ್ಧವಾಗಿರ ಬಲ್ಲ; ಸರಳ ನಡೆಯಲ್ಲಿಯೇ ಚೆಲುವನ್ನು ಸೂಸಬಲ್ಲ; ತನ್ನ ಆಶ್ರಯಕ್ಕೆ 
ಬಂದವರಿಗೆ ತಾಯಾಗಬಲ್ಲ ಅಪರೂಪದ ಚಿತ್ರವಾದ ಪಾತ್ರ ಸತ್ಯಳಾಗುತ್ತಾಳೆ. 
ಬರಿ ಪ್ರಚಾರಾಂದೋಲನದ ಜೊತೆಗೆ ವಿಧಾಯಕ ಕಾರ್ಹಗಳೂ ನಡೆಯುತ್ತಿರ 
ಬೇಕೆನ್ನುವ ಕಾರಣಕ್ಕೆ, ಒಂದು ಆಶ್ರಮವನ್ನು ಸ್ಥಾಪಿಸುವ ಉದ್ದೇಶ ಹೊಂದಿದ ರಾಧಾಕೃಷ್ಣ 
ಅದಕ್ಕಾಗಿ ಮಂಗಳೂರಿನ ದಯಾನಶಿದರೌಂಯರ ನೆರವು 'ಬೇಡುತಾನೆ. ದಯಾನಂದ 
ಸಂಖ ಗಾಂಧಿ ಭಕ್ತರು; ಹುಟ್ಟು ಸಿರಿವ೦ತರೂ, ಕೊಡುಗೈ ದೊರೆಯೇ ಆದರೂ; 
ಧಾಕೃಷ್ಣ ಅವರ ಬಳಿ ಹೋಗುವ ವೇಳೆಗೆ ಬಹು ಪರಾಕಿಸವರ ಕೈಗೆ ಸಿಕ್ಕಿ, ಬರಿಗೈ 
ಸಂ ಪಟ್ಟಕ್ಕೆ ಹತ್ತಿರವಾಗುತ್ತಿರುತ್ತಾರೆ. (ದಯಾನಂದರಾಯರ ೬ ಇರು 
್ಞಜಾತವಕಾಯರ ಪ್ರತಿರೂಪವೆಂಬುದನ್ನು ಕಾರಂತರು ಮುನ್ನು ಡಿಯಲ್ಲಿಯೇ ಸೂಚ್ಯವಾಗಿ 
ಸೂಚಿಸುತ್ತಾರೆ. ಆದರೂ ಗೇಣಿಯನ್ನೇ. ಕೊಡದ ಒಕ್ಕಲು ಫಿ ವಶದಲ್ಲಿದ್ದ, 
ಮಂಗಳೂರಿಗೆ ಆರು ಮೈಲು ದೂರದಲ್ಲಿದ್ದ ಜಮೀನನ್ನು ಮೂಳೆ ಗೇಣಿಗೆ ರಾಧಾಕ ಷ್ಟನಿಗೆ 
ವಹಿಸಿಕೊಡುತ್ತಾರೆ. ಅಲ್ಲೆ ರಾಧಾಕೃಷ್ಣನ ಪ್ರಯೋಗಗಳು ಮೊದಲಿಡುತ್ತವೆ. 
"ಔದಾರ್ಯದ ಉರುಳಲ್ಲಿ'ಯಂತಹ ಎಚಾರಪ್ರಚೋದಕ ಕಾದಂಬರಿ ನೈಜವಾಗಿ 
ಮೈದಳೆಯಲು, ನೆರೆಹಾವಳಿಯಂತಹ ರುದ್ರನರ್ತನದ ಸನ್ನಿವೇಶವೊ೦ದನ್ನು ಕಾರಂತರು 
ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುತ್ತಾರೆ. ಆ ಇಡೀ ಚಿತ್ರಣ ಮೈ ನವಿರೇಳುವಂತೆ 
ಚಿತ್ರಿಸಲಾಗಿದ್ದು, ಕಾರಂತರ ಬರಹ ನೀರಸವೆನ್ನುವ ವಿಮರ್ಶಕರಿಗೆ ಹ ಸವಾಲಿನಂತಿದೆ. 
ಅದನ್ನೇ ನೆಪ "ಮಾಡಿಕೊಂಡು ಮಾನವನ ಅಜ್ಞಾನ ಮತ್ತು ಲೋಭಪ್ರವೃ ತ್ತಿಯ ಬ )ಹತ್‌ದರ್ಶನ 
ವನ್ನು ಸಾರನತರ ಅಷ್ಟೇ ನೈ ಜವಾಗಿ ಕಟ್ಟಿಕೊಡುತ್ತಾರೆ. ನಾಡದೋಣಿಯೊಂದರಲ್ಲಿ ನೆರೆಗೆ 
ಸಿಕ್ಕಿದ ಜನರನ್ನು ರಕ್ಷಿಸಲು ರಾಧಾಕೃಷ್ಣ ಪೇಚಾಡುತಿರುವಾಗ. ಅವನ ನೆರವಿಗೆ ಬಂದವನು 
ಹರ್‌. Wee ಎಷ್ಟೇ ಕುಡುಕನೂ ಬೇಜವಾಬ್ದಾರಿಯವನೂ ಆಗಿದ್ದರೂ, ಇಂತಹ 
ಮಾನವೀಯ ನೆರವಿನ ಸಮಯದಲ್ಲಿ ತನ್ನ ಬಾಹುಬಲ ಮತ್ತು ದೋಣಿಯನ್ನು ನಡೆಸುವಲ್ಲಿನ 
ತನ್ನ ಕೌಶಲ್ಯದಿಂದಾಗಿ, ಅನೇಕ ಜೀವಗಳನ್ನು ಉಳಿಸುವವನಾಗುತ್ತಾನೆ. "ಮರಕಾಲನಿಗೆ 
ಕೊಟ್ಟ ಸಾಲಕ್ಕಾಗಿ ಅವನನ್ನು ಪೀಡಿಸುತ್ತಿದ್ದ ಪೂಜರಿ ಸುಬ್ಬ, ನೆರೆಯ ಮಧ್ಯೆ ಸಿಕ್ಕುಹಾಕಿ 
ಕೊಂಡಿರುವುದು ಅವನ ಮಗ ರಾಮಣ್ಣನಿಂದ ತಿಳಿದು, ಅವನ ರಕ್ಷಣೆಗೆ ಕಾ? ಷ್ಣ 
ಮರಕಾಲ ಮತ್ತು ರಾಮಣ್ಣ ತುಂಬಿದ ಸಮುದವಾದ ನದಿಯಲ್ಲಿ ಜೀವದ ಹಂಗು ತೊರೆದು, 
ಯಾವುದೇ ಸಮಯದಲ್ಲಿ ಕೊಚ್ಚಿ ಹೋಗುವ ಪರಿಸ್ಥಿತಿಯಲ್ಲಿದ್ದ, ರಾಮಣ್ಣನ ತಂದೆ 
ಸುಬ್ಬನನ್ನು ರಕ್ಷಿಸುವ ಸನ್ನಿ ವೇಶದಲ್ಲಿಯೂ, ತನ್ನ ಸೊಂಟಕ್ಕೆ ಸಿಕ್ಕಿಸಿಕೊ೦ಡಿದ್ದ ನಾಣ್ಯದತ್ತಲೇ 
ಗಮನವಿದ್ದ ಅವನನ್ನು ಚಾ; ಅಂತಹ ಸಮಯದಲ್ಲೂ ನಗೆ ಉಕ್ಕುತ್ತದೆ. ಇಡೀ ರಾತ್ರಿ 
ಪಳಯದರಿತಹ ಮಳೆಯಲ್ಲಿ ನೆನೆದ, ಒಂದು ದಿನದ ಹಸಿ ಬಾಣಂತಿ- ತಾನು 
ಹೊಲೆಯಳೆನ್ನುವ ಕಾರಣಕ್ಕೆ ಯಾರೂ ಹತ್ತಿರ ಸೇರಿಸುವುದಿಲ್ಲವೆಂದು- ತನ್ನ ಅತ್ತೆಯೊಂದಿಗೆ 


ಸ೦ಕಲಸ-೪೦ ಜುಲಾಯಂಖ + ಆಗಸ್ಟ್‌ ೨೦೦೮ ೪೯ 


ಸೊಸೆಯರ ಚಿತ್ರ ಕರುಳಿರುವವರ ಕರುಳನ್ನೇ ಬಗೆಯುವಂತೆ 


ನಡುಗುತ್ತಾ ದೂರ ಕುಳಿತ ಅತ್ತೆ 
ಕೂಡಿದುದು 


ಚಿತ್ರಿತವಾಗಿದೆ. ಇಲ್ಲೆಲ್ಲಾ ಕಾರಂತರ ಮನಸ್ಸು ಎಂತಹ ಉನ್ನತ ಚಿಂತನೆಗಳಿಂದ 
ಎನ್ನುವ ಕಲ್ಪನೆ ಕಣ್ಣಿಗೆ ಕಟ್ಟುತ್ತದೆ. 

ದಯಾನಂದರಾಯರು. ತಮ್ಮ ವಿವೇಚನಾರಹಿತ ಔದಾರ್ಯದ ಗುಣದಿಂದಲೇ 
ಹಿನ್ನೆಲೆಗೆ, ಸರಿಯುತ್ತಿದ್ದ ವೇಳೆಯಲ್ಲಿ, ಮಂಗಳೂರಿನಲ್ಲಿ ಪ್ರವರ್ಧಮಾನಕ್ಕೆ ಬರುತ್ತಿದ್ದ 
ಹೊಸ ನಾಯಕಗಣದಲ್ಲಿ ಮುಖ್ಯರೆಂದರೆ ಡಾ. ನಂದ! ಈ ಡಾ. ನಂದ ಮಹಾಶಯರು 
ಬೇರಾರೂ ಅಲ್ಲ, ಹಳ್ಳದ ದಂಡೆಯಿಂದ ಹೋರಾಟವನ್ನು ಬಿಟ್ಟು ರಾತ್ರೋರಾತ್ರಿ ಪರಾರಿ 
ಯಾಗಿದ್ದ ಸದಾನಂದನೇ ಆಗಿದ್ದರು. ನಾಯಕತ್ವಕ್ಕೆ ತುಳ ಪ್ರವೀಣರಲ್ಲದೆ ಬೇರಾರು 
ಮುಂದೆ. ಬರಲು ಸಾಧ್ಯ? 2... 2೬2.18 ರಾಧಾಕ ಷ್ಟನಿಗೆ ಮೂಲ ಗೇಣಿಗೆ 
ನೀಡಿದ್ದ ಜಮೀನು ಜ್‌ ಸಾಲಗಳಿಗಾಗಿ ಪರಭಾರೆಯಾಗುತ್ತದೆ. ಇದರಿ೦ದ ಅನಿವಾರ್ಯ 
ವಾಗಿ ಹೊಸ ನೆಲೆಯ ಹುಡುಕಾಟ ರಾಧಾಕ್ಕ ಷ್ಣನಿಗೆ ಅನಿವಾರ್ಯವಾಗುತ್ತದೆ. ಆ ವೇಳೆಗೆ 

ಧಾಕೃಷ್ಣನ ಆಶ್ರಯದಲ್ಲಿ ಬೆಳೆದ ಶ್ಯಾಮನೆಂಬ ಹುಡುಗ ಸತ್ಯಕ್ಕ ದಾವ್‌ ೈಷ್ಟರನ್ನು ತನ್ನ 

ಟಾ ಎಂದೇ "ತಿಳಿದು ಅವರವನೆ! ಆಗುತ್ತಾನೆ. ಸವತ ಯಾವುದ Ys 
ಸಂಬಂಧದಿಂದ ಬ೦ದ ಒಂದಿಷ್ಟು ಆಸ್ತಿ, ರಾಧಾಕ್ಕ ಷ್ಟನ ಪಾ ಪಾಲಿನ ಆಸ್ತಿಯ ಹಣ ಇವುಗಳ 
ನೆರವಿನಿಂದ ಮಂಗಳೂರಿನ ಕದ್ರೆಯ ಹತ್ತಿರ ನಾಲ್ಕು ಎಕರೆಯಷ್ಟು ಆಸ್ತಿಯಲ್ಲಿ ಮತ್ತೆ 
ಆಶ್ರಮ ತಲೆ ಎತ್ತುತ್ತದೆ. ಈ ವೇಳೆಗೆ ಮಂಗಳೂರಿನ ಪತ್ರಕರ್ತ ಪ್ರಭುದೇವ ರಾಧಾಕೃಷ್ಣನ 
ನಿಕಟವರ್ತಿಯಾಗುತ್ತಾನೆ. 

ಸಾಮಾನ್ಯ ಪತ್ರಕರ್ತನಾಗಿದ್ದ ಪ್ರಭುದೇವ ರಾಧಾಕೃಷ್ಣನ ಆಶ್ರಮಕ್ಕೆ ಮುಖ್ಯ 
ಆಶ್ರಯದಾತನಾಗುತ್ತಾನೆ, ಅವನೂ ಅಭಿವೃದ್ಧಿ ಹೊಂದಿ, ಆಶ್ರಮದ ಹಣಕಾಸಿನ 
ಸಮಸ್ಯೆಗಳನ್ನೂ ಪರಿಹರಿಸತೊಡಗುತ್ತಾನೆ. ಆದರೆ ಹಣ ಬರುವ ಮೂಲದ ಬಗ್ಗೆ ಮಾತ್ರ 
ಯಾರಿಗೂ ಸುಳಿವು ಕೊಡುವುದಿಲ್ಲ. ಮೊದಮೊದಲು ಇದನ್ನು ನಿರ್ಲಕ್ಷಿಸಿದ ರಾಧಾಕೃಷ್ಣ 
ನಂತರ ತಾನೇ ಪ್ರವಾಸ ಮಾಡುವ ವೇಳೆಯಲ್ಲಿ ಉತ್ತರ ಭಾರತದಲ್ಲಿ, ನಂತರ ಆಂಧ್ರದ 
ವಿಜಯವಾಡದಲ್ಲಿ ತನ್ನ ಆಶ್ರಮದ ಹೆಸರನ್ನೇ ದುರುಪಯೋಗಪಡಿಸಿಕೊಂಡು ಹಣ 
ಸಂಪಾದಿಸುತ್ತಿದ್ದ ಪ್ರಭುದೇವನ ನಡವಳಿಕೆಗೆ ಹೇಸಿ ಅವನಿಂದಲೂ ದೂರಾಗುತ್ತಾನೆ. 

ಸ್ಯ ನಡುವೆ ಆಶ್ರಮದಿಂದಲೇ ದೂರವಿರುವ ಸನ್ನಿ ವೇಶ ರಾಧಾಕ ಷ್ಟನಿಗೆ 
ಎದುರಾಗುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಬಳಿಯ ನಾಗೇನಹಳ್ಳಿಯಲ್ಲಿ ಸ್ವಾತಂತ್ರ್ಯ 
ಹೋರಾಟ "ತಾರಕಕ್ಕೇರಿ, ಇಡೀ ಊರಿಗೆ ಊರೇ ಜೈಲು ಸೇರುತ್ತದೆ. ಅಲ್ಲಿ ನಾದ 
ಮಕ್ಕಳನ್ನು ತನ್ನ ಆಶ್ರಮಕ್ಕೆ ತಂದು ಇರಿಸಿದ ಬ ನಾಗೇನಹಳ್ಳಿಯ ಜನರ ಸ್ಷೇಶಗಳಿಗೆ 
ಸ್ಪಂದಿಸಲು ಪ ಫುನಃ ಅಲ್ಲಿಗೇ ಹೋಗಿಬಿಡುತ್ತಾನೆ. ಆಗೆಲ್ಲಾ ಆಶ್ರಮ, ಅದರಲ್ಲಿನ. ಅನಾಥ 
ಮಕ್ಕಳು, ಆಶ್ರಿತರು ಈ ಎಲ್ಲದರ ಜವಾಬ್ದಾರಿ ಶಾಮನ, "ಸತ್ಯಕ್ಕನ ಹೆಗಲೇರುತ್ತವೆ. ಅವರ 
ಅನ್ನ ಪಾನಾದಿಗಳ ಜೊತೆಗೆ. ಆರೋಗ್ಯದ ಸ ಸಮಸೆ [ಗಳೂ ಅವರನ್ನು ಕಂಗಾಲುಗೊಳಿಸುತ್ತವೆ. 
ಡಾ. ವರ ನೆರವನ್ನು ಪಡೆಯೋಣವೆಂದರೆ ಪಣಪಷರುಫನರ ಸೇವೆಗೇ ಅವರ ಸಮಯ 
ಸಾಲದಿರುವಾಗ; ಇಂತಹ ದರಿದ್ರನಾರಾಯಣನ ಅಪರಾವತಾರವಾದ ಈ ಮಕ್ಕಳ ಬಗ್ಗೆ 
WN ಅವರಿಗೆಲ್ಲಿ ಸಮಯ?) ಬೇಕಿದ್ದರೆ ಇಂತಹವರ ಬಗ್ಗೆ La ಲೆಕ್ಟರು 


ಸತ್ಯ ಯಾವ ಭಾಷಣವನ್ನೂ ಬಿಗಿಯದೇ ಯಾವ ದೊಡ್ಡಸ್ತಿಕೆಯ ಪರಿವೇಶವನ್ನೂ 


೫೦ ಜುಲಾಲಯು + ಆಗಸ್ಟ್‌ ೨೦೦೮ ಸಂಕಲನ-ಟ೬ಂ೦ 


ತೊಡದೆ, ಹೆಜ್ಜೆಹೆಜ್ಜೆಗೆ ತಾನೆಷ್ಟು ದೊಡ್ಡದಾದ, ಪರಿಪಕ್ಷವಾದ ಜೀವ ಎನುಃ ವುದನ್ನು ತನ್ನ 
ಸೇವೆಯ ಮೂಲಕ, ಬಿಡುವಿಲ್ಲದ ಕೆಲಸಗಳ ಮೂಲಕ ನಿರೂಪಿಸುತ್ತಲೇ ಹೋಗುತ್ತಾಳೆ. 
ಇಲ್ಲಿ ಶಾಮನೂ ಅಷ್ಟೇ, ಅವನ. ಕಣ್ಣೆದುರು ಇರುವುದು ನಿಸಹಾಯಕ ಮಕ್ಕಳು, ನಿರಾಶ್ರಿತರು 
ಅವರ ಸಂಕಟಗಳು, ಇದಕ್ಕೆಲ್ಲಾ ಅವನಿಗೆ ತೋಚಿದ ರೀತಿಯಲ್ಲಿ ಅವನು" ಕಂಡುಕೊಳ್ಳುವ 
ಪರಿಹಾರ ಮಾರ್ಗಗಳು. 

ನಾಗೇನಹಳ್ಳಿಯ ಮೇಲೆ ನಡೆದ ಅಧಿಕಾರಶಾಹಿಯ ದೌರ್ಜನ್ಯಗಳು, ಭಾರತೀಯ 
ಮುಗ್ಧ ಸಮಾಜದ. ಮೇಲೆ ಅಂದಿನ ಪ್ರಭುತ್ವ ನಡೆಸಿದ ಪ್ರಚ್ಛನ್ನ ಕ್ರೌರ್ಯದ ಪ್ರತೀಕಗಳು, 
ಇಡೀ ಊರಿಗೆ ಊರೇ ನಿರ್ಗತಿಕವಾಗುತ್ತದೆ. ಕಾರಂತರ ಬಾಯಲ್ಲೇ ಕೇಳುವುದಾದರೆ- 
“ಗುಡಿಗಾರ ಚ೦ದುವಿನಂತೆ, ಅ೦ಗಡಿ ನಾಯಕರಂತೆ, ಸೆರೆಮನೆಗೆ ಬಂದ ಮೇಲೆ ಚೇತರಿಸ 
ಲಾಗದ ಕೆಲವೊಂದು ಕುಟುಂಬಗಳನ್ನು ಕಂಡು ರಾಧಾಕೃಷ್ಣನಿಗೆ ತುಂಬಾ ವ್ಯಥೆ, ಇನ್ನೊಂದೆರಡು 
ವರ್ಷದ ನಂತರ- ಹೋದ ಜನಿ, ತೆತ್ತ ದ೦ಡ "ಎಲ್ಲವೂ ಹಿಂದಕ್ಕೆ ಬಂದಾವಂಡ 
ಊಹಿಸಿದರೂ, ಹಾಳಾದ ಹೊಲ, ಆರಿ ಹೋದ ಎಶ್ವಾಸ, ಇವೆಲ್ಲ ಮರಳಿ ಬರುವುದುಂಟೇ?” 

ಕಾರಂತರ ಕಾದಂಬರಿಗಳಲ್ಲಿಯೇ "ಔದಾರ್ಯದ ಉರುಳಲ್ಲಿ' ಬೃಹತ್‌ ಕಾದಂಬರಿ, 
ಅದು ಬರೆಯಲು ತೊಡಗಿದ್ದು ೧೯೪೭ ಕ್ಕಿಂತ ಮೊದಲು, ಪ್ರಕಟಗೊಂಡದ್ದು ೧೯೪೭ರ 
ಆಸುಪಾಸಿನಲ್ಲಿ. ಇಡೀ ಕಾದಂಬರಿಯಲ್ಲಿನ ಘಟನಾಳಿಗಳ ನೇರ ಸಂಪರ್ಕ ಕಾರ೦ತರದು. 
ಆ ನಿಡುಗಾಲದ ಹೋರಾಟದಲ್ಲಿ, ಅವರೇ ನಿರ್ವಹಿಸಿದ ಅನೇಕ ಘಟನೆಗಳು, ಕಾದಂಬರಿ 
ಯಲ್ಲಿರುವುದೇ ಅದರ ಜೀವಂತಿಕೆಗೆ ಕಾರಣ. ಅವರ ಅನುಭವಗಳ ಸರಮಾಲೆಯೇ 
ಇಲ್ಲಿ ರೂಪುಗೊಳ್ಳುತ್ತಾ ಹೋಗುತ್ತದೆ. ಅವರು ಕಂಡ ಮಾನವ ಸ್ವಭಾವವನ್ನೂ, ಜಾಗತಿಕ 
ವಿದ್ಯಮಾನಗಳನ್ನೂ, ಅವರ ಸಹಜವಾದ ಮನಮುಟ್ಟುವ ಶೈಲಿಯಲ್ಲಿ, ತೆರೆದಿಡುತ್ತಾ 
ಹೋಗುವುದೇ "ಔದಾರ್ಯದ ಉರುಳಲ್ಲಿ. 


+ ಸಿ. ಸೋಮಶೇಖರಯ್ಯ, 
"ಅರಿವು', ಸೊಸಾಯಿಟಿ ಹಿಂಭಾಗ, ಚೋಳಗುಡ್ಡ, ಚಿತ್ರದುರ್ಗ-೫೭೭ ೫೦೧ + 


ಗೀಜಾ ಪಿರಮಿಡ್‌ಗಳ ಬಜ ಅಬ್ದುಲ್‌ ಮಜೀದ್‌ ಖಾನ್‌ 


ಸಹಸ್ರಾರು ವರುಷಗಳ ಬಿಸಿಲು, ಬಿರುಗಾಳಿಯ ಪ್ರಹಾರ 
ಗುಡುಗು ಮಿಂಚುಗಳ ಅಬ್ಬರ 

ಆದರೂ ಕದಲಲಿಲ್ಲ ಫೆರೋ-ಗೋರಿಗಳ ಆಕಾರ 
ಸವೆದದ್ದು ಗಾರೆ ಗಿಲಾವೆಗಳ ಪದರ. 
ಶಿಲಾದೋಣಿಗಳಲ್ಲಿ ಮಮ್ಮಿಗಳಾಗಿ ಮಲಗಿದವರ 

ಕಲ್ಲು ಹೃದಯಗಳು ಕರಗುವುದು ಅಸಾಧ್ಯ. 

ಚಾಟಿ ಬಟುಗಳಿರದ ಅಸಂಖ್ಯಾತ ಗುಲಾಮರ ಕೈಕಾಲು 
ಬೆನ್ನುಗಳ ಚರ್ಮ ಸುಲಿಯುತ್ತ 

ಹಟ ದೇವರೆಂದು ಗರ್ವ ಮರೆದವರಿಗೆ 

ಮುಗ್ಗ ಮನುಜರ ಶಾಪ ತಟ್ಟಲಿಲ್ಲ. 

ಬದುಕಿದ್ದಾಗ ಅರಮನೆಗಳ ಭೋಗ ವಿಲಾಸ 


೫೧ 
ಸಂಕಲಸ-೪೦ ಜುಲಾಯಿ + ಆಗಸ್ಟ್‌ ೨೦೦೮ 


+ 


೫೨ 


ಗೋರಿ ಸೇರಿದ ಮೇಲೆ ಮರುಜನ್ಮ ಪಡೆಯುವ ವಿಶ್ವಾಸ 
ಅದಕಾಗಿ ಮೂಟೆಗಟ್ಟಲೆ ಬೆಳ್ಳಿ ಬಂಗಾರ, ದವಸ ಧಾನ್ಯ 
ಮುತ್ತು ರತ್ನಗಳ ಭಂಡಾರ ಸುತ್ತಮುತ್ತ 
ಜತೆಗೆ “ರಾಣಿಯೋರ್ವಳ ಜೀವ೦ತ ಸೆರೆವಾಸ. 
ಬರಿಗೈ ಯಲ್ಲೇ ಹೋದರು ರಾಜ ಮಹರಾಜರೆಲ್ಲ 
ಫ್ಲೆರೋಗಳು ಮಾತ್ರ ಅದಕ್ಕೆ ಅಪವಾದ. 
ಅವರು ಮಣ್ಣಾಗುವುದಿಲ್ಲ. "ಬೂದಿಯಾಗುವುದಿಲ್ಲ 
ಅವರಿಗೆ ತಿಳಿದಿತ್ತಂತೆ ಅಲ್ಲಿಂದ ಪಾರಾಗುವ ಗುಪ್ತ ಮಾರ್ಗ! 
ಸಂಶೋಧಕರನ್ನು ಸ್ವಾಗತಿಸಿದುದು ವಿಷಾನಿಲ 

ದು ಫೆರೋಗಳ ಅವಮಾನ ಮಾಡಿದುದರ ಶಾಪ. 


ಮರುಭೂಮಿಯೊಳಗಿಂದ ಏಕಾಏಕಿ ತಲೆ ಎತ್ತಿ ನಿಂತು 
ದೇವರು, ದಯೆ, ದಾಕ್ಷಿಣ್ಯಗಳನ್ನು ಅಣಕಿಸುವಂತಿರುವ 
ಈ ಚತುರ್ಮುಖ ತ್ರಿಕೋನ-ಶಿಖರಗಳು 
ರಹಸ್ಯವಾಗಿಯೇ ಉಳಿಯುವುವು ಸದಾ ಕಾಲ. 

ಇಲ್ಲಿ ಒಣ ರೊಟ್ಟಿ ಜಗಿದು, ಬೊಗಸೆ ನೀರು ಕುಡಿದು 
ಆನೆ, ಕ್ರೇನುಗಳು ಎತ್ತಲಾರದ ಬಂಡೆಗಳ ಎಳೆಯುತ್ತ 
ಅಹಂಕಾರಿಗಳ ಸಮಾಧಿಗಳನ್ನು ರೂಪಿಸುವುದೇ 

ತಮ್ಮ ಬದುಕಿನ ಸಾರ್ಥಕತೆ ಎಂದು ನಂಬಿ 

ಆ ಅಮಾಯಕರು ಉಸಿರಾಡುತಿದ್ದಾಗ- 


ಭಾರತದಲ್ಲಿ : 

ಐಶಾರಾಮುಗಳ ತೊರೆದು, ಸಿದ್ಧಾರ್ಥ ಬುದ್ಧನಾಗಿ 
ಮನುಕುಲದ ತಾಪತ್ರಯಗಳಿಗೆ ಉಪಾಯ ಸೂಚಿಸಿದ. 
ಒಮ್ಮೆ ಶಿಷ್ಯ ಆನಂದನಿಗೆ ಆತ ಹೇಳಿದ : 

“ಹೂಗಳ ಸುರಿದು, ಗಂಧದ ಹುಡಿ ಎರಚಿ 

ನನಗೆ ಸಾಷ್ಟಾಂಗ ಬೀಳುವುದು ಆರಾಧನೆಯಲ್ಲ. 

ಎಲ್ಲಿ ನರ ನಾರಿಯರು ಪರಿಶುದ್ಧ ಜೀವನ ನಡೆಸುವರೋ 
ಅದುವೆ ಉಪಾಸನೆ ನೈಜ.” 


ಅವನ ಇನ್ನೊಂದು ಉವಾಚ : 
“ಕಟ್ಟ ಕಡೆಯ ದಲಿತನೂ ಸ್ಪರ್ಗ ಸೇರದ ಹೊರತು 
ನಾನದರಲ್ಲಿ ಕಾಲಿಡುವುದಿಲ್ಲ!”” (ಕೈರೋ : ೩೦-೫-೨೦೦೭) 


ಪ್ರೊ. ಅಬ್ದುಲ್‌ ಮಜೀದ್‌ ಖಾನ್‌, 
# ೮/೧, ಆರ್‌.ವಿ. ಲೇಔಟ್‌, ಕುಮಾರಪಾರ್ಕ್‌ (ಪ), ಬೆಂಗಳೂರು-೫೬೦ ೦೨೦ + 


ಜುಲಾಯಖ + ಆಗಸ್ಟ್‌ ೨೦೦೮ ಸಂಕಲನ-೬ಂ೦ 


ಬುದ್ಧಿ ಮತ್ತೆ ನಾ. ದಾಮೋದರ ಶೆಟ್ಟ 


ನಿ೦ತಲ್ಲೆ ನಿಂತಿರುತ್ತಾಳೆ ಪ್ರಕೃತಿ 

ಅವಳ ಮೇಲೊಂದು ಸಾಗರದ ಜಿಗಿದಾಟ 
ಒಳಗಿಂದ ಭುಗಿಲೆದ್ದ ಅಲೆ 

ಬಂಡೆಯ ತಲೆ ಹೊಯ್ದು ಕುಪ್ಪಳಿಸಿ 

ದಶ ದಿಕ್ಕಿಗೆ ರಟ್ಟಿದ ರಭಸಕ್ಕೆ 

ಗಾಳಿ ನವುರಾಗಿ ನಕ್ಕಿತು. 


ನಿಂತಲ್ಲೆ ನಿಂತಿದೆ ಮರ ಗಿಡ ಬಳ್ಳಿ 
ನೆಲದ ರೋಮ ರಂಧ್ರಗಳ ಸೀಳಿ 
ಮುಗಿಲೆತ್ತರಕೆ ಮೊಗ ಮಾಡಿ 
ಬಿಮ್ಮನೆ ಬೀಗಿದಾಗ 

ಅಂತರ್ಜಲ ಒಳಗೊಳಗೆ ಸೊಕ್ಕಿತು. 


ಅವಳ ಮೈತುಂಬ ಪೆಟ್ರೋಲು ಯಂತ್ರಗಳು 

ಹೊಗೆ ಸಿಡಿಸಿ ಧಾವಿಸಿದವು 

ಅವಳ ಮನುಕುಲದುದರದೊಳಗಿನ ಅನ್ನ 
ಪಚಪಚನೆ ಸುಟ್ಟು ಸೀಕರಿಗೊಂಡವು 

ನೆಲದ ನೀರಾಗಸದ ತುದಿಯೇರಿ ಹೋದುದ ಕಂಡು 
ಅಗ್ನಿ ದಹದಹಿಸಿ, ತೇಗಿತು. 


ಅಲೆಮಾರಿ ಬದುಕ ಬದುಕುತ್ತ 
ಸುಖದ ಕನಸನು ಕಂಡು 

ಕೊಟ್ಟ ಒದೆಗಳ ತಿಂದ ಬಿಕನಾಸಿ 
ಮಣ್ಣಲ್ಲೆ ಮಲಗಿ ಅನಿಕೇತನನಾದಾಗ 
ಆಕಾಶ ಕನಿಕರಿಸಿತು. 


ನಿಂತಲ್ಲೆ ನಿಂತಿರುತ್ತಾಳೆ ಪ್ರಕೃತಿ, ಸಹನಾಮೂರ್ತಿ 
ಅವಳ ಅಸಹನೆಗೆ, ಬಿರುಗಾಳಿ ಎದ್ದೀತು 
ಪ್ರಲಯವೇ ಆದೀತು 

ಕಾಡ್ಗಿಚ್ಚು ಹರಡೀತು, ಆಗಸವೆ ಹರಿದೀತು 
ಮನುಕುಲಕೆ ಬರದಾಗ- 

ಬುದ್ಧಿ. 


* ಡಾ. ನಾ. ದಾಮೋದರ ಶೆಟ್ಟಿ, 
“ಪ್ರಸಾಧನ', ಭಾರತೀನಗರ, ಬಿಜೈ. ಮಂಗಳೂರು-೫೭೫ ೦೦೪ ಕ 


೫೩ 
ಸ೦ಕಲನಸ-೪೦ ಜುಲಾಯಂಯಖ + ಆಗಸ್ಟ್‌ ೨೦೦೮ 


ವಾಲ್ಟ್‌ ವ್ಹಿಬ್‌ಮನ್‌ನ ವಿಶ್ವರೂಪ 
ಎಲ್‌. ವಿ. ಶಾ೦ತಕುಮಾರಿ 


ಭಾರತೀಯ ಓದುಗರಿಗೆ ವಿಶಿಷ್ಟ ಅನುಭವ, ಸಂವೇದನೆಗಳನ್ನುಂಟು ಮಾಡುವ, 
ಅಮೆರಿಕಾದ ಶ್ರೇಷ್ಠ ಕವಿಗಳಲ್ಲೊಬ್ಬ ವಾಲ್‌ ವ್ಹಿಟ್‌ಮನ್‌ (೩೧.೦೫.೧೮೧೯-೨೭.೦೩೧೮೯೨). 
ಹತ್ತೊಂಬತ್ತನೆಯ ಶತಮಾನದಲ್ಲಿ ಜನಿಸಿ “ಅಮರಿಕದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, 
ತಾತ್ತಿಕ ಸಿದ್ದಾಂತಗಳನ್ನೂ ಅಮೆರಿಕದ ಭೌಗೋಳಿಕ ಚೌಕಟ್ಟನ್ನೂ, ಆ ದೇಶದ ಒಳಹರವನ್ನೂ 
ತನ್ನ. ಕಾವ್ಯದಲ್ಲಿ ಪ್ರತಿಬಿ೦ಬಿಸಿ, ತನ್ನ ಕಾಲದ ಅಮೆರಿಕದ ಸಾಕ್ಷಿಪ್ರಜ್ಞೆ ಎನಿಸಿದವನು 
ನ್ಹಿಟ್‌ಮನ್‌, ಶ್ರೀಸಾಮಾನ್ಯನ ಪುರೋಜಿವೃದ್ಧಿ. ಪುನರುಜ್ಹೀವನಗಳಿಗಾಗಿ ಯಾವುದೇ 
"ಇಸಂ'ಗಳ ಜೊತೆ ರಾಜಿ ಮಾಡಿಕೊಳ್ಳದೇ, ಅಮೆರಿಕಾದ ಜೀವಾಳವಾಗಿದ್ದ ಪ್ರಜಾಪ್ರಭುತ್ವದ 
ಗರಿಮೆಯನ್ನು ತನ್ನ ಕಾವ್ಯದ ಮೂಲಕ ಸಾರಿದ ಮಹಾಪ್ರಜಾಪ ಪ್ರಭುತ್ವವಾದಿ ive 
ಬಾವಾ ವಿಟ್‌ಮನ್‌, ಕಾವ್ಯದ ಭಾಷೆ ಸಾಮಾನ್ಯರಿಗೆ ಅರ್ಥವಾಗುವಂತೆ 
ಸರಳವಾಗಿರಬೇಕೆಂಬ ನಿಲುವು ತಳೆದುದಲ್ಲದೆ. “ಅಮೆರಿಕದ "ಕವಿಗಳು ಔದಾರ್ಯ, 
ಪ್ರೀತಿಗೆ ಪ್ರಸಿದ್ಧರಾಗಿದ್ದಾರೆ, ಅವರು ವ್ಯಕ್ತಿ ವ್ಯಕ್ತಿಗಳ ನಡುವೆ ಯಾವುದೇ ರೀತಿಯ 
ವರ್ಗವಿಭೇದ ಮಾಡುವುದಿಲ್ಲ” ಎಂದೂ ಹೇಳಿದ ಮಹಾಕವಿ. ಬಹುಶಃ ಅಮೆರಿಕದ 
ಬೇರಾವ ಕವಿಯಲ್ಲಿಯೂ ಕಾಣದ೦ತಹ ಅಮೆರಿಕದ ಬಗೆಗಿನ ಪ್ರೀತಿಯ ಅದ್ಭುತ 
ಅಭಿವ್ಯಕ್ತಿಯನ್ನು ವ್ಹಿಟ್‌ಮನ್‌ನ ಕಾವ್ಯದಲ್ಲಿ ಕಾಣುತ್ತೇವೆ. ತನ್ನ ದೇಶದ ಚರ-ಅಚರ, 
ಸಜೀವ-ನಿರ್ಜೀವ, ವ್ಯಕ್ತಿಗಳು ವಸ್ತುಗಳು ಇವನ ಕಾವ್ಯವನ್ನು ತುಂಬಿಕೊಳ್ಳುವ ಬಗೆ 
ಬೆರಗುಗೊಳಿಸುತ್ತದೆ. 
ವ್ಹಿಟ್‌ಮನ್‌ನ ಸಮಗ್ರ ಕಾವ್ಯಸ೦ಗ್ರಹ "ಹುಲ್ಲಿನ ದಳಗಳು” ("Leave of Grass’) 
ಗಂಥದಲ್ಲಿ, ಭಗವದ್ಗೀತೆಯಲ್ಲಿ od ಹಲ ವು ದರ್ಶನಗಳು, ಸಿದ್ಧಾಂತಗಳು 
ಕಾವ್ಯಮಯವಾಗಿ ಅಭಿವ್ಯಕ್ತಗೊಂಡಿವೆ. ಈ ಸಂಗ್ರಹದ "Song of Myself ಮತ್ತಿತರ 
ಹಲವಾಕು ಕವನಗಳು REE ಕೃಷ್ಣನ ವಿಶ್ವರೂಪದರ್ಶನದ ತಾತ್ವಿಕ ಅಂಶಗಳನ್ನು 
ತಮ್ಮದೇ ರೀತಿಯಲ್ಲಿ ಪ್ರತಿಧ್ವನಿಸುತ್ತವೆ. ಹಲವು ವಿಮರ್ಶಕರ ಅಭಿಪ್ರಾಯದಂತೆ "ಹಲ್ಲಿನ 
ದಳಗಳು' ಮಿಲ್ಬನ್‌ ಸ “ಪ್ಯಾರಾಡೈಸ್‌ ಲಾಸ್ಟ್‌'ನಂತೆಯೇ, ದೈವನಿಯಮ ಹಾಗೂ ದೈವದ 
ರೀತಿ ನೀತಿಗಳನ್ನು ಮಾನವನಿಗೆ" ಮನಗಾಣಿಸುವಂತಹ ಮಹಾಕಾವ್ಯದ ಹರಹು ಮತ್ತು 
ಅನುಭವಗಳುಳ್ಳ, ಬಿಡಿ ಕವನಗಳ ಸಂಗಹ. ಮತ್ತೆ ಕೆಲವರು ಈ ಸ ಸಂಗಹದ. ರಚನಾಬಂಧವನ್ನು 
ಸಂಗೀತದ ಫರಿಮನಣಕ: ರಚನಾಬಂಧದೊಡನೆ ಹೋಲಿಸುತ್ತಾರೆ. ಪ್ರಜಾಪ್ರಭುತ್ವ, ಬರಾ” 
ಮನುಷ್ಯಶರೀರದ ಹೆಗ್ಗಳಿಕೆ ಇವುಗಳ ಪ್ರಶಂಸೆಯೊಂದಿಗೆ, ಈ ಬೃಹತ್‌ ವಿಶ್ವದ ರಹಸ್ಯ 
ಹಾಗೂ ಸೂಕ್ಷ್ಮ ಜಗತ್ತಿನ ಉದಾತ್ತತೆ ಇವುಗಳನ್ನು ಕೊಂಡಾಡಿ ಹಾಡಿ ಕವಿಯ 
ಆಶಯಗಳಾಗಿವೆ. ವಾಲ್ಟ್‌ ಪ್ರಿಹಮನ್‌ ಮತ್ತು ವ್ಯಾಲೇಸ್‌ ಸ್ಟೀವನ್ಸ್‌ (ಇಪ್ಪತ್ತನೆಯ ಶತಮಾನದ, 
ಅಮೆರಿಕಾದ ಕ್ಲಿಷ್ಟ ಕವಿ ಪ್ರಸಿದ್ಧ ಕವಿ) ಇವರಿಬ್ಬರ ದೃಷ್ಟಿಕೋನದಲ್ಲಿನ ವಿಭಿನ ತೆಯನ್ನು 
ಜೋಸೆಫ್‌ ಎನ್‌. ರಡ "ಎಂಬ ವಿಮರ್ಶಕ “ಎಿಶ್ವಪ್ರಜ್ಞೆಯಿ೦ದ, ಅಸ್ತಿತ್ವ ಪ್ರಜ್ಞೆಗೆ 
ಸಂ... ಹಂ ಪ್ರಜ್ಞೆಯಲ್ಲಿನ ಬದಲಾವಣೆ” ಎಂದು ಗುರುತಿಸುತ್ತಾನೆ. 
ನ್‌ಸ್ಕಿಪ್ಪನ್‌'(" Inscription’ ನಿಂದ ` ಆರಂಭಗೊಂಡು, "ವ ದ್ಧಾಪ್ಯದ ಪ್ರತಿಧ್ವನಿಗಳು' 


೫೮ ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲನ-೪೦ 


(“Old Age Echoes’) ಎ೦ದು ಮುಕ್ತಾಯವಾಗುವ ಸುಮಾರು ೩೩ ಬೇರೆ ಬೇರೆ 
ಸ೦ಕಲನಗಳಲ್ಲಿ ನಾನೂರು ಮೂವತ್ತೇಳು ಕವನಗಳಿರುವ ಸಂಗ್ರಹದ ಕೆಲವು ಕವನಗಳನ್ನು 
ಮಾತ್ರವೇ ಇಲ್ಲಿ ಬಳಸಿಕೊಂಡಿದ್ದೇನೆ. 

ತನ್ನ ತಂದೆ ತಾಯಿಗಳಿಗೆ ಎರಡನೆಯ ಮಗನಾಗಿ ಜನಿಸಿದ ವ್ಹಿಟ್‌ಮನ್‌ ಬಾಲ್ಯದಿಂದಲೂ 
ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳಿಗೊಳಗಾಗಬೇಕಾಯಿತು. ಬಡಗಿಯಾಗಿದ್ದ ವ್ಹಿಟ್‌ಮನ್‌ನ 
ತಂದೆ ತನ್ನ ವೃತ್ತಿಯಲ್ಲಿ ಸರಾ ಎಫಲನಾಗಿ, ಬೂಕ್‌ಲಿನ್‌ಗೆ ವಾಸಸ್ಗಳ 
SESE ತನ್ನ ಒಂಬತ್ತು ಮಕ್ಕಳ ವಿದ್ಯಾಭ್ಯಾಸ ಅವನಿಗೆ ee; 
ಹಾಗಾಗಿ ವ್ಹಿಟ್‌ಮನ್‌ ಯಾವುದೇ ಶಾಲೆ ಕಾಲೇಜಿನಲ್ಲಿ ಕ್ರಮಬದ್ಧವಾದ ಶಿಕ್ಷಣ ಪಡೆಯಲಿಲ್ಲ. 
ಬಹಳ ಚಿಕ್ಕವಯಸ್ಸಿನಿಂದಲೇ ಪಿ೦ಟರ್‌ ಒಬ್ಬನಿಗೆ ಸಹಾಯಕನಾಗಿ 3ಲಸ ಮಾಡುತ್ತ, 
ತನ್ನ ಬರಹಗಳನ್ನು ಪತ್ರಿಕೆಗಳಿಗೆ ಕಳುಹಿಸಿಕೊಡುತ್ತಿದ್ದ. ಅವನ ಹದಿಮೂರನೆಯ ವಯಸ್ಸಿನಲ್ಲಿ 
"ಮಿರರ್‌" ಪತ್ರಿಕೆ AE ಒಂದೆರಡು ಕವನಗಳನ್ನು ಪ್ರಕಟಿಸಿದಾಗ ಅವನ ಪ್ರತಿಭೆ ಗರಿಗೆದರಿತು. 

ಗಂಡು- ಹೆಣ್ಣುಗಳ ಪರಸ್ಪರ ಸ್ನೇಹ ಪ್ರೇಮ, ಮಾನವ ಮಾನವರ ಪರಸ ಸರ ಸ್ನೇಹ, 
ವಾತ್ಸಲ್ಯ, ಸಮಾಜದಲ್ಲಿ ಸ ಸ್ವಾಸ್ಥ ಪೂರ್ಣ ಕಾಮ ಲೈಂಗಿಕತೆಗಳ ಸ್ಥಾನ, ಇವುಗಳ ಬೆಗೆ 
ವ್ಹಿಟ್‌ಮನ್‌ನದು ಅತ್ಯಂತ ಮುಕ್ತವಾದ ಬಿಚ್ಚು ನುಡಿ. ಅವನ ಹಲವು ಅಭಿಪ್ರಾಯಗಳು 
ಸಂಪ್ರದಾಯಬದ್ಧ ಪ್ಯೂರಿಟನ್‌ ಔಚಾರಧಾರೆಗೆ ವಿರುದ್ದವಾದವು. ಲೈಂಗಿಕ ಕ್ರಿಯೆ, ಕಾಮ 
ಶೃಂಗಾರಗಳು ನೃಷ್ಟಿಪಕ್ರಿಯೆ ಸತತ ಮುಂದುವರಿಯಲು ಆವಶ್ಯಕ, ಅಲ್ಲದೆ ತವ 
ಆನಂದದಾಯಕ ಮತ್ತು ಚೈತನ್ಯದಾಯಕ ಕ್ರಿಯೆಗಳು; ಈ ಕ್ರಿಯೆ ನಡೆಯಲು ಸ ಸ್ವಾಸ್ಥ್ಯಪೂರ್ಣ 
ದೇಹ-ಮನಸ್ಸುಗಳ ಅವಶ್ಯಕತೆಯಿರುವುದರಿಂದ ವ್ಹಿಟ್‌ಮನ್‌ ದೇಹಕ್ಕೆ, ದೇಹಸ್ವಾಸ್ಯ ಲಿ 
ದೃಢತೆಗಳಿಗೆ ಪ್ರಾಶಸ್ತ್ಯ ಕೊಡುತ್ತಾನೆ. ಜೀವಸ್ಥ ; ಸಿಯಾದಾಗಿನಿಂದಲೂ, ಎಲ್ಲ ಜೀವಿಗಳಲ್ಲಿಯೂ 
ನೆಲೆಗೊಂಡಿರುವ ಈ ಪ್ರವೃತ್ತಿ ಬಗೆಗೆ ಪಾಪಪ್ರಜ್ಞೆಯಾಗಲಿ, ಅನೈಚ್ಛಿಕ ನಿಗ್ರಹ (inhibition) 
ವಾಗಲೀ, ರಾವಳ ಇರಬೇಕಿಲ್ಲವೆಂಬುದು ನ್ದಿಟ್‌ಮನ್‌ನ ಅಭಿಮತ. ಆದರೆ 
ಎಷ್ಟೇ ಸಂತೋಷ ತರುವ ಸ್ವತಂತ್ರ ಕ್ರಿಯೆಗಳಾದರೂ ಇವು ದೈವನಿಯಮವನ್ನಃ ನುಸರಿಸಿ 
ಭಿ ತಾನೆ. ವ್ಹಿಟ್‌ಮನ್‌ "ತಳೆದಿದ್ದ ಸಾಮಾಜಿಕ, ಪೋ ನಿಲುವುಗಳಿರಿದಾಗಿ 

"ಸಂಸ್ಥೆಗಳನ್ನು "ನಾಶ “ಮಾಡುವವನು' "ಎಂಬ ಆರೋಪ ಅವನ ಮೇಲೆ ಬಂದಾಗ 
ತನ್ನ! ಕೊಕ್‌ ಕವನದಲ್ಲಿ ಇಂಥ ಆರೋಪವನ್ನು ಅಲ್ಲಗಳೆಯುತ್ತಾ ಹೀಗೆ ಹೇಳುತ್ತಾನೆ, 
“ನಾನು ಸಂಸ್ಥೆಗಳ ಪರವಾಗಿಯೂ ಇಲ್ಲ. ವಿರೋಧವಾಗಿಯೂ ಇಲ್ಲ... ನಾನು ಯಾವುದೇ 
ವಾದ ವಿವಾದ, ಧರ್ಮದರ್ಶಿತ್ಸಗಳಿಲ್ಲದ, ಸ್ನೇಹಿತರ ಪ್ರೀತಿಯ ಸಂಸ್ಥೆಯನ್ನು ಸ್ಥಾಪಿಸುತ್ತೇನೆ”. 
"ಉತ್ತರ ಗೀತ” (Song of the Kee) ಎಂಬ ದೀರ್ಫ್ಥ ವನದಲ್ಲಿ “ಮಾನವ 
ಒಂದು ಆಜ್ಞೆ ಮತ್ತು ಸವಾಲು” (Man is a summons and a challenge) ಎನ್ನುವ 
ವ್ಹಿಟ್‌ಮನ್‌ “ಹೃದಯಗಳ ಕೀಲಿಕೈ ತನ್ನ ಬಳಿ ಇರುವ ಮಾನವ, ಯಾವುದೇ ಕಾಲವಿರಲಿ, 
ಯಾವುದೇ ದೇಶವಿರಲಿ. ಯಾವುದೇ ಲಿಂಗದವನಾಗಿರಲಿ, ಹಗಲುರಾತ್ರಿಗಳಲ್ಲಿ, ಸುರಕ್ಷಿತವಾಗಿ, 
ನಯವಾಗಿ, ಲವಲವಿಕೆಯಿಂದ ಓಡಾಡಬಹುದು” ಎಂದು ಅಭಿಪ್ರಾಯಪಡುತ್ತಾನೆ. ಮರಣದ 
ಕಹಿ ಅಪ್ಪುಗೆ' ತನ್ನನ್ನೆಂದೂ ಹೆದರಿಸಲು ಸಾಧ್ಯವಿಲ್ಲವೆನ್ನುತ್ತಾ, ತನ್ನ ಸಾವಿನ ನ೦ತರ, 
ತನ್ನ ದೇಶ ಮಣ್ಣಾಗಿ. ಗೊಬ್ಬರವಾಗಿ, ಒಮ್ಮೆ ತನ್ನ ದಾಗಿದ್ದ ತುಟಿಯಿಂದ ಬಿಳಿ ಗುಲಾಬಿ 
ಸೆಗಂಥಿ ಬೀರುತ್ತಾ "೨ರಳುವುದನ್ನು ಕಲ್ಪಿಸಿಕೊಳ್ಳುವಂತಹ ಬಿಶೇಷ ಪ್ರಜ್ಞೆಯನ್ನು ಸಾಕ್ಷಾತ್ಮರಿಸಿ 
ಕೊಳ್ಳುತ್ತಾನೆ. ಜೀವನ ಎನು ವುದು ಅನೇಕ ಸಾವುಗಳು ಬಿಟ್ಟುಹೋಗಿರುವರಿತಹ. ವಸ್ತು 


೫೫ 
ಸ೦ಕಲಸ-೪೦ ಜುಲಾಂಖ *. ಆಗಸ್ಟ್‌ ೨೦೦೮ 


ಎಂಬುದನ್ನೂ ಅರಿಯುತ್ತಾನೆ. ಹಿಂದೆ ತಾನಾಗಲೇ ಸಾವಿರಾರು ಬಾರಿ ಸತ್ತಿದ್ದೇನೆ ಎನ್ನುವ 


ವ್ಹಿಟ್‌ಮನ್‌ನ “ವಿಚಾರ, ಆಚಾರ್ಯ ಶಂಕರರ “ಪುನರಪಿ ಜನನಂ, ಪುನರಪಿ ಮರಣಂ” 
ಎಂಬ ಉಕ್ತಿಯನ್ನು ನೆನಪಿಗೆ ತರುತ್ತದೆ. ವ್ಹಿಟ್‌ಮನ್‌ಗೆ ಪುನರ್ಜನ್ಮ ಸಿದ್ಧಾಂತದಲ್ಲಿ ನಂಬಿಕೆ 
ಇದ್ದಿತೇ? ಎಂಬ ಪ್ರಶ್ನೆ ಎದುರಾಗುತ್ತದೆ. 

“ಹುಲ್ಲಿನ ದಳಗಳು”. ಎಂಬ ಸಂಯುಕ್ತ ಸಂಪುಟದಲ್ಲಿ ಮೊದಲ ಸಂಗ್ರಹ "ಇನ್‌ಸ್ಕಿಪ್ತನ್‌' 
ಎಂಬುದು ‘One’s-self I Sing’ ಎನ್ನುವ? ಸಣ್ಣದೊಂದು ಕವನದೊಂದಿಗೆ ಆರಂಭವಾಗುತ್ತದೆ. 
(ವ್ಹಿಟ್‌ಮನ್‌ ತನ್ನ ಅನೇಕ ಕವನಗಳನ್ನು "ಹಾಡು' ಎ೦ದೇ ಕರೆಯುತ್ತಾನೆ) ಈ ಸಣ್ಣ 
ಕವನ ವ್ಹಿಟ್‌ಮನ್‌ನ ಕಾವ್ಯದ ಮುಖ್ಯ ಆಶಯಗಳನ್ನು ಸ್ಪಷ್ಟವಾಗಿ ಅಭಿವ್ಯಕ್ತಿ ಕ್ರಿಸುತ್ತದೆ. 

“One s-self I sing, a simple ಗ person, 

Yet ulter the word Democratic, the word En-masse. 

Of physiology from top to toe I sing, 
Not physiognomy alone nor brain above is worthy for the Muse, 1 
say the Form complete is wortheir far 
The Female equally with the Male 1 sing. 
Of Life immense in passion, pulse and power, 
Cheerful, for freest action form’d under the laws divine, 


The modern Man 1 sing.” _ 

“ಆತ್ಮವನ್ನು ಕುರಿತು ಹಾಡುತ್ತೇನೆ, ಸರಳ ಪ್ರತ್ಯೇಕ ವ್ಯಕ್ತಿಯನ್ನು ಕುರಿತು ಹಾಡುತ್ತೇನೆ/ 
ಆದರೂ ಪ್ರಜಾಸತ್ತೆಎಂಬ ಪದವನ್ನುಚ್ಚರಿಸುತ್ತೇನೆ, ಸಾಮೂಹಿಕ ಎ೦ಬ ಪದವನ್ನು ಚ್ಚರಿಸುತ್ತೇನೆ| 
ಅಡಿಯಿಂದ ಮುಡಿವರೆಗೂ ಹಾಡುತ್ತೇನೆ 'ಶರೀರ ವಿಜ್ಞಾನವನ್ನು ಕುರಿತು/ ಕೇವಲ ಮುಖ 
ಸಾಮುದ್ರಿಕೆಯಲ್ಲ, ಕೇವಲ ಮಿದುಳಲ್ಪ ಕಲಾದೇವಿಯ: ಹಾಡಿಗೆ ಯೋಗ್ಯವಾಗಿರುವುದು/ 
ಅದಕ್ಕೂ ಹೆಚ್ಚು ಯೋಗ ಕರವಾಗಿರುವ ರೂಪ(ಆಕಾರ)ವನ್ನು ಪುರುಷನೊಡನೆ 
ಸಮಸಮವಾಗಿ ಸ್ತ್ರೀಯನ್ನು 'ಕುರಿತು ಹಾಡುತ್ತೇನೆ, ತೀವ್ರ ಭಾವೋದ್ವೇಗ ತುಂಬಿದ ಅಗಾಧ 
ಜೀವನದ ನಾಜಿಯನ್ನೂ ಪೌರುಷವನ್ನೂ, ದೈವೀ. ನಿಯಮದಡಿ ರೂಪುಗೊಳ್ಳುವ 
ಅತ್ಯಂತ ಸ್ವತಂತ್ರ ಕ್ರಿಯೆಗಳನ್ನೂ ಆಧುನಿಕ ಮಾನವನನ್ನೂ ಕುರಿತು ಹಾಡುತ್ತೇನೆ.” ಈ 
ಗೆ ಕೆಲವೊಮ್ಮೆ ಅತ್ಯಂತ ದೀರ್ಫವಾಗಿ, ಕೆಲವೊಮ್ಮೆ ಅತ್ಯಂತ ಸಂಕ್ಷಿಪ್ತವಾಗಿ 
ವ್ಹಿಟ್‌ಮನ್‌ನ ಕವನಗಳಲ್ಲಿ ಅಭಿವ್ಯಕ್ತಗೊಳ್ಳುತ್ತವೆ. 

“ಆದಮನ ಮಕ್ಕಳು” (“Children of Adam’) ವಿಭಾಗದಲ್ಲಿ, ಸ್ತ್ರೀ ಪುರುಷರ ನಡುವಿನ 
ಆಕರ್ಷಣೆ, ದೈಹಿಕ ಬಯಕೆ-ಸಂಪರ್ಕಗಳು, ಸಂತಾನೋತ್ಪತ್ತಿ ಮುಂತಾದ ಪ್ರಕ್ರಿಯೆಗಳ 
ಬಗೆಗೆ ಮುಕ್ತ "ಮತ್ತು ಸ ಸ್ವಾಸ್ಯ್ಯಪೂರ್ಣ ನಿಲುವು ತಾಳುವ "`ನ್ಹಿಟ್‌ಮನ್‌ ಸ್ತ್ರೀ ಪುರುಷರ. 
ಸಂಬಂಧದಲ್ಲಿರಬೇಕಾದ ಸಹಜತೆ ಮತ್ತು ಪ್ರಾಮಾಣಿಕತೆಗಳ ಬಗೆಗೆ ಹೆಚ್ಚು ಒತ್ತೆ ನೀಡುತ್ತಾನೆ. 
ಇಂಥ ಸಾಮರಸ್ಯಪೂರ್ಣ ಸಂಗಮದಿಂದ ಜನಿಸುವ ಶ್ರೇಷ್ಠ ಮಕ್ಕಳ ಬಗೆಗೆ, ಶ್ರೇಷ್ಠ 
ಪುರುಷರ ಬಗೆಗೆ ಹಾಡುತ್ತೇನೆ, ಎನ್ನುವ ವ್ಹಿಟ್‌ಮನ್‌ ಸುಂದರ, ಬಲಶಾಲಿ ಸಮಾಜದ 
ಕನಸು ಕಾಣುತ್ತಾನೆ. “Singing the ಸಾತ of procreation, / Singing the need of 
superb children and there in superb grown of pepole” ಎಂದು ಬರೆಯುತ್ತಾನೆ. 
ಇಂಥದೊಂದು ಸಮಾಜದ ನಿರ್ಮಾಣಕಿ ಸೈ ಆರೋಗ್ಯಪೂರ್ಣ ದೇಹ, ಮನಸ್ಸುಗಳು ಸ್ತೀ 
ಪುರುಷರಿಗಿರಬೇಕು. ಜೀವನದಲ್ಲಿ ದೇಹದ ಪ್ರಾಶಸ್ತ್ಯ ಹಾಗೂ ಮಹತ್ವವನ್ನು. ಸಾರುವ 


೫೬ ಖುಲಾಯಿ + ಆಗಸ್ಟ್‌ ೨೦೦೮ ಸ೦ಕಲನ-೪೦ 


ನಾನು ಹಾಡುತ್ತೇನೆ ವಿದ್ಯುತ್‌ ಕಾಯವನ್ನು ಕುರಿತು” ("15118 the Body Electric”) 
ಎನ್ನುವ ದೀರ್ಫ ಕವನದಲ್ಲಿ ದೇಹಕ್ಕೂ ಆತ್ಮಕ್ಕೂ ಭೇದವಿದೆ ಎನು _ವವರನ್ನು ವ್ಹಿಟ್‌ಮನ್‌ 
ಹೀಗೆ ಪ್ರಶ್ನಿಸುತ್ತಾನೆ. “ ಮತ್ತು ದೇಹವು” ಸಂಪೂರ್ಣವಾಗಿ ಆತ್ಮದಂತೆಯೇ ವರ್ತಿ ಸದಿದ್ದರೆ? 
ಮತ್ತು ದೇಹವು ಆತ್ಮವಾಗಿರದಿದ್ದಲ್ಲಿ ಆತ್ಮ ಎನ್ನುವುದು ಯಾವುದು?” (“And if the 
body does not do “fully as much as the soul? ! And if the body were not the 
soul what is the 500177) ಆತ್ಮಕ್ಕೂ ದೇಹಕ್ಕೂ ನಡುವೆ ತೋರುವ ಭಿನ್ನ ತೆಯನ್ನು- 
ಭಿನ್ನತೆಯ ತೆರೆಯನ್ನು- ಇಂಥ ನ ಗಳಿಂದ ಅಳಿಸಿಹಾಕುತ್ತಾನೆ ಕವಿ. ಗಂಡು, ಹೆಣ್ಣುಗಳು 
ಪರಸರ ಸಮೀಪವಿರುವುದು. ಶರೀರಗಳಿಂದ ಹೊರಸೂಸುವ ಸುಗಂಧವನ ನುಭವಿಸುವುದು 
ಇವು ಆತ್ಮಕ್ಕೆ ಸಂತೋಷ ನೀಡುತ್ತವೆ. ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಆತ್ಮವನ್ನು 
ಸುಪ್ರೀತಗೊಳಿಸುವುದಾದರೂ, ಈ. ಮೇಲೆ ಹೇಳಿದ ಸಂಗತಿಗಳು "ಆತ್ಮವನ್ನು “ಹೆಚ್ಚು 
ಸುಪ್ರೀತಗೊಳಿಸುತ್ತವೆ ಎನ್ನುತ್ತಾನೆ. ಅವನ ಅನೇಕ. ಕವನಗಳಲ್ಲಿ, ಯೆ 
ತೀವ್ರತೆಯೊಡನೆಯೇ ಅಭಿವ್ಯಕ್ತಿಗೊಳ್ಳುವ ಮಧುರ ಹಾಗೂ ಕೋಮಲ ಭಾವಗಳು 
ಎಸ್ಮಯಗೊಳಿಸುತ್ತವೆ, ಹೆಣ್ಣಿನ ರೂಪದ ಆಕರ್ಷಣೆಯನ್ನೂ ಪ್ರಭಾವವನ್ನೂ ಹೀಗೆ 
ಪ್ರಶಂಸಿಸುತ್ತಾನೆ: 

“ಇದು. ಹೆಣ್ಣಿನ ರೂಪ. 

ತಲೆಯಿಂದ ಕಾಲ ವರೆಗೂ ಹೊರಹೊಮ್ಮುವುದೊ೦ದು ದಿವ್ಯ ಪ್ರಭಾಮಂಡಲ 

ಅಸಲಾಗದ ಪ್ರಬಲ ಆಕರ್ಷಣೆಯಿಂದ ಸೆಳೆಯಲ್ಪಟ್ಟು, 

ಅದರ ಉಸಿರಿನಿಂದ, ಅಸಹಾಯಕ ಆವಿಯೆಂಬಂತೆ ಎಳೆಯಲ್ಪಟ್ಟರುವೆ ನಾನು! 
ಆಕರ್ಷಣೆಯೆಂದರೆ ವ್ಹಿಟ್‌ಮನ್‌ಗೆ ಕೇವಲ ಮುಖ ಸೌಂದರ್ಯದ ಸೆಳೆತವಲ್ಲ. ಹೆಣ್ಣು 
ಗಂಡುಗಳ ದೇಹಗಳು ಎಲ್ಲ ದೇಶಕಾಲಗಳಲ್ಲಿಯೂ, ಈ ಭೂಮಿಯ ಮೇಲೆ ಒಂದೇ 
ರೀತಿಯದಾಗಿರುತ್ತವೆ. ಹಾಗೆಯೇ ದೈಹಿಕ ಆಕರ್ಷಣೆಗಳು ಮತ್ತು ದೈಹಿಕ ವ್ಯಾಪಾರಗಳೂ 
ಸಹ ಸರ್ವಕಾಲದಲ್ಲಿಯೂ ಒಂದೇ ರೀತಿಯದಾಗಿರುತ್ತದೆ. “ಪವಿತ್ರವಾದದ್ದು ಎನ್ನುವ 
ವಸ್ತುವೇನಾದರೂ ಇದ್ದರೆ ಅದು ಮಾನವ ಶರೀರ” ಎನ್ನುವ ವ್ಹಿಟ್‌ಮನ್‌ನ ಅಭಿಪ್ರಾಯ, 
"ದೇಹವು ಮೂಳೆ ಮಾಂಸದ ತಡಿಕೆ', "ಮಲ ಮೂತ್ರಗಳ ಕುಡಿಕೆ', “ಉಚ್ಚೆಯ ಬಚ್ಚಲು' 
ಎಂಬ ಉಕ್ತಿಗಳಿಗೆ ಪೂರ್ತಿಯಾಗಿ ಎರುದ್ಧವಾಗಿದೆ. ಆದರೆ ಈ ಉಕ್ತಿ, 'ಔೇಹವೊಂದು 
ದೇವಾಲಯ'ವೆನ್ನುವ ಸನಾತನೋಕ್ತಿಗೆ ಹತ್ತಿರವಾಗಿವೆ. ವ್ಹಿಟ್‌ಮನ್‌ನ. ಇಂತಹ ಅನೇಕ 
ಚಿಂತನೆಗಳಲ್ಲಿ ಪ್ಯೂರಿಟನ್‌ ವಿಚಾರಗಳ ಬಗೆಗೆ ವಿರೋಧವನ್ನು ಗುರುತಿಸಬಹುದು. 
“ಅತ್ಯ೦ತ ನಾ: ಮುಖಕ್ಕಿಂತಲೂ, ಹೆಣ್ಣು ಗಂಡುಗಳಲ್ಲಿ, ಸ್ವಚ್ಛ, ಪೌರುಷಯುಕ್ತ 
ಗಟ್ಟಿ "ಎಳೆಗಳ ಶರೀರ ಸುಂದರ” ಎನ್ನುವ ವ್ಹಿಟ್‌ಮನ್‌, ಆಧುನಿಕ ಸೌಂದರ್ಯ 
ಮೌಲ್ಯಮಾಪಕರನ್ನು ಪ್ರತಿನಿಧಿಸುತ್ತಾನೆ. ಮಾನವೀಯ ಸಂಬಂಧದೆಳೆಗಳನ್ನು ಬಿಚ್ಚಿಡುತ್ತಾ, 
ವ್ವಿಟ್‌ಮನ್‌ ತೆರೆದಿಡುವ ಸರ್ಶದ ಅನೇಕ ಆಯಾಮಗಳು ಅಚ್ಚರಿ ಮೂಡಿಸುತ್ತದೆ. 
“A Woman Waits for Me’ ಎನ್ನುವ ಕವನ ಸ್ತ್ರೀ ತನ್ನ ಪುರುಷನಿಗಾಗಿ 
ಕಾಯುತ್ತಿರುವುದನ್ನು, ಆ ಪುರುಷನಿಲ್ಲದೆ ಅವಳಿಗೆ ಬದುಕು ಇಲ್ಲವೆಂದೂ ಹೇಳುತ್ತಾನೆ. 
ಅವನ ಕಾವ್ಯ ಸ್ತ್ರೀಯ ಬಗೆಗೆ ಅವನಿಗಿರುವ ಗೌರವ, ಆದರ, ಸ್ನೇಹಗಳನ್ನು ಅಭಿವ್ಯಕ್ತಿಸುವ 
ರೀತಿಯಿಂದ, “ಿಟ್‌ಮನ್‌ ಸ್ತ್ರೀ ಪುರುಷರಿಬ್ಬರನ್ನೂ ಸಮಾನದ ಷ್ಟಿಯಿಂದ ಕಾಣುವ 
ಅಂಶ ತಿಳಿಯುತ್ತದೆ. ಕಾಯ. ತನ್ನ ಅನೇಕ ಆಯಾಮಗಳಿಂದ ದೇಹ, ಮನಸ್ಸು, ಆತ್ಮಗಳನ್ನು 


೫೭ 
ಸಂಕಲನ-ಟಂ೦ ಜುಲಾಯಿ “+ ಆಗಸ್ಟ್‌ ೨೦೦೮ 


ಆವರಿಸಿಕೊಂಡು ಬಿಡುವ ಅಗಾಧ ಅದಮ್ಯ ಶಕ್ತೆ. ಸಂಸಾರಬಂಧನವನ್ನು ತೊರೆದ 
ಯೋಗಿ ಕೂಡ ಮುಕ್ತ ಕಾಮಿಯಾಗಿರುತ್ತಾನೆ. ಪ್ರೇಮ ಕಾಮದ ಒಂದು ಸುಂದರ, 
ಮಧುರ ಆಯಾಮ. ಹಾಗಾಗಿಯೇ ವ್ಹಿಟ್‌ಮನ್‌ 'ಸಾವು ಮತ್ತು ಪ್ರೇಮವನ್ನು ಬಿಟ್ಟರೆ 
ಬೇರೆ ಯಾವುದು ತಾನೇ ಸುಂದರವಾಗಿರುತ್ತದೆ ಎಂದು ಕೇಳುತ್ತಾನೆ. 

ಇಂಡಿಯಾದ ಬಗೆಗೆ, ಇಂಡಿಯಾದಲ್ಲಿ ಪ್ರಚಲಿತವಿದ್ದ ಅನೇಕ. ಸಿದ್ಧಾಂತಗಳ ಬಗೆಗೆ 
ವ್ಹಿಟ್‌ಮನ್‌ಗೆ ಇದ್ದ ಆಸಕ್ತಿ ಅವನ “7855880 (0 India” “ಕವನದಲ್ಲಿ ಅಭಿವ್ಯಕ್ತಗೊಂಡಿದೆ. 
ವಿಲಿಯಂ ಫಾಸ್ಟರ್‌ ತನ್ನ ಪ ಪ್ರಸಿದ್ದ ಕಾದಂಬರಿ “Passage to India” ದ ಶೀರ್ಷಿಕೆಯನ್ನು 
ವ್ಹಿಟ್‌ಮನ್‌ನ ಈ ಕವನದಿಂದಲೇ ಆರಿಸಿಕೊಂಡಿದ್ದು ಎನ್ನು: ತ್ತಾರೆ. “ಇಂಡಿಯಾ ವಾವ 
ಆಲೋಚನೆಯನ್ನು, ವಿಚಾರವನ್ನು ಸಂಕೇತಿಸುತ್ತದೆ. 'ಓಗಟನಂತಹ ಅನೇಕ ke 
ಉತ್ತರಿಸುತ್ತದೆ, ಇಂಡಿಯ ಬೆಳಕಿನ ಬೆಳಕು, "ನೈತಿಕ ಹಾಗೂ ಆಧ್ಯಾತ್ಮಿಕ ಚಿಲುಮೆ... 
ಎಂದೆಲ್ಲಾ "ಇಂಡಿಯಾವನ್ನು ಶ್ಲಾಘಿಸುತ್ತಾನೆ. 

ವ್ಹಿಟ್‌ಮನ್‌ನ ಕಾವ್ಯಪತಿಭೆ ಕೇವಲ ಕೋಗಿಲೆಯ ಕುಹೂ ಕುಹೂ ಸ್ವರಕ್ಕಾಗಲೀ, 
ಚಂದನ ಬೆಳದಿಂಗಳಿಗಾಗಲೀ, ಪ್ರಕೃತಿ ಸೌಂದರ್ಯ ವರ್ಣನೆ, ಪ್ರೇಮ ಪ್ರಣಯಗಳಿಗಾಗಲೀ 
ಸೀಮಿತವಾಗಿಲ್ಲ. ವಿಶ್ವದ ಎಲ್ಲ ಒಳಿತು ಕೆಡಕುಗಳೂ, ರೂಪ ಕುರೂಪಗಳೂ ಅವನ 
ಕಾವ್ಯಯಂತ್ರಕ್ಕೆ ಆಹಾರವಾಗುತ್ತವೆ. “ಆಟಮ್‌ ರಿವ್ಯಲೆಟ್ಸ್‌' ("Autumn Rivulets’) 
ವಿಭಾಗದಲ್ಲಿನ ಕವನಗಳ ವಸ್ತು ವೈವಿಧ್ಯ ಇದನ್ನು ದೃಢಪಡಿಸುತ್ತದೆ. ಯುದ್ಧ, ಯುದ್ಧದಲ್ಲಿ 
ಮಡಿದ ಸೈನಿಕರು, ಯುದ್ಧದಿಂದಾಗಿ ನೊಂದವರು, ಅಪರಾಧ ಮಾಡಿಯೋ, ಮಾಡದೆಯೋ 
ಸೆರೆಮನೆಯಲ್ಲಿರುವವರು, ಅಪರಾಧಿಗಳು, ಖೈದಿಗಳು, ವಿಚಾರಣಾಧೀನ ವ್ಯಕ್ತಿಗಳು, ಸಾಮಾನ್ಯ 
ವೇಶ್ಯೆ ಎಲ್ಲರನ್ನೂ ಕುರಿತು ಬರೆದಿರುವ ಕವನಗಳು ವ್ಹಿಟ್‌ಮನ್‌ನ ಆತ್ಮ ಎಲ್ಲರ ಬಗೆಗೂ 
ಸ್ಪಂದಿಸುತ್ತಿದ್ದ ರೀತಿಯನ್ನು ತಿಳಿಸುತ್ತವೆ. ಶಿಲುಬೆಗೇರಿದವನಿಗೆ ಅವನನ್ನು ಹೆಸರಿಸದೆಯೇ 
(ತಸ್ತನಿಗೆ) "ಹೇಳುತ್ತಾನೆ. “ನಾನು ನಿನ್ನ "ಹೆಸರನ್ನು ಹೇಳುವುದಿಲ್ಲ, ಆದರೆ ನಿನ್ನನ್ನು ಅರ್ಥಮಾಡಿ 
ಕೊಳ್ಳುತ್ತೇನೆ.” ಇದು ಧರ್ಮಪರುಷರ ಹೆಸರನ್ನು ಸಾವಿರಸಾರಿ ಹೇಳುವುದಕ್ಕಿಂತ ಅವರ 
ತತ್ವಗಳನ್ನು , ಜೀವನ ರೀತಿಯನ್ನು ಅರಿತು, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿರುವ 
ಆವಶ್ಯಕತೆಯನ್ನು ಮನಗಾಣಿಸುತಿದೆ. ಮರಣ ಹೂಂದಿದ ಶತ್ರುವಿನ ಬಗೆಗೆ ತನ್ನ ನಿಲುವನ್ನು 
ತಿಳಿಸುವ ಅತ್ತ ೦ತ ಸಣ್ಣ ಕವನ “Reconciliation”ನಲ್ಲಿ ಅಭಿವ ಅವಗಿಕುಬಿ ಈ ಉನ್ನತ 

ಬಿಎ 

ಚಿಂತನೆಯನ್ನು ನೋಡಿ, “ನನ್ನಷ್ಟೇ ದೈವತ್ವವಿದ್ದ ನನ್ನ ಶತ್ರು ಮರಣಹೊಂದಿದ್ದಾಸೆ. 
ಬಿಳಿಚಿಕೊಂಡಿರುವ ಮುಖದೊಡನೆ ಆಶ "ಶವಪೆಟ್ಟಿಗೆಯಲ್ಲಿ. ಮಲಗಿರುವೆಡೆ ಹೋಗಿ, 
ಬಗ್ಗಿ, ಮೃದುವಾಗಿ, ಅವನ ಬಿಳಿಚಿಕೊಂಡಿರುವ ವಾ ನನ್ನ ತುಟಿಯಿಂದ 
ಸ್ಪ್ಶಿಸುತ್ತೇನೆ. ” ವ್ಹಿಟ್‌ಮನ್‌ನಲ್ಲಿ ನಾವು ಕಾಣುವುದು, ಜೀವನದ ಪ್ರ ಸನ್ನಿವೇಶದಲ್ಲಿಯೂ 
ಪ್ರಜ್ಞಾ-ಪರಿಧಿಯ' ವಿಸರಣದಿಂದ ತನ್ನ ವ್ಯಕ್ತಿತ್ವ ತ್ರಾಸು ಮತ್ತೊಬ್ಬರ ಅಸ್ತಿತ್ವ 
ವ್ಯಕ್ತಿತ್ತಗಳಲ್ಲಿಟ್ಟು, ಅವರ. ಒಳ ಹೊರಗುಗಳನ್ನು. ಅರಿಯುವ ಪರಿಕಮ. 

ವ್ಹಿಟ್‌ಮನ್‌ ಕಾವ್ಯದಲ್ಲಿನ “ನಾನು” ಹಾವ ತನ ತನದ ವೈಯಕ್ತಿಕ ಪರಿಧಿಗೆ ಸೀಮಿತ 
ವಾಗಿರದೇ ಮಾನವನನ್ನು ಮಾನವಕುಲವನ್ನು, ಸಾರ್ವತ್ರಿಕತೆಯನ್ನು ಸಂಕೇತಿಸುತ್ತದೆ. 
ತನ್ನ ಪುಸ ಸಕದ ಜೀವಂತಿಕೆಯ ಬಗೆಗೆ ವ್ಹಿಟ್‌ಮನ್‌ನ ಮಾತುಗಳು ಸಂ ತುಂಬಿದ 
ವನಿ ಸಿದರೂ ಅದು ಸತ್ಯ. “ಗೆಳೆಯರೇ, ಇದು ಬರಿ ಪುಸ್ತಕವಲ್ಲ, ಇದನ್ನು ಮುಟ್ಟುವವರು 
ಮುನುಷ್ಯನನ್ನೇ ಮುಟ್ಟುತ್ತಾರೆ.” ಇಪ್ಪೇ ಆಗಿದ್ದಿದ್ದರೆ, ಬಹುಶಃ ವ್ರಿಟ್‌ಮನ್‌ ಕೂಡ. ಅನೇಕ 


೫೮ ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲಸ-೪೦ 


ಕವಿಗಳಲ್ಲಿ ಒಬ್ಬನಾಗಿರುತ್ತಿದ್ದ. ಆದರೆ ಅವನ “Song of MySelf”, “Chanting the 
Square Deibic”, “To Think of Time” ಮುಂತಾದ ಕವನಗಳಲ್ಲಿ ಕಂಡುಬರುವ 
ಅವನ ಮಾನಸಲೋಕ, ಅವನ ದರ್ಶನ ಸಿದ್ದಾಂತ, ಕಾಣ್ಕೆಗಳು ಅಭಿವೃ ೃಕೆಗೊಳ್ಳುವ ಪರಿ 
ಅದ್ಭುತ. “To Think of Time” ಎಂಬ ಕವನದಲ್ಲಿ ವೆಕಗೊಂಡಿರುವ ಚಿಂತನದಲ್ಲಿ 
ಅರವಿಂದರ ವಿಕಾಸವಾದದ ಎಳೆಗಳ ಹೊಳಹು ಕ೦ಡುಬರುತ್ತದೆ. 

“1 swear I think there is nothing but immortality! ! That the exquisite 
scheme is for it, and the nebulous float is for it, and the cohering is for it! / 
And all preparation is for it- and identity is for it- and life and materials 
are altogether for it!” 

“ಅಮರತ್ವವನ್ನುಳಿದು ಬೇರೇನೂ ಇಲ್ಲವೆಂದು ನಾನು ಪ್ರಮಾಣ ಮಾಡುತ್ತೇನೆ, ಈ 
ಮನೋಜ್ಯವಾದ ಯೋಜನೆ ಅದಕ್ಕಾಗಿಯೇ ಇರುವುದು, ಈ ನೀಹಾರಿಕೆಯ. ಹರಿವು 
ಅದಕ್ಕಾಗಿಯೇ, ಮತ್ತು ಈ ಸಂಬದ್ಧತಯೂ ಅದಕ್ಕಾಗಿಯೇ, ಮತ್ತು ಎಲ್ಲ ಸಿದ್ಧತೆಗಳೂ 
ಅದಕ್ಕಾಗಿಯೇ, ಈ ಅಭಿನ್ನತೆಯೂ ಅದಕ್ಕಾಗಿಯೇ. ಹಾಗೂ ಜೀವನ “ಮತ್ತೆಲ್ಲ 
ಮೂಲದ್ರವ್ಯಗಳೂ ಒಟ್ಟಾಗಿ ಅದಕ್ಕಾಗಿಯೇ ಇಷ್ಟ” ಹೀಗೆ ಹೇಳುವಾಗ, ಇಡೀ ಸೃಷ್ಟಿ 
ತನ್ನೆಲ್ಲ ಸಜೀವ-ನಿರ್ಜೀವ ಮೂಲ ದವ್ಯಗಳೊಂದಿಗೆ ಅಮರತ್ವದೆಡೆಗೆ ಸಾಗುತ್ತಿರುವ 
ಪರಿಕಲ್ಪನೆಯ ಸಾಕ್ಷಾತ್ಕಾರವಾಗುತ್ತದೆ... ಹಾಗೂ "ಮೃತ್ಯೋರ್ಮಾ ಅಮೃತಂ ಗಮಯ' 
ಎ೦ಬ ಉಪನಿಷತ್‌ ವಾಕ್ಕದ ನೆನಪಾಗುತ್ತದೆ. 

ಪ್ರತಿಯೊಂದು ವಸ್ತುವೂ, ಚಿರಂತನವಾದ ಆತ್ಮವೊ೦ದನ್ನು ಹೊಂದಿರುತ್ತದೆಂಬ 
ವ್ಹಿಟ್‌ಮನ್‌ನ ನಂಬಿಕೆ, ಅವನ ಕಾವ್ಯದಲ್ಲಿ ಅನೇಕ ಬಾರಿ ಅಭಿವ್ಯಕ್ತಗೊಂಡಿದೆ. 

ಜೀವನದ ಬಗೆಗೆ ಆಳವಾದ ಪ್ರೀತಿ, ಅಮಿತೋತ್ಸಾಹ ಹಾಗೂ ವಿಶ್ವವನ್ನೆಲ್ಲಾ ತುಂಬಿ 
ಇನ್ನೂ ಮಿಗುವಂತಹ ತನ್ನ ಬಗೆಗೆ ನಂಬಿಕೆ, ಭರವಸೆ, ಅಹ೦ಗಳು ವ್ಹಿಟ್‌ಮನ್‌ ಕಾವ್ಯದಲ್ಲಿ 
ಹಾಸುಹೊಕ್ಕಾಗಿರುವ ದೃಢವಾದ ಎಳೆಗಳು. “Song of Myself” ಮತ್ತು “Chanting 
the Square Deific” ಮುಂತಾದ ದೀರ್ಫ ಕವನಗಳನ್ನು ಅಧ್ಯಯನ ಮಾಡುವಾಗ 
"ಭಗವದ್ಗೀತೆ'ಯಲ್ಲಿ ಅಭಿವ್ಯಕ್ತಗೊ೦ಡಿರುವ ಕೃಷ್ಣನ ವಿಶ್ವರೂಪದರ್ಶನದ ವರ್ಣನೆಯ 
ಭಾಗಗಳು ಕಣ್ಮುಂದೆ ಸುಳಿಯುತ್ತವೆ. “1 celebrate myself, and sing myself” ಎ೦ದು 
ಆರಂಭವಾಗುವ ಈ ದೀರ್ಪ ಕವನ ಸುಮಾರು ಸಾವಿರ ಸಾಲುಗಳನ್ನು ಒಳಗೊಂಡಿದೆ. 
ಮೊದಮೊದಲು, ಯಾವುದೊಂದೂ ನಿರ್ಬಂಧಕ್ಕೊಳಗಾಗದ, ಸ್ವಚ್ಛಂದ ಮತ್ತು ನಿರ್ಭಿಡೆಯ 
ಸ್ವಭಾವದ ವ್ಯಕ್ತಿಯೊಬ್ಬನ ಮುಕ್ತಗಾನದಂತೆ ಮೂಡುವ ಕವನ. ಮುಂದುವರಿದಂತೆ. 
ಗಾಢವಾಗುತ್ತಾ. ವಿಸ್ತಾರವಾಗುತ್ತಾ ವಿಶ್ವದ ಪ್ರತಿಯೊಂದು ವಸ್ತುವನ್ನೂ ತನ್ನೊ ಳಗೇ 
ಒಳಗೊಳ್ಳುವ ಹಾಗೂ "ತಾನು ವಿಶ್ವದ ಪ್ರತಿಯೊಂದು ವಸ್ತುವಿನಲ್ಲಿಯೂ ನಲಿ ನಿಲ್ಲುವರಿತಹ 
ಅದುತ ಪವಾಡವಾಗಿ, ಚಮತ್ಕಾರವಾಗಿ, ಅನುಭೂತಿಯಾಗಿ ಉನ್ನು ತೀಕರಣಗೊಳ್ಳುವ 
ಪ್ರಿಯ ನಮ್ಮನ್ನು ವಿಸ್ಮಯದ ಲೋಕಕ್ಕೆ ಕರೆದೊಯ್ಯುತ್ತದೆ. ಕವಿಯೊಬ್ಬ ತನ್ನ ಅಂತಃಪ್ರಜ್ಞೆಯನ್ನು 
ಯಾವ ಪರಾಕಾಷ್ಠೆಯ ತನಕ, ಒಗ್ಗಲಿಸಿಕೊಳ್ಳಬಹುದು ಯಾವ. ಎತ್ತರಕ್ಕೇರಿಸಬಹುದು, 
ಎಷ್ಟೆಷ್ಟು ಆಯಾಮಗಳನ್ನೊ ಛಗೊಳ್ಳುವಂತೆ ಅಣಿಗೊಳಿಸಬಹುದು ಎನು ವುದಕ್ಕೂ ಹಾಗೂ 
ಕವಿ ತನ್ನ ಪ್ರತಿಭಾಲೋಚನದಿಂದಾಗಿ ಹೇಗೆ ಸಕಲ ಚರಾಚರದ ದೃಷ್ಟಾರನಾಗಬಹುದು 
ಎಂಬುದಕ್ಕೆ ವ್ಹಿಟ್‌ಮನ್‌ ಜ್ವಲ೦ತ ಉದಾಹರಣೆಯಾಗುತ್ತಾನೆ. ಗೀತಾಚಾರ್ಯನ 


೫೯ 
ಸ೦ಕಲಸ-೪೦ ಜುಲಾಲಲ + ಆಗಸ್ಟ್‌ ೨೦೦೮ 


ವಿಶ್ವರೂಪದರ್ಶನಕ್ಕೆ ಕಡಿಮೆಯಿರದಂತೆ ಬಿಚ್ಚಿಕೊಳ್ಳುತ್ತದೆ ವ್ಹಿಟ್‌ಮನ್‌ನ ವಿಶ್ವರೂಪದರ್ಶನ. 

"ಪದಕೋಶದಲ್ಲಿನ ಮುಕ್ಕಾಲು ಸಂಖ್ಯೆಯಷ್ಟು ಪದಗಳನ್ನೂ, ವಿಶ್ವದ ಸಕಲ ಚರಾಚರ 
ವಸ್ತುಗಳನ್ನೂ, ಜೀವಿಗಳ ದೇಹ, ಮನಸ್ಸು, "ಬುದ್ಧಿ, ಹೃ ದಯಗಳಲ್ಲಡಗಿರುವ ಎಲ್ಲ 
ಭಾವನೆಗಳನ್ನೂ ಕಾಮನೆಗಳನ್ನೂ, ಒತ್ತಡ "ಅತಂಕಗಳನ್ನೂ ನಿರಾಶೆ 'ಭರವಸೆಗಳನ್ನೂ 
ಒಳಗೊಂಡು, ದಡಗಳ ಪಕ್ಕದಲ್ಲಿರುವ ಎಲ್ಲವನ್ನೂ ತನ್ನ ಒಡಲೊಳಗೆ ಸೇರಿಸಿಕೊಳ್ಳುತ್ತ 
ಸಾಗುವ ಪ್ರವಾಹದಂತೆ ವಿಸ್ತಾರಗೊಳ್ಳುತ್ತಾ. ಭೂವೋಮಗಳನ್ನೊಂದು ಮಾಡುತ್ತಾ ಸಾಗುತ್ತದೆ. 
ಕವನ. “Itooam nota ದ್‌ 1100 am untraslatable, / I sound my ರ್‌ 
yawp over the roofs of the world” (ನಾನು ಒಂದಿಷ್ಟು ಕೂಡ ಪಳಗಿಲ್ಲ, ಸಾಧುವಾಗಿಲ್ಲ; 
ನನ್ನನ್ನು ಅನುವಾದಿಸಲಸಾಧ್ಯ ನನ್ನನ್ನು ಅರ್ಥಮಾಡಿಕೊಳ್ಳಲಸಾಧ್ಯ ವಿಶ್ವದ ಅಟ್ಟಾಲಿಕೆಗಳಿಗೂ 
ಕೇಳಿಸುತ್ತೇನೆ ನನ್ನ ಒರಟು ಕೂಗನ್ನು. 

“Do I contradict myself? 

Very well then I contradict myself, 

(1 am large, I contain multitudes.)” 

ನನ್ನನ್ನು ನಾನು ವಿರೋಧಿಸುತ್ತೇನೆಯೇ? 

ಸರಿ ಹಾಗಾದರೆ, ನನ್ನನ್ನು ನಾನು ವಿರೋಧಿಸುತ್ತೇನೆ. 

ನಾನು ವ್ಯಾಪ ಪಕನಾಗಿದೇನೆ ಬಹುಸಂಖ್ಯಾ ತರನ್ನೊ ಳಗೊಂಡಿದ್ದೇನೆ. 

“Missing me one Ne search ಗಾ 

I stop somewhere waiting for you.” 

“ಯಾವುದಾದರೊಂದು ಸ್ಥಳದಲ್ಲಿ ಸಿಗದಿದ್ದಲ್ಲಿ ನಾನು, ಹುಡುಕಿ ನನ್ನನ್ನು ಮತ್ತೊಂದು 
ಸ್ಥಳದಲ್ಲಿ, ಕಾದಿರುತ್ತೇನೆ ನಿಮಗಾಗಿ ನಾನು, ಯಾವುದಾದರೊಂದು ಸ್ಥಳದಲ್ಲಿ.” ಹೀಗೆ 
ಮುಕ್ತಾಯವಾಗುತ್ತದೆ ಕವನ. 

ನ of Myself” ವ್ಹಿಟ್‌ಮನ್‌ನ ಪ್ರಜಾಪ್ರಭುತ್ವದ ಹಾಡು ಕೂಡ. ಅವನು ಹೇಳುತ್ತಾನೆ, 
“ನನ್ನದಾಗಿರುವ ಪ್ರತಿಯೊಂದು ಅಣುವೂ ಕೂಡ “ನಿನ್ನದೂ ಆಗಿದೆ! (For every atom 
Fras to me as good to you) ವ್ರಿಜ್‌ಮನ್‌ನ ಕವನಗಳಲ್ಲಿ ಅಭಿವ [ಕ್ರಗೊಳ್ಳುವ 
ಇಂತಹದೊಂದು ದರ್ಶನದಿಂದಾಗಿ ವಿಶ್ವದ ಅಸ್ತಿತ್ವ, ವಿಶ್ವಜೇತನ.. ಹಾಗೂ ವೈ ಯಕಿಕ 
ಚೇತನಗಳ ಪರಸ್ಪರ ಸಂಬಂಧಗಳ ಬಗೆಗೆ 'ಮನಸ್ಸು 'ಚಿಂತಿಸತೊಡಗುತ್ತದೆ. = ಕವನಗಳ 
ವ್ಯಕ್ತಗೊಳ್ಳುವುದು, ಅನುಭಾವದ ಆರ್ದತೆಯೊಡನೆ ಮೇಳೈ ಸಿರುವ ಬೌದ್ಧಿಕ ಕಾರ್ಯಕ್ಷಮತೆ 
(ನರಮಂಡಲದ ಜಾಗತಾವಸ್ಥೆ ಸ್ಥಿ). ವ್ಹಿಟ್‌ಮನ್‌ನ ಪ್ರಕಾರ ಎ ಸೃಷ್ಟಿಗೆ ಯಾವುದೇ ಮೊದಲ 
ಆರಂಭವೆನ್ನುವುದು ಇಲ್ಲ- ಈಗ ಇರುವುದಕ್ಕಿಂತ ಮೊದಲ ಆರಂಭ ಇಲ್ಲ, ಈಗ 
ಇರುವುದಕ್ಕಿಂತ ಹೆಚ್ಚು ಯೌವನವಾಗಲೀ, ವೃದ್ಧಾಪ್ಯವಾಗಲೀ ಇಲ್ಲ. ಈಗ ಇರುವುದಕ್ಕಿಂತಲೂ 

ಹೆಚ್ಚು ಪರಿಪೂರ್ಣತೆಯೂ ಇರುವುದಿಲ್ಲ. ಈಗಿರುವುದಕ್ಕಿಂತ ಹೆಚ್ಚಾದ ಸ್ವರ್ಗವಾಗಲೀ 
ನರಕವಾಗಲೀ ಇರುವುದಿಲ್ಲ. “There was never any more ಗಜಾ than there is 


now, / Nor any more youth or age than there is now, / And will never be any 
more perfection than there is now / Nor any more heaven or hell that there 


is now.” ಸೃಷ್ಟಿಯಲ್ಲಿ ಯಾವುದೇ ಕಾಲದಲ್ಲಿಯೂ ಪರಿಪೂರ್ಣತೆಯಾಗಲೀ, 
ಅಪರಿಪೂರ್ಣತೆಯಾಗಲಿ, ಹೆಚ್ಚು ಅಥವಾ ಕಡಿಮೆ ಇರುವುದಿಲ್ಲ. ಈ ಸೃಷ್ಟಿ- ಈ ವಿಶ್ವ- 
ಯಾವಾಗಲೂ ತನ್ನ ಪಾಡಿಗೆ ತಾನು “ಇರುತ್ತದೆ”. ಅದು ಯಾವಾಗಲೂ ಪರಿಪೂರ್ಣವು 


೬೦ ಜುಲಾಯು + ಆಗಸ್ಟ್‌ ೨೦೦೮ ಸಂಕಲನ-೬ಂ೦ 


ಕ್ರಾೂ 


ಹೌದು, ಅಪರಿಪೂರ್ಣವೂ ಹೌದು. ಈ ಎರಡೂ ಗುಣಗಳು ಮೇಳೈಸಿರುವ ದ್ವಂದ್ವವೇ 
ಅದರ ನಿರಂತರತೆ. ಇಂತಹದೊಂದು ಸೃಷ್ಟಿಯಲ್ಲಿ “Urge and ies ad urge, / 
Always the procreant urge of the world” ಇದೊಂದೇ ಸತ್ತ ೈವೆನ್ನು ತ್ತಾನೆ ವ್ಹಿಟ್‌ಮನ್‌ 
([ಪ್ರೇರಣೆ]- ಒತ್ತಡ, ಒತ್ತಡ ಮತ್ತು ಒತ್ತಡ, ವಿಶ್ವದಲ್ಲಿನ ಸತತ ಸೃಷ್ಟಿಸುವ "ಒತ್ತಡವೊಂದೇ 
ಸತ್ಯ.) ಹಿಂದೊಮ್ಮೆ ನಾನು ಬರೆದಿದ್ದೆ, “Desire | is the seed ಭಿ continuation the 
ಸಹಿ of this universe” [ಇಚೆ [(ಅಭೀಪುಯೇ ಬೀಜ ಮತ್ತು ಸತತ ಅನುಬಂಧವೇ 
ಶಿ ವಿಶ್ವದ ಅವಶ್ಯಕತೆ]. ಆದ್ದರಿಂದ ಇಂತಹದೊಂದು ಸೃಷ್ಟಿಯಲ್ಲಿ ಆತ್ಮ 

ನ್ನುವುದು ಪರಿಶುದ್ಧವೂ ಅಹುದು; ಅಶುದವೂ ಅಹುದು. ಬೇರೆಲ್ಲ ಕಡೆ ಪ್ರತಿಪಾದಿಸುವಂತೆ, 
War ಪ್ರಪರಿಚದಲ್ಲಿ ಆತ್ಮನಿಗೆ ಒಳಿತು ಕೆಡಕುಗಳ ಲೇಪವಿಲ್ಲ ಎನ್ನುವಂತಿಲ್ಲ. 
ಅದಕ್ಕೆ ಬದಲಾಗಿ "ಆತ್ಮ' ಎನಿಸಿಕೊಳ್ಳದ ಎಲ್ಲ ವಸ್ತುಗಳೂ ಸಹ ಆತ್ಮದಷ್ಟೇ ಸ್ವಚ್ಛ ಹಾಗೂ 
ಮಧುರವಾಗಿಬಿಡುತ್ತದೆ. “Clear and sweet is my soul, clear and sweet is all that 
15 not my soul” “ಆತ್ಮವಲ್ಲದ ಎಲ್ಲ ವಸ್ತುಗಳನ್ನೂ ಆತ್ಮದ ಮಟ್ಟಕ್ಕೆ ಉನ್ನತೀಕರಿಸುವಂತಹ 
ಯಕ್ಷಿಣಿಯನ್ನಿಲ್ಲಿ ಕಾಣುತ್ತೇವೆ. ಒಂದೇ ಒಂದು ಅಂಗುಲವಾಗಲೀ, ಒಂದಂಗುಲದ 
ಒಂದು ಕಣವಾಗಲೀ, ಯಾವುದೂ ಕೂಡ, ಒಂದಕ್ಕಿಂತ ಒಂದು ಹೆಚ್ಚಲ್ಲ. ಹಾಗೂ 
ಯಾರೊಬ್ಬನೂ, ಬೇರೆಯವರಿಗಿಂತ ಹೆಚ್ಚು ಪರಿಚಿತನಾಗಲೇ ಅಪರಿಚಿತನಾಗಲೀ 'ಆಗಿರಲಾರ. 
ನನ್ನ ಪ್ರತಿಯೊಂದು ಅಂಗ ಹಾಗೂ ಗುಣಗಳಿಗೂ, ಬೇರೊಬ್ಬ ಮನುಜನ ಅಂಗ ಹಾಗೂ 
'ಾಸರಸೂರ ಸ್ವಾಗತ” ಎನ್ನುವ ಸಮಾನತೆಯ ಹೊಳಹು ಮೂಡಿಸುತ್ತಾ ಬರೆಯುತ್ತಾನೆ. 
“ಈ ನಿತ್ಯ ಜೀವನದಲ್ಲಿನ ಯಾವುಟೀ ಘಟನೆ, ನನ್ನ ಬಾಲ್ಯ, ವಾಸಿಸುತ್ತಿರುವ ನಗರ, 
ನನ್ನ ನನರ: ಸಂಶೋಧನೆಗಳು, ಸಂಘ ನಗು ಹೊಸ ಹಾಗೂ ಹಳೆಯ 
ಲೇಖಕರು, ಊಟ ತಿಂಡಿ, ಬಟ್ಟೆ ಬರೆ, ಪ್ರೀತಿಸುವ ಹೆಣ್ಣು ಅಥವಾ ಗಂಡಿನ ಅಸ ಸಡ್ಡೆ, 
ನನ್ನ ಅಥವಾ ನನ್ನವರ ಯಾವುದೇ ರೋಗ, ಹಣದ ಕೊರತೆ, ಮಾನಸಿಕ ಕ್ಷೋಜೆ, 
ಘಾತರ ಯುದ್ಧಗಳ ಭೀಕರತೆ, ಇವೆಲ್ಲವೂ ನನಗೆ ಹಗಲು ರಾತ್ರಿಗಳಂತೆ ಬರುತ್ತವೆ. ಮತ್ತು 
ನನ್ನಿಂದ ಹೊರಹೋಗುತ್ತವೆ. ಆದರೆ: ಅವು ಯಾವುವೂ ನಾನಲ್ಲ. ಇವೆಲ್ಲದರ 
ಸಿಳಿತದಿಂಡಾಜೆಗ: ನಾನೇನಾಗಿದ್ದೇನೆಂಬುದು, ಪ್ರಶಾಂತವಾಗಿ ಅನುಕಂಪಿಸುತ್ತಾ ನಿಂತಿರುತ್ತದೆ. 
ನನ್ನಲ್ಲಿ ಯಾವುದೇ ಒಂದು ವಾದವಲ್ಲ. ಅಣಕವಿಲ್ಲ. ನಾನು ಸಾಕ್ಷಿಯಾಗಿ ಕಾಯುತ್ತೇನೆ. ಗ 
ಇಂತಹ ಹಲವಾರು ವಿಚಾರಗಳಿಂದಾಗಿ ) ವಿಮರ್ಶಕರು ವ್ಹಿಟ್‌ಮನ್‌ನ ಕಾವ್ಯದಲ್ಲಿ ಭಾರತೀಯ 
ತತ್ವಶಾಸ್ತ್ರದ ಸೆಳಕುಗಳನ್ನೂ, ಗೀತೆಯಲ್ಲಿನ ದಾರ್ಶನಿಕ. ಪ್ರಭಾವವನ್ನೂ ಗುರುತಿಸುವುದು 
ಸಹಜವೇ ಆಗಿದೆ. 

ವ್ಹಿಟ್‌ಮನ್‌ನ “Song of Myself” ಮತ್ತು “Chanting the Square Deific” 
ಕವನಗಳಲ್ಲಿ ಕಂಡುಬರುವ, ಆತ್ಮವನ್ನು ಹಿಗ್ಗಲಿಸಿಕೊಳ್ಳುವ ಪರಿ ವಿಸ್ತರಿಸಿಕೊಳ್ಳುವ ಪರಿ- 
ಅತ್ಯಾಶ್ನರ್ಯಪಡಿಸುತ್ತದೆ. ಪ್ರಜ್ಞಾಪರಿಧಿಯ " ಓಗ್ಗಲಿಕೆಯ ಪರಿಣಾಮವಾಗಿ ಇಡಿಯ 
ವಿಶ್ವವನ್ನು ತನ್ನ ಲ್ಲಿಯೂ ತನ್ನನ್ನು ಇಡೀ ವಿಶ್ವದಲ್ಲಿಯೂ ಕಂಡುಕೊಳ್ಳುವ, ಪರಸ್ಪರ 
ಏಕೀಕರಿಸಿಕೊಳ್ಳಲು ಸಾಧ್ಯವಾಗುವಂತಹ ಅದ್ಭುತ ಶಕ್ತಿ ಸಂಚಯದ ಪ್ರ್ರಿಯೆಯೊಂದು 
ಆರಂಭವಾಗಿ, ವ್ಯಕ್ತಿ ವಿಶ್ವದ ಪ್ರತಿಯೊಂದು ಸಜೀವ ಮತ್ತು ನಿರ್ಜೀವ ವಸ್ತುವಿನಲ್ಲಿಯೂ, | 
ತನ್ನೊಳಗಿರುವ ಸತ್ಯ ವೇ "`ರಾರಾಜಿಸುತ್ತಿರುವುದನ್ನು ಅರಿತು ''ಅನುಭವಿಸಬಲ್ಲವನಾಗುತ್ತಾನೆ. 
ಇದೊಂದು ಮಾನಸಿಕ ಸ್ತರದಲ್ಲಿ, ಪ್ರಜ್ಞಾಸ ಸ್ತರದಲ್ಲಿ ನಡೆವ ಕ್ರಿಯೆ. ಮಂದೆಯನ್ನು 


೬೧ 
ಸಂಕಲನ-೪೦ ಜುಲಾಯಿ + ಆಗಸ್ಟ್‌ ೨೦೦೮ 


ಹುಡುಕಿಕೊಂಡು ಬರುತ್ತಿರುವ ಕುರುಬನ ಕೂಗಿನಲ್ಲಿಯೂ, ಉದ್ದೇಶ, ಅರ್ಥ. 
ಮಾಧುರ್ಯಗಳನ್ನು ಗುರುತಿಸಲು ಶಕ್ತನಾಗುತ್ತಾನೆ. ಇಲಿ, ಬೆಕ್ಕು, ನಾಯಿ, ತಾಯಿಹಂದಿಯ 
ಮೊಲೆ ಎಳೆಯುತ್ತಿರುವ ಮರಿಹಂದಿಗಳು, ಆ ಊತ ರೈಲು ಹಳಿಗಳು, ವಿದ್ಯುತ್‌ 
ಕಂಬ ಹಾಗೂ ತಂತಿಗಳು, ಎಲ್ಲವುಗಳಲ್ಲಿಯೂ ಮತ್ತು ತನ್ನ ಲ್ಲಿಯೂ ಒಂದೇ ನಿಯಮವು 
ಕಾರ್ಯ ನಿರ್ವಹಿಸುತ್ತಿರುವದನ್ನು ಮನಗಾಣುತ್ತಾನೆ. 

ಎಮರ್ಸನ್‌, ಥೋರೋ ಪಡಿಸ ಮಹನೀಯರಂತೆ ವ್ರಿಟ್‌ಮನ್‌ ಕೂಡ ಅಮೆರಿಕದ 
Transcendentalism ನ ಸಿದ್ಧಾಂತಗಳಿಂದ ಪ್ರಭಾವಿತನಾಗಿದ್ದವನು. ಹಾಗಾಗಿ ಅವನ 
ಕಾವ್ಯ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಹೆಚ್ಚು ಮನ್ನಣೆ. jo ವಿಶ್ವದಲ್ಲಿ ಯಾರೂ 
ಕೀಳೂ ಅಲ್ಲ, ಯಾರೂ ಮೇಲೂ ಅಲ್ಲ ಎನ್ನುವ ವಿಟ್‌ಮನ್‌ “What i is cheapest 
commonest, easiest is me” ( “ಅತ್ಯಂತ ಕಡಿಮೆ “ಜೆಲೆಯವನೂ, ಸಾಮಾನ್ಯನೂ, 
ಸುಲಭಸಾಧ್ಯನೂ ನಾನು”) ಎಂದು ಹೇಳುತ್ತಾನಾದರೂ. ವಿಶ್ವದಲ್ಲಿನ ಅತ್ಯಂತ ಶೇಷ್ಠ 
ವಸ್ತುವೂ ತಾನೆಂಬುವುದನ್ನೂ ಸಾಕ್ಷಾತ್ಕರಿಸಿಕೊ೦ಡವನು. ವ್ಯಕ್ತಿಯಾಗಿ ವ್ಯಷ್ಟಿಪ್ರಜ್ಞೆಯನ್ನು 
ಸಾಕ್ಷಾತ್ಕರಿಸಿಕೊ೦ಡು ಆ ವೈಯಕ್ತಿಕ ಪ್ರಜ್ಞಾಪರಿಧಿಯನ್ನು ಮೀರಿ ಸಮಷ್ಟಿಪ್ರಜ್ಜೆಯನ್ನು 
ಮೈಗೂಡಿಸಿಕೊಂಡು ನಾತರ ಅದನ್ನೂ ಮೀರಿ ವಿಶ್ವವೇ ತಾನೆಂಬ ಪ್ರಜೆಯಾಗುವ 
ಪ್ರಕಿಯೆಯನ್ನು ವ್ಹಿಟ್‌ಮನ್‌ನ ಕವನದ ವ್ರ ಮುಂದಿನ ಸಾಲುಗಳಲ್ಲಿ ಕಾಣಬಹುದಾಗಿದೆ. 

“ವಾನು ವೃದ್ಧರ ಜೊತೆಯವನೂ ಹೌದು, ಯುವಕರ ಜೊತೆಯವನೂ ಹೌದು. 
ಬರಸದ ಇರುವವನೂ ಹೌದು, ಜ್ಞಾನಿಗಳೊಡನಿರುವವನೂ ಹೌದು. ಮಾತ ವಿನ 
ಕಡೆಯವನೂ ನಾನೇ, ಪ್ರಕೃತಿಯ ಕಡೆಯವನೂ ನಾನೇ. ಮಗುವೂ ಅಹುದು. ಮರುಷನಟಿ 
ಅಹುದು. ಒರಟು ವಸ್ತುವಿನೊಡನಿರುವ ಒರಟು ವಸ್ತುವೂ ನಾನೇ. ನಯವಾದ ವಸ್ತುಗಳಿಂದ 
ತುಂಬಿಕೊಂಡಿರುವವನೂ ನಾನೇ. ರಾಷ್ಟ್ರದಲ್ಲೊಬ್ಬನೊ ಅಹುದು. ಅನೇಕ ರಾಷ್ಟಗಳವನೂ 
ಅಹುದು” ಎಂದು ಹೇಳುವ ವ್ಹಿಟ್‌ಮನ್‌ ಈ ಭಾವವನ್ನು ಅನುಭವಿಸುತ್ತಾನೆ `ಕೂಡ. ಈ 
ಸೃಷ್ಟಿಯ ಆದಿಯಿಂದಲೂ ಮನುಷ್ಯ ಮಾಡಿರುವ ಎಲ್ಲ ಕಾರೂ ತಾರೇ ಆಗುತ್ತಾನೆ. 
ಎಲ್ಲ ಮಾನವರೂ ತಾನೇ ಆಗುತ್ತಾನೆ. ಹಾಗೂ "ಇನ್ನೂ ಮಾಡುತ್ತಿರುವ, ಮುಂದೆ 
ಮಾಡುವ ಎಲ್ಲ ಕಾರ್ಯಗಳೂ ತಾನೇ ಆಗಿದ್ದೇನೆನ್ನುತ್ತಾನೆ. “ನಾಯಿಗಳಿಂದ ಅಟ್ಟಿಸಲ್ಪಟ್ಟ 
ಗುಲಾಮ ನಾನು. ನಾಯಿಗಳ ಕಚ್ಚುವಿಕೆಯಿಂದಾಗಿ ನಾನು ಮುದುಡುತ್ತೇನೆ. ನರಕ 
ಮತ್ತು ಬೇಸರಗಳು ನನ್ನನ್ನಾವರಿಸುತ್ತವೆ... ದುಃಖಗಳು ನನ್ನ ಉಡುಪುಗಳ ಬದಲಾವಣೆಯ 
ಒಂದು ರೂಪ ಅಷ್ಟೆ. ಗಾಯಗೊಂಡವನನ್ನು ನೀನು ಹೇಗಿದ್ದೀ ಎ೦ದು ನಾನು ಕೇಳುವುದಿಲ್ಲ. 
ನಾನೇ ಆ ಗಾಯಗೊಂಡ ವ್ಯಕ್ತಿಯಾಗಿಬಿಡುತ್ತೇನೆ. ಹಾಸಿಗೆಗಳ ಮೇಲೆ ನೋವಿನಿಂದ 
ನರಳುತ್ತಾ ಮಲಗಿರುವ ರೋಗಿಗಳಿಗೆ ಸಹಾಯ. ಹಸ್ತ ಚಾಚುವವನೂ ನಾನೇ. ಬಲಿಷ್ಠರೂ 
ಧಾರ್ಮಿಕರೂ ಆದವರಿಗೆ ಅವಶ್ರ [ವಾದ ಸಹಾಯವನ್ನು ಮತ್ತೂ ಹೆಚ್ಚಾಗಿ ನೀಡುವವನೂ 
ನಾನೇ...” ಪ್ರ ಗನ 

ಹೀಗೆಯೇ ಮುಂದುವರಿಯುತ್ತಾ, ಈ ವಿಶ್ವದ ಬಗೆಗೆ ಸಾವಿರಾರು ವರ್ಷಗಳಿಂದಲೂ 
ಹೇಳುತ್ತಿರುವುದನ್ನೆಲ್ಲಾ ತಾನು ಕೇಳರುವುದಾಗಿಯೂ ತಿಳಿಸಿ, ತಾನೂ ಯಾವ ಯಾವ 
ರೂಪದಲ್ಲಿ ಈ ನಿಶೆ ಬ೦ದೆನೆಂಬುದನ್ನು ತಿಳಿಸುತ್ತಾನೆ. ಇದನ್ನು ಕಂಡಾಗ ಹಿಂದೂ 
ಧರ್ಮದ. ಅವತಾರದ ಪರಿಕಲ್ಪನೆಯೊಂದೇ ಅಲ್ಲ, ಪ್ರಪಂಚದ ಎಲ್ಲ ಧರ್ಮಗಳೂ, ಎಲ್ಲ 
ದೈವಗಳೂ ಒಂದೇ ಆದಿಮ "ಶಕ್ತಿಯ ಬೇರೆ ಬೇರೆ ರೂಪಗಳು ಎನ್ನುವುದರ ಅರಿವು 


a9 ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲನ-೬ಂ೦ 


ದ್ದಿಟ್‌ಮನ್‌ನಲ್ಲಿ ಮನೆಮಾಡಿತ್ತೆಂಬುದು ತಿಳಿಯುತ್ತದೆ. ಈ ಬಗೆಗೆ ವ್ಹಿಟ್‌ಮನ್‌ ಹೀಗೆ 
ಬರೆಯುತ್ತಾನೆ: “ಜೆಹೋವಾನ ಸಂಪೂರ್ಣ ಆಯಾಮಗಳನೊ ಳಗೊಂಡು, ನನ್ನನ್ನು 
ನಾನು ವೃದ್ಧಿಗೊಳಿಸುತ್ತಾ ಬಂದೆ. ಕ್ರೋನೋಸ್‌, ಸ್ಕೂಸ್‌ (Ze ೪: ಮತ್ತು ಅವನ ಮನು 
ಮತ್ತು ಹರ್ಕ್ಯೂಲಸ್‌, ಅವನ ಮೊಮ್ಮಗ ಇವರುಗಳ. ಶಿಲಾಮುದ್ರಣ ಮಾಡುತ್ತ ಬಂದೆ. 
ಒನೆಸಿಸ್‌ ಏಸಿಸ್‌, ಬ್ರಹ್ಮ ಬುದ್ಧ, ಓಡಿನ್‌ A ಮಕ್ತಿಟ್‌ಲಿ ಹೀಗೆ ಎಲ್ಲರನ್ನೂ ಅವರವರ 

ಮೌಲ್ಯಗಳಿಗೆ ಒಂದಿಷ್ಟು ಹೆಚ್ಚು ಇಲ್ಲದಂತೆ ಅವರ ಕರಡು ಪ್ರತಿಗಳನ್ನು ಕೊಳ್ಳುತ್ತಾ ಬಂದ್‌ 
ಹೀಗೆ ಪ್ರಶಿಯೊಂದು ಧರ್ಮವನ್ನೂ ತತ್ವವನ್ನೂ ವಿವಿಧ ವ ಮತಬೇಧಗಳನ್ನೂ ಅಪ್ಪಿಕೊಳ್ಳುತ್ತಾ 
ಒಪ್ಪಿಕೊಳ್ಳುತ್ತಾ ಎಲ್ಲದರಲ್ಲಿಯೂ ವಿಶ್ವಾಸವಿಡುತ್ತಾನೆ ವ್ಹಿಟ್‌ಮನ್‌. ಐದು ಸಹಸ" ವರ್ಷಗಳ 
ತರುವಾಯ "ಪ ಪೃಥ್ವಿಗೆ ತಾನು ಮತ್ತೆ ಬರುತ್ತೇನೆ “ಎಂದು ನಂಬುತ್ತಾನೆ.. ಅಂತೆಯೇ 
ದೈವವಾಣಿಯನ್ನು (೧೯೩೦9) ದೈವವನ್ನು ಗೌರವಿಸುವುದು, ಸೂರ್ಯನಿಗೆ ವಂದಿಸುವುದು. 
ಬ್ರಾಸ್ಮಣ, ಲಾಮಾ ಅವರುಗಳಿಗೆ ದೀಪದ ಬತ್ತಿ ಸರಿ ಮಾಡಲು ಸಹಾಯ ಮಾಡುವುದು 
ಎಲ್ಲವೂ ಅವನ ಕರ್ತವ್ಯಗಳೇ ಆಗುತ್ತವೆ. 

ಕಾಲದ ಎ1 ವ್ಹಿಟ್‌ಮನ್‌ನ ಕಲ್ಪನೆ ಸೊಗಸಾಗಿ ಮೂಡಿಬರುತ್ತದೆ. “ಗಡಿಯಾರ 
ಒಂದು ಕ್ಷ: 97. ನಿ ೨, ಸೂಚಿಸು ತ್ತದೆ. ಆದರ ಅನಂತತೆ (eternity) ಏನನ್ನು ಸೂಚಿಸುತ್ತದೆ? 
ಈವರೆಗೂ 'ನಾವು ಕೋಟಿ ಕೋಟಿ ಚಳಿಗಾಲಗಳನ್ನೂ. ಮಳೆಗಾಲಗಳನ್ನೂ ಮುಗಿಸಿದ್ದೇವೆ. 
ಮುಂದೆ ಇನ್ನೂ ಕೋಟಿ ಕೋಟಿಗಳು ಕಾದಿವೆ. ಮತ್ತು ಅದರ ಮುಂದೆ ಇನ್ನೂ ಕೋಟಿ 
ಕೋಟಿಗಳಿವೆ. ಆದ್ದರಿಂದ ಕಾಲ ಅನಂತ... ಕಾಲದ ಜೊತೆಗೇ ನಾವೂ ಅನನಿತೆಬಾಗಿ 
ಬಿಡುತ್ತೇವೆ. ವ್ಯಕ್ತಿಯಾಗಿ ವೈ ಯಕ್ತಿಕವಾಗಿ- ಅಳಿಯುವ ಮಾನವ, ಮಾನವನಾಗಿ ಅನಂತ 
ಮತ್ತು 'ಅಡುರನಾಗುತಾನೆ (ಬ. N. ತ ಗೆ ಸಾವಿಲ್ಲ)” ಮಾನವನ ಈ ಅನಂತತೆ ವ್ಹಿಟ್‌ಮನ್‌ನ 
ಕಾವ್ಯದಲ್ಲಿ ಬಾರಿಬಾರಿಗೆ ಪ್ರತಿಧ್ವನಿಸುತ್ತದೆ. 

ವಿಟ್‌ಮನ್‌ ಯಾವಾಗಲೂ, ಎಲ್ಲೆಲ್ಲಿಯೂ ಸೃಷ್ಟಿಕರ್ತನನ್ನು ಕಾಣುತ್ತಾನೆ. ಆದರೂ 
ಡೆ ದೇವನನ್ನು ಅರಿತೆನೆಂಬ ಹಮ್ಮಿಲ್ಲ. "ಪ್ರತಿಯೊಂದು ವಸುವಿನಲ್ಲಿಯೂ ಆ ಸೃಷ್ಟಿಕರ್ತನ 
ದನಿಯನ್ನು ಕೇಳುತ್ತೇನೆ. ಅವನನ್ನು ಕಾಣುತ್ತೇನೆ. ಆದರೂ "ಅವನನ್ನು ಒ೦ದಿಷ್ಟೂ ಅರ್ಥ 
ಮಾಡಿಕೊಂಡಿಲ್ಲ. ಇಪತ್ತನಾಲ್ಕು ಗಂಟೆಗಳ “ಪ್ರತಿ ಗಂಟೆಯ ಪ್ರತಿ ಕ್ಷಣದಲ್ಲಿಯೂ “ದೇವರ 
ಕೆಲವಂಶವನ್ನು ಕಾಣುತ್ತೇನೆ. ಧುರುಷರ, ಮಹಿಳೆಯರ ಮುಖಗಳಲ್ಲಿ 'ದೀವರನ್ನು ಕಾಣುತ್ತೇನೆ. 
ಕನ್ನಡಿಯಲ್ಲಿ ಕಾಣುವ ನನ್ನ! ದೇ ಮುಖದಲ್ಲಿಯೂ ದೇವರನ್ನು ಕಾಣುತ್ತೇನೆ. ದೇವರಿಂದ 

ಬಂದ ಪ ಪತ್ರಗಳು ಬೀದಿಯ ಮೇಲೆಲ್ಲಾ ಬಿದ್ದಿರುವುದನ್ನು ಕಾಣುತ್ತೇನೆ. ಮತ್ತು ಪ್ರತಿಯೊಂದೂ 
ಸಹಾ ದೇವರ ಹೆಸರಿನಿಂದ ಸಹಿ ಮಾಡಲ್ಪಟ್ಟಿರುವುದನ್ನು ಮನಗಾಣುತ್ತೇನೆ... ವ 

ಇಂತಹದೊಂದು ತಾತ್ರಿಕ ನೆಲೆಗಟ್ಟು, ಪರಿಕಲನೆ “ಯಾವ ಯಷಿ ಮುನಿಗಳ “ದೈ ವದ 
ಕಲ್ಪನೆಗೆ ಕಡಿಮೆಯಿದೆ?” 
ತರಾ of Myself” ನಂತೆಯೇ “Salut au Monde” ಎನ್ನುವ ಕವನ ಕೂಡ 

ಮನ್‌ನ ಪ್ರಜ್ಞಾಪರಿಧಿಯ ವಿರಾಟ ವಿಸರಣದ ಪರಿಚಯ ಮಾಡಿಸುತ್ತದೆ. “Song 
of iwi “Chanting the Square Deific” ಮತ್ತು “Salut au Monde” ಈ 
ಮೂರೂ ಕವನಗಳಲ್ಲಿ ಅಭಿವ್ಯಕ್ತಗೊಳ್ಳುವುದು ಶ್ರಿ ಶ್ರೀಕೃಷ್ಣ "ಗವದ್ಗೀತೆ' ಯಲ್ಲಿ ತೋರಿರುವಂತಹ 
ವಿಶ್ವರೂಪ ದರ್ಶನದ ಪರಿಕಲ್ಪನೆ. ಯೋಗೀಶ್ವರನಾದ ಶ್ರೀಕೃಷ್ಣ ಮಹಾಭಾರತದ ಮಹಾ 
ಸಂಘರ್ಷದ ಮೊದಲು ಅರ್ಜುನನಿಗೆ ತೋರಿದ ತನ್ನ ಈಶ್ವರೀಯ ರೂಪದ ವರ್ಣನೆ 


೩೩ 


ಳಿ 
ಬಳ 
ಟು 


ಸಂಕಲನ-೪೦ ಜುಲಾಯಿ * ಆಗಸ್ಟ್‌ ೨೦೦೮ 


ಹೀಗಿದೆ: “ವಾಯು. ಯಮ. ಅಗಿ. ವರುಣ. ಚಂದ್ರ, ಸೂರ್ಯ. ಬ್ರಹ್ಮ ಬ್ರಹ್ಮನಿಗೂ 
ತಂದೆಯಾಗಿ, ಅನಂತವೀರ್ಯ ನಾಗಿ. ಅಮಿತವಿಕ್ರಮನಾಗಿ ತುಂಬಿಕೊಂಡಿರುವ. 
ಸರ್ವರೂಪನಾಗಿರುವ ಕೃಷ್ಣನ ರೂಪ ಅದು. ಅನೇಕ ಬಾಹು. ಉದರ, ವಕ್ರ. ನೇತ್ರ, 
ಎಲ್ಲೆಲ್ಲಿಯೂ ವ್ಯಾಪಿಸಿರುವ. ಆದಿ ಆಂತ್ಯ ಗೋಚರಿಸದ. ಕಾಲಪುರುಷನಾಗಿರುವ ಕೃಷ್ಣನ 
ರೂಪ ಅದು. ‘Salut au Monde’ ವಿಶ್ವದಲ್ಲಿ ಎಲ್ಲೆಲ್ಲಿಯೂ ಇರುವ ಚೇತನವನ್ನು ಗುರುತಿಸಿ 
ಗೌರವಿಸುವ, ಆ ಸಮಸ್ತ ಸೃಷಿವೈೆ ಭವಕ್ಕೆ. 'ನಮಿಸುವ ಮತ್ತು ಎಲ್ಲೆಡೆಯೂ ತನ್ನ ಅಸ್ತಿತ್ವವನ್ನು 
ಕಾಣುವಂತಹ ಒಂದು. ಅದ್ಭುತ ತಲ್ಪನೆ ನೆ. ವ್ಹಿಟ್‌ಮನ್‌ನ 'ಕವಿದ್ಯಷ್ಟಿ ವಿರಾಟ್‌" ದೃಷ್ಟಿಯಾಗಿ 
ಇಡೀ ವಿಶ್ವದಲ್ಲಡಗಿರುವ ಅಂತಃಸತ್ವವನ್ನು, ಅಂತಃಸತ್ವವನ್ನು ಸಾಕ್ಷಾತ್ಮರಿಸಿಕೊಳ್ಳುತ್ತದೆ. 
ವಿಶ್ವದ ಅಕ್ಷಾಂಶ ರೇಖಾಂಶಗಳೆಲ್ಲಾ ಅವನಲ್ಲಿ ವಿಸ ರರಿಸಿಕೊಳ್ಳುತ್ತವೆ. ಸಾಗರಗಳು, 
ಜಲಪಾತಗಳು. ಕಾನನಗಳು. ವಲಯಗಳು. ಅಗ್ನಿ ಪರ್ವತಗಳು, ಎಲ್ಲ ಖಂಡಗಳು, ಸೂರ್ಯ 
ಚಲದ್ರರಿಂದುಂಟಾಗುವ ಹಗಲು ರಾತ್ರಿಗಳು ಎಲ್ಲವೂ ಅವನ ವ್ಯಕ್ತಿತ್ವದಲ್ಲಿ, ಅಸ್ತಿತ್ರದಲ್ಲಿಯೇ 


ಉಂಟಾಗುತ್ತವೆ, ಸೃಷ್ಟಿಯಾಗುತ್ತವೆ. ವರ್ತಮಾನದಲ್ಲಿ ರೈತನೊಬ್ಬನ ಪತ್ನಿ ಹಾಡುವದನ್ನು 


ಕೇಳುತ್ತಿದ್ದಂತೆಯೇ ಸೃಷ್ಟಿಯ ಆದಿಯಿಂದಲೂ ಹರಿದು ಬಂದಿರುವ ಎಲ್ಲ ಧರ್ಮದ 


ಗೀತೆಗಳನ್ನೂ ಕೇಳುತ್ತಾನೆ. ಕ್ರಿಶ್ಚಿಯನ್‌ ಪಾದರಿಗಳು ಚರ್ಚ್‌ನ ವೇದಿಕೆಗಳಿ೦ದ ಹಾಡುವುದನ್ನು 


ಕೇಳುವಂತೆಯೇ, ನಾವಿಕರ ದನಿಗಳನ್ನೂ, ಇಬ್ಬರು ಮೂವರ ಗುಂಪುಗಳಾಗಿ ಸಾಗುತ್ತಿರುವ 
ಗುಲಾಮರ ಹಿಂಡುಗಳ ಕೈ ಕಾಲ್ಗಳಲ್ಲಿ. ಬಿಗಿದಿರುವ ಬೇಡಿಗಳ ಶಬ್ದವನ್ನೂ ಕೇಳುತ್ತಾನೆ. 
ಅಂತೆಯೇ ದೇವ ಕ್ರೆ ಸನ ದಿವ ಜೀವನವನ್ನು, ದಾರುಣ ಸಾವನ್ನೂ' ಮುತ್ತು ಹಿಂದುಗಳು 
ತಮ್ಮ ವಿದ್ಯಾರ್ಥಿಗಳಿಗೆ ಪ ಪ್ರಾಚೀನ ಕಾಲದಿಂದಲೂ ಪ್ರೇಮ, ಯುದ್ಧ ಮುಂತಾದವುಗಳ 
ಬಗೆಗೆ ನೀಡುತ್ತಿರುವ ಶಿಕ್ಷಣವನ್ನು. ಮೂರು ಸಾವಿರ ವರ್ಷಗಳಿಂದ ಇಂದಿನ ವರೆಗೂ 
ಬರೆದಿರುವ ಬರಹಗಳನ್ನೂ ಕೇಳಿಸಿಕೊಳ್ಳುತ್ತಾನೆ. ಹೀಗಾಗಿ ವ್ಹಿಟ್‌ಮನ್‌ನ ಭೂಮ ಪ್ರತಿಭೆ 
ಅಂದು, ಇಂದು, ಮುಂದು ಎಲ್ಲವನ್ನೂ ಒಳಗೊಂಡು ವರ್ತಮಾನ, ಭೂತ ಭ ಭವಿಷ್ಯಗಳನ್ನು 
ವಿಭಜಿಸಲಸಾಧ್ಯವಾದ ಒಂದೇ ಒಂದು ಸಮಾಡಿವರಿಬ್ಬಂತೆ ನೋಡಲು ಸಮರ್ಥವಾಗುತ್ತದೆ. 
ಈ ಪ್ರತಿಭಾ ದೃಷ್ಟಿ ಕೇವಲ ಉನ್ನತವಾದುದಕ್ಕೆ ಹಾಗೂ ಸುಂದರವಾದುದಕ್ಕೆ ಮಾತ್ರ 
ಸೀಮಿತವಾದಾಗ ಅದು ಅಪರಿಪೂರ್ಣ ದರ್ಶನವಾಗುತ್ತದೆ. ಆದರೆ ವ್ಹಿಜ್‌ಮನ್‌ನ ದರ್ಶನ 
ಈ ಭೂಮಿಯಲ್ಲಿರುವ ಎಲ್ಲ ಕೆಳವರ್ಗದವರನ್ನೂ, ಬಂದೀಖಾನೆಯಲ್ಲಿ ಕೊಳೆಯುತ್ತಿರುವ 
ಬಂದಿಗಳನ್ನೂ, ವಿಕೃತ ದೇಹವುಳ್ಳವರನ್ನೂ, ಗೂನುಬೆನ್ನ ವರು, ಅಂಧರು. ಕಿವುಡರು. 
ಮೂಕರು ಮುಂತಾದ ವಿಕಲಾಂಗರನ್ನೂ ಹುಚ್ಚರು. ಮಹಿರ್ಜರು ಮುಂತಾದ ಮಾನಸಿಕ 
ಸಮತೋಲವಿಲ್ಲದವರನ್ನೂ ಕಳ್ಳರು, 'ಸಮುದಗಳರು. ವಂಚಕರು, ಕೊಲೆಗಡುಕರು. 
ಗುಲಾಮರನು  ಸೃಷ್ಟಿಸುವವರು ಮುಂತಾದ ಸಮಾಜಘಾತಕ ಅಪರಾಧಿಗಳನ್ನೂ ವೃದ್ಧರು 
ಶಿಶುಗಳು ಉತ್‌ ಅಸಹಾಯಕರನ್ನೂ, ಪುರುಷರು ಮತ್ತು ಮಹಿಳೆಯರನ್ನೂ 
ಒಳಗೊಳ್ಳುತ್ತದೆ. ಈ ಎಲ್ಲರನ್ನೂ ಈ ಅಖಂಡ ಭೂನಿವಾಸಿಗಳೆಂಬ ಭಾತ್ಯಭಾವದಿಂದ 
ವಂದಿಸುತ್ತದೆ. ಇಂತಹದೊಂದು. ವಿಶಾಲವಾದ, ದೈವಿಕ ದರ್ಶನದಿಂದಾಗಿ ವಿ ವ್ಹಿಟ್‌ಮನ್‌ನ 
ಕಾವ್ಯವು ತತ್ವಚಿಂತನೆಯ, ಧಾರ್ಮಿಕ ಸಿದ್ಧಾಂತದ ಔನತ್ಯಕ್ಕೇರುತ್ತದ ಹಾಗೂ ನಾವೆಲ್ಲರೂ 
ಇಲ್ಲಿ ಅನಿವಾರ್ಯರು. ನಾವೆಲ್ಲರೂ ತಿ ಇಲ್ಲದವರು. ಪ್ರತಿಯೊಬ್ಬರೂ ಇಲ್ಲಿ 
ಬೇರೊಬ್ಬರಷ್ಟೇ ದೈವಿಕವಾಗಿದ್ದೇವೆ” । ಎನ್ನುವ ತೀರ್ಮಾನಕ್ಕೆ ಬರುತ್ತದೆ. ಇದು ಪ್ರಜಾಪ್ರಭುತ್ವದ 

ತಿರುಳೂ ಹೌದು. TranscendentalismA ಸೂತ್ರವೂ ಹೌದು. ಅದ್ದೆ ತದ ಸಾಕ್ಷಾತ್ಕಾರವೂ 


au ಜುಲಾಯು + ಆಗಸ್ಟ್‌ ೨೦೦೮ ಸಂಕಲನ-೬ಂ 


Se mee Sc dua cs RG i ಸ 2ರಯೂು ಸಬ ಹಂಸ ಪ 


ಹೌದು. ಅಲ್ಲದೆ ದೊಸ್ತೊವ್‌ಸ್ಕಿಯ ಕೃತಿಗಳಲ್ಲಿ ಪ್ರಕಟಗೊಳ್ಳುವ ಅತ್ಯಂತ ನಿಕ್ಕ ಷ್ಣನೆನಿಸಿರುವ 
ವನಲ್ಲಿಯೂ ದೈವತ್ವದ ಬೆಳಕನ್ನು ಕಾಣುವಂತಹ ಮಹಾ ಮಾನವತಾವಾದವು ಹೌದು. 

ಕೆಲವೊಮ್ಮೆ "ವಿಟ್‌ಮನ್‌ನ ಕವನಗಳನ್ನೋದುವಾಗ ಅತಿಯಾದ ವಿವರಣೆಯಿಂದಾಗಿ 
ಬೇಸರ ಬಂದಿರಬಹುದು. ಇಡೀ ಭೂಗೋಳ. ಚರಿತ್ರೆ, ಪದಕೋಶಗಳನ್ನು ತುಂಬಿಬಿಟ್ಟಿದ್ದ 
ರಿಂದಾಗಿ ಕಾವ್ಕಾಂಶ ಮಾಯವಾಗಿದೆ ಎನಿಸಬಹುದು. ಯಾವುದೋ ಹ ದೊಡ್ಡ 
ಮೆರವಣಿಗೆಯ” running commentary ಎನಿಸಲೂಬಹುದು. ಆಕಾರವೇ ಇರದ 
ಉನ್ನತವಾದ ಬೆಟ್ಟವೊಂದು ಹರಡಿಕೊಂಡು ಬಿಟ್ಟಿದೆಯೆನಿಸಬಹುದು. ಆದರೆ ವ್ಯಕ್ತಿಯೊಬ್ಬನ 
ಪ್ರಜ್ಞಾಪರಿಧಿ ತನ್ನ ಸಂಕುಚಿತತೆಯನ್ನು ತೊರೆದು ತಾನು ಎಂಬುವ ಕನಿಷ್ಠ ಬಿಂದುವಿನಿಂದ 
ವಿಸ್ತರಿಸಿಕೊಳ್ಳುವ, ವಿಸ್ತರಿಸುತ್ತಾ ವಿಶ್ವದ ಅಂಚನ್ನು ಮುಟ್ಟುವ ಪರಿ ಅದ್ಭುತ ಎನಿಸುತ್ತದೆ. 
ವಿಭೂತಿಯೋಗದಲ್ಲಿ ಶ್ರೀಕೃಷ್ಣ ವಿಶ್ವದಲ್ಲಿ ಶ್ರೇಷ್ಠವಾದುದೆಲ್ಲವೂ ತನ್ನ ತೇಜದಿಂದ 
ಕೂಡಿದುದೆಂದು ಹೇಳುತ್ತಾನೆ : 

"ಯದ್ವದ್ವಿಭೂತಿ ಮತ್ತತ್ವಂ ಶ್ರೀಮದೂರ್ಜಿತಮೇವವಾ 

ತತ್ತದೇವಾ ಅದಗಚ್ಛತ್ವಂ ಮಮತೇಜೋಂಶ ಸಂಭವಾ' 
ಮತ್ತು “ಸಮಸ್ತ ಪ್ರಾಣಿಗಳ ಹೃದಯದಲ್ಲಿರುವ. ಆತ್ಮ ನಾನು, ಸರ್ವಭೂತಗಳ ಆದಿ 
ಮಧ್ಯಾಂ ತಗಳೇ ನಾನು, ಆದಿತ್ಯರಲ್ಲಿ ವಿಷ್ಣು ನಾನು, ಪ್ರಕಾಶಕರ ವಸ್ತುಗಳಲ್ಲಿ ಸೂರ್ಯ 
ನಾನು. ನಕ್ಷತ್ರಗಳಲ್ಲಿ ಚಂದ್ರ ನಾನು' (ನಕ್ಚತ್ರಾಣಾಮಹಂ ಶಶಿ) ಎಂದು "ಹೇಳುತ್ತಾನೆ. 
ಹಾಗೂ ತನ್ನ ವಿಭೂತಿಗಳಿಗೆ ಪರಿಮಿತಿಯೇ ಇಲ್ಲವೆಂದು ಅನೇಕ ಉದಾಹರಣೆಗಳನ್ನು 
ಕೊಡುತ್ತಾನೆ.. ಇಂದ್ರಿಯಗಳಲ್ಲಿ ಮನಸ್ಸು, ಭೂತಗಳಲ್ಲಿ ಚೇತನಶಕ್ತಿ, ಮೋಸ ಕೃತ್ಯಗಳಲ್ಲಿ 
ಜೂಜು "ನಾನು, ಜಯವು "ನಾನು, ಪ್ರಯತ ತ್ನವು ನಾನು, ದಂಡ ನೀತಿಯು" ನಾನು, 
ಎಲ್ಲವೂ ನಾನೇ ನಾನೆಂದು ವಿಸ್ತಾರವಾಗಿ ವಿವರಿಸುತ್ತಾನೆ. ಇದನ್ನೇ ವಿಭೂತಿಯೋಗ, 
ವಿಶ್ವರೂಪದರ್ಶನ ಎಂದು ಕರೆಯಲಾಗಿದೆ. ವ್ಯಷ್ಟಿಪ್ರಚ್ಞೆಯು, ಕೇವಲ ತನ್ನತನವನ್ನು, 
ತನ್ನ ಸೀಮಿತ ಪರಿಧಿಯನ್ನು ಮೀರಿ ಹಿಗ್ಗಿ ವಿಶ್ವಪ್ರಜ್ಞೆಯಾಗಿ ಉನ್ನತೀಕರಣಗೊಳ್ಳುವ 
ಪ್ರಕ್ರಿಯೆಯೇ ವಿಶ್ವರೂಪದರ್ಶನದ ತಾತ್ವಿಕ ನೆಲೆಗಟ್ಟನಿಸುತ್ತದೆ. ವೈಯಕ್ತಿಕತೆಯನ್ನು ಮೀರಿ 
ಪ್ರಜ್ಞೆ ವಿಕಸಿತಗೊಂಡು, ವಿಸ್ತಾರವಾಗಿ "ಿಶ್ವಪ ಪ್ರಜ್ಞೆಯಾಗುವ ಪರಿಯನ್ನು ವ್ಹಿಟ್‌ಮನ್‌ನ 
ಕಾವ್ಯದಲ್ಲಿ ಕಂಡಾಗ ಮನಸ್ಸು "ದಂಗಾಗುತ್ತದೆ. ಇಂತಹದೊಂದು ಯೋಗಿಕ. ಮನಃಃಸ್ಪತಿ 
ತಲುಪಿದ ಮೇಲೆ, ತನ್ನ ವರು, ಪರರು, ಶ್ರೇಷ್ಠ ಕನಿಷ್ಠ ಎಂಬ ಭಿನ್ನ ಭಾವಗಳು 
ಸಾಧ್ಯವಾಗುವುದಿಲ್ಲ- ಎಲ್ಲವೂ ತಾನೇ ಆಗಿರುವುದರಿಂದ. 

ಪ್ರಜಾಪ್ರಭುತ್ವ, ಸಮಾನತೆ, ಕವಿಹೃದಯ ಸ್ಪಂದನದಿಂದುಂಟಾಗುವ ವ್ಯಕ್ತಿತ್ವದ ಓಗ್ಗಲಿಕೆ, 
ಅದರಿಂದ ಸಾಧಿತವಾಗುವ ಅ-ದ್ವೈತ ಭಾವವನ್ನು, ಎಲ್ಲಲ್ಲಿಯೂ ತನ್ನನ್ನು, ತನ್ನತನವನ್ನು 
ಕಾಣುವ ಅದ್ಭುತ ದರ್ಶನವನ್ನು. "ಕಾವ್ಯದ ಮೂಲಕ "ಸಾಕ್ಷಾತೃರಿಸಿಕೊಂಡು, "ನಮಗೂ 
ಅದರ ಹೊಳಹು ಕಾಣಿಸುವ ವ್ಹಿಟ್‌ಮನ್‌ ಅನನ್ಯವಾಗಿ ಉಳಿಯುತ್ತಾನೆ. ಬಹುಶಃ ಅವನ 
| ಕಾವ್ಯದ ಇಂಥ ಆಯಾಮಗಳಿಂದಾಗಿಯೇ ವ್ಹಿಟ್‌ಮನ್‌ "ಯೂನಿವರ್ಸಲ್‌ ಪೊಯೆಟ್‌' 
K(Universel Poet) ಎಂದು ಕರೆಯಲಡುತ್ತಾನೆ. 


[3 ° *್‌ 
`ಈ ಎಲ್‌. ವಿ. ಶಾಂತಕುಮಾರಿ, ೧೫೮, "ರಾಮರಕ್ಷಾ', ೪ನೇ ಮೇನ್‌, ೫ನೇ ಕ್ರ 
ಪೂರ್ಣಪ್ರಜ್ಞ ಲೇಔಟ್‌, ಬನಶಂಕರಿ ೩ನೇ ಹಂತ, ಬೆಂಗಳೂರು-೫೬೦ ೦೮೫ + 


೩೫ 
ಸಂಕಲಸ-೪೦ ಜುಲಾಯು + ಆಗಸ್ಟ್‌ ೨೦೦೮ 


ಗಡಿನಾಡಿನ ಈವಿ ಎಂ. ಗಂಗಾಧರ ಭಟ್ಟರು 
ಹರಿಕೃಷ್ಣ ಭರಣ್ಯ 


ಕರ್ನಾಟಕ ಕೇರಳ: ಗಡಿನಾಡಾದ ಕಾಸರಗೋಡು: ಜಿಲ್ಲೆಯು: ಕನ್ನಡ ಸಾಹಿತ್ಯ 
ಸಂಸ್ಕೃತಿಗಳಿಗಾಗಿ” ಮಹತ್ತರವಾದದ್ದನ್ನು ಮಾಡುತ್ತಲೇ ಇರುತ್ತದೆಂಬುದನ್ನು ನಾನು 
ಗಮನಿಸಿಕೊಂಡೇ ಬಂದವನು. ನನ್ನ ಹೈಸ್ಕೂಲು ವಿದ್ಯಾಭ್ಯಾಸವು ಇದೇ ಜಿಲ್ಲೆಯ ಪರ್ಲದಲ್ಲಿ 
ನಡೆಯುತ್ತಿದ್ದಾಗ, ಕನ್ನಡ ವರಕವಿ 'ಕ್ರೀಂದೆಯವರಿಂದ ಹಿಡಿದು ಕಾಸರಗೋಡಿನ ಕ್ರಾಂತಿ 
ಕವಿ ಕಯ್ಯಾ ರರ ವರೆಗೆ ನಮ್ಮ ಶಾಲೆಗೆ ಭೆಟ್ಟಿ ನೀಡುತ್ತಿದ್ದುದು೦ಟು. ಸಾಹಿತ್ಯಿಕ ವಿಚಾರಗಳಿಗೆ 
ತರಗತಿಗಳಲ್ಲೂ ಪ್ರಾಧಾನ್ಯವಿದ್ದ ಕಾಲ ಅದು. ಜೊತೆಗೆ "ಕಾಸರಗೋಡು ಕನ್ನಡನಾಡು” 
ಎಂಬ ಚಳವಳಿಯೂ ಅಲ್ಲಲ್ಲಿ ಆಗಾಗ ಸಾಗುತ್ತಲೇ ಇತ್ತು. ಪದವಿಯ ಶಿಕ್ಷಣವನ್ನು 
ನಾನು ಮಂಗಳೂರಿನಲ್ಲಿ ಮುಂದುವರಿಸಿ, ಮತ್ತೆ ಕನ್ನಡವನ್ನೋದಲು ಗಡಿನಾಡಿಗೇ 
ಬ೦ದದ್ದು ಒಂದು ಯೋಗಾಯೋಗ. 

“ಆಗ (೧೯೭೪೭ -೭೬) ನಾನೂ ಅಲ್ಪ ಸ್ಪಲ್ಪ ಬರವಣಿಗೆಯನ್ನು ಮಾಡುತ್ತಿದ್ದೆ. ಹೀಗಾಗಿ, 
ಈ ಗಡಿನಾಡಿನ ಕನ್ನಡ" ಸಾಹಿತ್ಯ ಕೃಷಿಯ ಬಗೆಗೂ ನನ್ನಲ್ಲಿ ಪ್ರತ್ಯೇಕವಾದ ಕಾಳಜಿ, 
ಆಸಕ್ತಿಗಳಿದ್ದುವು. ಕನ್ನಡ ಸಾಹಿತ್ಯದ "ಸ೦ದರ್ಭದಲ್ಲಿ ನವ್ಯದ ಉಚ್ಛ್ರಾಯ ಘಟ್ಟವನ್ನು ಬಹುದಾದ 
ಆ ಕಾಲ ಘಟ್ಟದಲ್ಲಿ ಎಲ್ಲೆಲ್ಲೂ ನವೃದ ವಿಜ ೦ಭಣೆಯೇ. 'ನವ್ಯಕ ೈಲಿಯಲ್ಲಿ ಬರೆದು ಹ೪ಓರ58 
ಬೈಸಿಕೊಂಡದ್ದೂ, ಹಳಿ ಶೈಲಿಯಲ್ಲಿ ಬರೆದು ನವರಿಂದ. ಲೇವಡಿಗೊಳಗಾದದ್ದೂ ಆ 
ಕರದ ಮಹಿಮೆಯೇ ಎನ್ನಿ ಅದೇನಿದ್ದರೂ, ಸಾಹಿತ್ಯವನ್ನು ಶಾಸ್ತ್ರೀಯವಾಗಿ ಓದುವುದು 
ಒಂದೆಡೆ, ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ” ಭಾಗವಹಿಸುವಿಕೆ ಇನ್ನೊ ನ೦ದೆಡೆ. ಬರವಣಿಗೆಯ 
ಕಾಯಕ ಮತ್ತೊಂದೆಡೆ; ಹೀಗೆ ಸಸಗುತ್ತಿದ್ದಾಗ ಕಾಸರಗೋಡಿನ "ಖ್ಯಾತ ಬರಹಗಾರರಲ್ಲಿ 
ಕೆಲವರ ಪರಿಚಯ, ಸ್ನೇಹಾಚಾರೆಗಳು' ನನಗಾದುದು. ಈ ಸಾಲಿನಲ್ಲಿ ಬಿ. ಕೆ. ತಿಮ್ಮಪ್ಪ, 
ಕೆ.ಎಸ್‌.ಶರ್ಮಾ,'ಕೆ.ವಿ. ತಿರುಮಲೇಶ್‌, ಕೆ.ಟಿ. ಶ್ರೀಧರ್‌, ವೆಂಕಟರಾಜ ಪುಣಿಂಚತ್ತಾಯ, 
ಪಿ.ಎನ್‌.ಮೂಡಿತ್ತಾಯ, ವೇಣಗೋಪಾಲ ಕಾಸರಗೋಡು, ಶ್ರೀಶದೇವ ಪೂಜಿತ್ತಾಯ 
ಚಿತ್ರಕಲಾವಿದ ವಿಚಿತ್ರ ಏತಡ್ಕ, `ಕಯ್ಕಾರ, ಎಂ. ಗಂಗಾಧರ ಭಟ್ಟ ಮೊದಲಾದ ಕವಿ 
ಕತೆಗಾರ ಸಾಹಿತಿಗಳ ಪರಿಚಯವನ್ನೂ ಮಾಡಿಕೊಂಡಿದ್ದೆ. ಈ ಸಾಲಿನಲ್ಲಿ ಎಂ. ಗಂಗಾಧರ 
ಭಟ್ಟರೂ ಸೇರಿ ಒಬ್ಬಿಬ್ಬರು ಈಗ ನಮ್ಮೊಂದಿಗಿಲ್ಲ. 

ಗಂಗಾಧರ ಭಟ್ಟರು ಅಪ್ಪಟ ಗಡಿನಾಡಿನ ಕನ್ನಡ ಪ್ರತಿಭೆ; ಕಾಸರಗೋಡು ತಾಲೂಕಿನ 
(ಈಗ ಜಿಲ್ಲೆ) ಮಲ್ಲತ್ತೇರುಮನೆಯ ನರಸಿಂಹ ಭಟ್ಟ ಮತ್ತು ವೆಂಕಮ್ಮದಂಪತಿ ಮಗನಾಗಿ 
೧೯೪೩ ರಲ್ಲಿ ಜನಿಸಿದರು. ಪ್ರಾಚೇನ ಕಾಲದಲ್ಲಿ" ಶಿಕ್ಷಣಕ್ಕೆ ನಲಂದವಿದ್ದ ಹಾಗೆ. ಆಗ 
ಪಕ್ಕದ ನೀರ್ಚಾಲು ಪ್ರಸಿದ್ಧವಾದ ಶಿಕ್ಷಣ ಕೇಂದ್ರವೆನಿಸಿತ್ತು. "ಲ್ಲಿನ ಮಹಾಜನ ಸಂಸ್ಕತ 
ಹಲ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ "ಮುಗಿಸಿದ ಭಟ್ಟರು. ಕಾಸರಗೋಡಿನಲ್ಲಿ ಆಗ ತಾನೆ 
ಆರಂಭಗೊಂಡಿದ್ದ ಸರಕಾರೀ ಕಾಲೇಜಿನಲ್ಲಿ ಓದಿ, ಗಣಿತ ವಿಷಯದಲ್ಲಿ ಪದವಿಯನ್ನು 
ನೂ ಎಲ್ಲಿಯ ಗಣಿತವೋ, ಎಲ್ಲಿಯ ಸಾಹಿತ್ಯವೋ ಎಂದುಕೊಳ್ಳದೇ ನೇರವಾಗಿ 

ಧ್ಯಾಪನದೊಂದಿಗೆ ಕನ್ನಡ-ಇಂಗ್ಲೀಷು 'ಸಾಹಿತ್ಯಗಳ ಅಧ್ಯಯನ ನಡೆಸಿದರು. ಕಾಸರಗೋಡು 

ನಂದನ ಕಾಲೇಜಿನಲ್ಲಿ, ಅಧ್ಯಾಪನ. ವೃತ್ತಿಯನ್ನು ಆರಂಭಿಸಿದರು. ಉತ್ತಮ 


೬೬ 
ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲನ ೪೦ 


. 
~~ ಈ ಎ 


ನ ನ ತ್ಮಾ ರ್ಥಿಗಳಿಗೆ ಮಾರ್ಗದರ್ಶಕರಾಗಿ, ' 'ಜವಾಬುದಾಶಿಹುರ೦ದ 
ಸ್ಥೆಯನ್ನೂ ಬೆಳೆಸದರು: ಜೊತೆಗೆ: ಇದನ್ನೇ ಸಾಟತ್ಯ 2 ಸಾರಸ್ಯ ತಿಕ ಚಟುವಟಿಕೆಗಳ 
ಕಂಪನ ಗ” “ತಾವೊ' ಜಿಳೆದಕು ಇಯು ಧ್ರ ಹಾಸ 
ವ್ಯಕ್ತಿತ್ವ: `ಗರಿಗಾಥಕ' ಭಟ್ಟರದ್ದು'ಮೃದುವಮಧುರವಾದ ಪ್ವಕ್ರತ್ತ: ನಿತ್ಯ ಹಸನ್ಮುಖ, ನೂ 
ತಕ್ಷಣ ಏನನ್ನಾದರೂ ಮೂತನಾಡನಾಣಟಿನದು ಧಾನ್‌ ಪ್ರಸನ ತೆಮಿಂದ ಕೂಡಿದ್ದು? 
ಅವರ ಮಾತಿನಲ್ಲಿ ಆತ್ಮೀಯತೆ, ಮಾರ್ದನತಿ? ಹೇಳಬೇಕಾದ್ದನ್ನು ಹೇಳುವ, ದರೆ 
ಒ೦ದಿಷ್ಟೂ ನೋಯಿಸುವಂತಿರದ ಮಾತುಗಳು; ಎಲ್ಲಿ ಸಾಚಾ 'ಮಾತನಾಡಿಸುವ 
ಸ್ನೇಹಶೀಲತೆ; ಇಂಥಾ ಸ್ವಂತ ವ್ಯಕ್ತಿತ್ವದೊರಿದಿಗೇ, ಇತರಕನ್ನು ಅಳೆದು: ತೂಗಬಲ್ಲಂಥಾ 
ಮಾನಸಿಕ ನಿಲುವು; ಸಾಜಿಕಕವಾಗಿ ಮಾತನಾಡುವ; ಸಸಂಸ್ಕತ 'ತೂಕಟದ್ದಪಾದ 
ಮಾತುಗಾರಿಕೆ" "ಪಡೆ" ಒಪ್ಪ ನಾ ತೊಡುಗೆಯೂ' ಅಷ್ಟೇ" ಬಪ್ಪಿ 
ಸಾಹಿತ್ಯ 'ಯಾತ್ರೆ': ಬೆಟ್ಟಿರು ಬಟು” ಮೂರು: ಕವನ: ಸರಿಕಲನಗೆಳಸ್ನು ಪ್ರಕಟಿಸಿದ್ದಾರೆ: 
ಆತ್‌? ಸಂಪಾದಿಸಿದ "ಇತರ ಕೆಬಿವು' ಕೃತಿಗಳೂ ಇವೆ.`ಅವರ ಅಿಪ್ರಕಟತ ಶೇಖನ 
ಹಾಗೂ'`ಏಮರ್ಶೆಗಳೂ “ಹಲವ್‌ರು ಸಿ "ಉದಯವಾಣಿ ಕನ್ನಡ ದೈನಿಕದಲ್ಲಂತೊ 
ಅವರು" ನೂರಾರು ಗ್ರಂಥವಿಮರ್ಶೆಗಳನ್ನು ಮಾಡುವ 'ಅಂಕಣಕಾರರಾಗಿದ್ದರು. ಹಾಗೂ 
ಇಂಗ್ಲಿಷ್‌ 'ಪತ್ರಿಕೆಗಳಿಗೆ ವರದಿಗಾರರಾಗಿಯೂ' ಸೇವೆ ಸಲ್ಲಿಸಿದ್ದರು; ಅವರ 'ಸಾಹಿತ್ಯ ಕೃಷಿ 
ಹಾಗಾ” 'ಪ್ರಕಟಣೆಗಳ' "ಬಗ್ಗೆ" ಬ್ರಣ್ಸ ತವಾದ" ಅಧ್ವೆಯನವು” ಇನು ಸಡೆಯಟೇಕೆಗಿದೆ. 
ಪ್ರಸ್ತುತ" ಲೇಖನದಲ್ಲಿ" ಅವರ ಇವನೆಗಳ ಬೂದು ಸಮೀಕ್ಷೆಯನ್ನು 'ತಸಲಗಿದ. 
ಕವನ ಸಂಕಲನಗಳು : ೧೯೬೬ರಲ್ಲಿ ಪ್ರಕಟವಾದ ನರಸು” ೧೯೮೧ ರಲ್ಲಿ”*ಮುಪ್ತಿಲ್ಲ 
ನೆನಪುಗಳಿಗೆ" “ಹಾಗೂ ೧೯೪೭: ರಲ್ಲಿ "ನಾಕ-ನರಕ" ಇವೇ"`ಭಟ್ಟರ ಸ್ವತಂತ್ರ ಕವನ 
ಸಂಕಲಿನೆಗಳು' ಆರಂಭದಲ್ಲಿ' 'ಅವರ' ಡಿ: ಕವಿತೆಗಳು ಜಯಂತಿ ಸವಿತಾ ಇ ಸಂಕ್ರಮಣ? 
"ಗೋಕುಲ", ಮುಖಿ ಚೈವ 2` ಮೊಡೆಲಾದೆ'' "ಅಂದಿನ" ಜನಪ್ರಿಯ ನಿಯತಕಾಲಿಕ 
ಪತ್ರಿಕೆಗಳಲ್ಲಿ: 'ಬೆಳಕು ಜನೆ: ಕವಿ ಗಂಗಾಧರ: 'ಭಟ್ಟರು' ತಮ್ಮ 'ಜೊಚ್ಚಲ ಕೃತಿ "ನೆರಳು" 
ಕವನಸಂಕಲನವನ್ನು ಖ್ಯಾತ ಕತೆಗಾರ ಎಂ. ವ್ಯಾಸ ಹಾಗೂ ಖ್ಯಾತ ಕವಿ' "7 ಬ. ತಿರುನುತೇಶ್‌ 
ಅವರ ಸಹಯೋಗದೊಂದಿಗೆ ಅಜಂತ ಪ್ರಕಾಶನದ ಮೂಲಕ" ಹೊರತಂದಿದ್ದಾರೆ. ಇದರಲ್ಲಿ 
“ಮೌನ ದಿಗ೦ತ' ಕವನದಿಂದ "ನೆರಳು' ಶೀರ್ಷಿಕೆಯ ವರೆಗೆ ಬಟ್ಟು ಇಕ್ತತ್ರತಿಡು ಕವನಗಳಿವೆ. 
ಇದರ 'ಮುನ್ನು ಹೆಯಲ್ಲಿ) ಭಟ್ಟರು 'ಹೇಳುವ ಮಾತನ್ನು ಗಮನಿಸಶೇಶ: k 
"ಮೂಲಿ SASH ಕಲನೆಯ ಕೃತಕ ಜೂದಿಕಿ `ಹೊದೆಯಿಸಿ, “ಹಾಡಿದೆ "ಕಾಲ 
ಸಂದು: ಹೋಗಿದೆ. ಅದೇ ಅರಿತಃ ಸತ್ತಕ್ಕೆ "ಚೌದ್ಧಕ ಬೆಳವಣಿಗೆಯನ್ನು ಕೊಟ್ಟು 'ವಚಾಕೆ 
ಮುಖ್ಯವಾದ ವಿಶ್ಲೇಷಣೆಗೆ" 'ಮನಸ್ಸು 'ತೊಡಗೆಡೆ' ೪ದೇ `ನನ್ನ ಕಾಟೆರೂಪೆ.: ಛಿ (1) 
"ನವ್ಯ ಕವಿ 'ಗೋಪಾಲಕೃಷ್ಣ' ಅಡಿಗರೂ 'ಇದೇ' ವೈಚಾರಿಕತೆಯನ್ನು, (ಅನ್ಯ ರೊರೆದುದನೆ 
ಒರೆದು.. ) ಬಿತ್ತಿದವರು. 'ನವೋದಯದಿಂದ ನಿದ ತಿರೆಗಿಕೊಳ್ಳುತ್ತಿರುಪ ಘೆಟ್ಟದಲ್ಲಿ 
ಏನಿದ್ದರೂ 'ಉತಹತ್ರ 'ಓ೦ದೇ“ಎಂಬ-ಅರಿವು' ಕವಿಯಲ್ಲಿರುವುದನ್ನು 'ಗುರುತಿಸಬೇಕು. 
ಪಕ್ಷ ಸರಲನದಲ್ಲ” ೧೯೬೩: "ರಿಂದ ೧೯೬೬ ರ ಅವರಿಯಿ ಜಾಡಿ ಆಯ್ದ 
ಕವನಗಳಿಲ್ಲಿವೆ. 1 ಕೃತಯ ಸಂಪಾದಕರ” ಮಾತಿನಲ್ಲಿ: ಆ ಕಾಲಘಟ್ಟದಲ್ಲಿನೆ 
ಪ್ರಯೋಗಶೀಲತೆಯ, ಜೈವಧ್ಯಗಳ ಜರದು ಕ್ಷ-೪ರೆಣವೆನ್ನೂ” ಅದು-ಆ ಕಾಲಕ್ಕೆ ಹೇಗೆ 


ತುರ್ತಾಗಿತ್ತೆಂಬುದನ್ನೂ ಹೇಳಲಾಗಿದೆ. 


೬2 
ಸ೦ಕಲನ-೪೦ ಜುಲಸಯಿ*[ಆಗಸ್ಟ್‌ಅ೦೮ 


ದ ಮಹತ್ವ, ಭಾರತೀಯರು ಕೊಟ್ಟ "ಸೊನ್ನೆ'ಯ 
ಪಹಪಿಸುವಿಕೆ, ಆಸೆ-ನಿರಾಸೆ, ಆಶಾಭಾವನೆ, 
ತೋರಿಕೆಯ ಬದುಕು, ಬದುಕಿನ ಶ್ಲೇಷೆ (ಬೋಧಿವೃಕ್ಷದ ಕೆಳಗೆ), ಸಮಕಾಲೀನ ಪಜ್ಞೆ 
(ಇಚ್ಛೆ), ಅಸಹಾಯಕತನ.- ಹೀಗೆ ವಿವಿಧ ಮಾನಸಿಕ ದ್ವಂದ್ರ:ತೊಳ ಲಾಟ್ಗಳ ನಡುವೆ 
ಹುಟ್ಟಿಕೊಂಡ ರಚನೆ ಇಲ್ಲಿವೆ. ಕವಿಯು ತನ್ನ ಅಸಹಾಯಕತೆ ತೋಡಿಕೊಳ್ಳುವ ಪರಿ ಇದು: 
ಪಾತಾಳ ತಳಕಿಳಿವ, ಗಗನದೆತ್ತರ ನೆಗೆವ 

ಹನುಮಂತ ಹಾರಲಾರನು ನಾಲ್ಕು ಫೀಟು 

ಸಾಣೆಗೊಡ್ಡಿದ ರಸನೆ ಹರಟುತಿದೆ ಲೋಕಾಭಿರಾಮ 

ನಡೆಯುವನೆ ಕಾಲು ಮೋಟು (ಯಾನ;/೨) 

ಕವಿಗೆ ಸತ್ಯ ಮತ್ತು ಸೌಂದರ್ಯಗಳ ನಡುವಿನ ಅನುಭವವಿದೆ. ಪ್ರಶ್ನಿಸುವ ಪ್ರಶ್ನೆಗಳಿಗೆ 
ಉತ್ತರಗಳನ್ನು ವಿಶ್ಲೇಷಣೆಗೊಳಪಡಿಸುವ, ಈ ಬದುಕಿನ ಒಳಗಿನಿಂದಲೇ ಕಾಣುವ 
ಹೊಸತನದ ದೃಷ್ಟಿಯಿದೆ. ಥಟ್ಟನೇ ಗೋಚರಿಸದೇ ಇರುವ, ಆದರೆ ವಿವರಣಾತ್ಮಕವಾದ 
ವಿಚಾರಗಳನ್ನು ಹುದುಗಿಸಿರುವ ಚಾಕಚಕ್ಕತೆ ಇವರ ಕವಿತೆ(ಹೆತ್ತಳಾ ತಾಯಿ)ಗಳಲ್ಲಿವೆ. 
ಅಂದಿಗೆ ಇದು ಚೋದ್ಯವಲ್ಲದಿದ್ದರೂ ವಿಸ್ಮಯವಂತೂ ಹೌದು. “ಬೆಳಗಾಗುವುದಿದೆ' 
ಕವನವು ಬದುಕಿನಲ್ಲಿ ಆಶಾಭಾವನೆಗೆ ದಾರಿದೀಪದಂತಿದ್ದರೆ, "ಪ೦ಜರ'ವು ತೋರಿಕೆಯ 
ಬದುಕು ಬೇರೆ, ನಿಜವಾದ ಬದುಕೇ ಬೇರೆ ಎ೦ಬ ತತ್ವಕ್ಕೆ ಸೀಮಿತಗೊಳ್ಳುತ್ತದೆ. "ಬೋಧಿವೃಕ್ಷದ 
ಕೆಳಗೆ' ಒಂದು ಅರ್ಥಪೂರ್ಣ ಕವಿತೆಯಾಗಿ ಮೆರೆಯುವುದು ಇದರಲ್ಲಿನ ಪ್ರಬುದ್ಧತೆ, 
ನಿರ್ದಿಷ್ಟವಾದ ಗುರಿ, ನಿರ್ಲಿಪ್ತತೆಯ ಔಚಿತ್ಯ ಮೊದಲಾದ ವಿಚಾರಗಳಿಂದ. 

ಗಂಗಾಧರ ಭಟ್ಟರು ತಮ್ಮ ಮಾಮೂಲೀ ಜಾಯಮಾನವಾದ, ಕ್ವಚಿತ್ತಾದ 
ಉದ ತಗಳಿಂದಲೂ ಗಾದೆ-ಪಡೆನುಡಿಗಳ ಬಳಕೆಯಿ೦ದಲೂ ಇನ್ನಷ್ಟು ಗಟ್ಟಿಯಾಗುವ 
ಸೂಚನೆಗಳನ್ನು ಕೊಡುತ್ತಾರೆ. ಹಾಗೆಯೇ ಪೌರಾಣಿಕ ಪ್ರತಿಮೆಗಳು, ಅದರಲ್ಲೂ 
ರಾಮಾಯಣ- ಮಹಾಭಾರತಗಳ ಕಥಾಪಾತ್ರಗಳು ಅಲ್ಲಿ ಇಲ್ಲಿ ನುಸುಳಿಬಿಡುತ್ತವೆ. ಉದಾ: 
ಕೌಶಿಕ ತಪಸ್ಸು ಇತ್ಯಾದಿ. 

ಜೋಗು ಜಲಪಾತ ಹರಿವ ನಿನ್ನ ದೇಹದಲಿ 

ಒಂದಿಷ್ಟು ಕರೆಂಟು ಉಳಿಸಿದ್ದರೆ 

ನಿನ್ನ ಈ ಹುಲಿ ಹುಣ್ಣಿಗೀಗ ಮದ್ದನರಸಬೇಕಿತ್ತೇ? (ಇಗೋ ಇಷ್ಟು / ೧೭) 

ಈ ಕತೆಯನ್ನು ನೋಡಿ. ಇದೊಂದು ಸುಂದರವಾದ ಉಪಮೆ ಮಾತ್ರವಲ್ಲ, ಸಾಂಕೇತಿಕತೆ; 
ಸ್ವಂತಕ್ಕೆ ಸಾಮರ್ಥ್ಯವಿದ್ದೂ ಅದರ ಅರಿವಿಲ್ಲದೇ ಏನೇನನ್ನೋ ಮಾಡುತ್ತ ಹುಲಿ ಮೈಮೇಲೆ 
ಹುಣ್ಣಾದ ಹಾಗೆ- ಎಂಬ ಅರ್ಥ/ವ್ಯಂಗ್ಯಪೂರ್ಣವಾದ ಗಾದೆಯಂತೆ: ತರಾತುರಿ ಏನಿತ್ತೆಂಬ 
ಪ್ರಶ್ನೆಯು ಕವಿಗೆ ತನ್ನ ಅಸ್ತಿತ್ವ-ಅಭಿವ್ಯಕ್ತಿಗಳ ಬಗೆಗೇ ಎದ್ದ ಪ್ರಶ್ನೆಯಾಗುತ್ತದೆ. ಭಟ್ಟರ 
ಆರಂಭಿಕ ರಚನೆಗಳಲ್ಲೇ ಇದೊಂದು ಮೈಲುಗಲ್ಲೆಂದು ನಾನು ತಿಳಿಯುತ್ತೇನೆ. ಇದುವೇ, 
"ಯೋಗಕ್ಷೇಮ' ಕವಿತೆಯಲ್ಲಿ ಮುಂದುವರಿಯುತ್ತದೆ. "ಮತ್ತದೇ ಮಗುವಾಗಿ' ರಚನೆಯು, 
ಬಾಲ್ಯದ ನೆನಪುಗಳನ್ನು ಕೆತ್ತುವ ಸುಂದರ ಕವನವಾದರೆ, "ಸೋಲು, "ಗಾಳಿ' ಮೊದಲಾದವು 
ಸಾಧಾರಣವೆನಿಸುವಂಥವು. ಕವಿಯ ಸಂಪ್ರದಾಯಶೀಲತೆಯ ಸಾಂಸ್ಕೃತಿಕ ಬುನಾದಿಯು 
ಅವರ ಕವಿತೆಗಳಲ್ಲೆಲ್ಲಾ ಹಾಸುಹೊಕ್ಕಾಗಿದೆ ಎಂಬುದು ಅವರ ಕಎತೆಗಳ ಧನಾತ್ಮಕ 
ಅಂಶ, 


ಕವಿಯ ಅಂತರಂಗದ ತುಡಿತ, ಹಣ 
ಮಹತ್ವ, ಮನಸ್ಸಿನ ಔದಾಸೀನ್ಯ ಪ್ರವೃತ್ತಿ. ಹ 


೬೮ ಜುಲಾಯಿ * ಆಗಸ್ಟ್‌ ೨೦೦೮ ಸ೦ಕಲನ-ಆ೦ 


Suman 


hod ca nana ಹ್ಮ 


RN ues a cee 


a ಯಾ ಇಂಡ ಮಾಗಾ. 


ಅಲಾ ಬಾ ae 


ಕತಾ. 


ಹೆಚ್ಚು ಕಡಿಮೆ ಹದಿನಾಲ್ಕು ವರ್ಷಗಳ ಅಂತರದಲ್ಲಿ, ಅವರ ಎರಡನೇ ಕವನ 
ಸಂಕಲನ. “ಮುಪ್ಪಿಲ್ಲ ನೆನಪುಗಳಿಗೆ (೧೯೮೧) ಪ್ರಕಟಗೊಂಡಿದ್ದು, ಇದರಲ್ಲಿ ಇಪ್ಪತ್ತಮೂರು 
ಕವನಗಳಿವೆ. ಜಾತಿ- ಕೋಮುವಿಚಾರ, ಪೇಟೆಯ ಜಂಜಾಟದ "ಬದುಕು, ಇತಿಹಾಸ ಪ್ರಜ್ಞೆ 
ಕಾಳಜಿಗಳು, ವೈಯಕ್ತಿಕ ಹಾಗೂ ಮಾನಸಿಕ ಒಳತೋಟಿಗಳ ರಾಜಕೀಯ ಭೃಷ್ಟಾಚಾರ, 
ಕೆಟ್ಟ ತ: ಪ್ರಾಕೃತಿಕ ನಿಯಮಗಳು, ಇತಿಹಾಸದ ಪುನರಾವರ್ತನೆ. 'ಕಾಮ, 
ಆಸ, ಭವಿಷ್ಯದ ಬಗ್ಗೆ ಎಚ್ಚರ- ಹೀಗೆ ವೈವಿಧ್ಯಮಯವಾದ ವಿಚಾರಗಳನ್ನು ಕಟ್ಟಿಕೊಡುವಂಥ 
ರಚನೆಗಳಿಲ್ಲಿವೆ. ಇದರಲ್ಲಿನ "ಐಸ್‌ a ಕವಿತೆಯು ಆಕರ್ಷಕ 
ಹಾಗೂ ಧ್ವನಿಪೂರ್ಣ ಕವಿತೆಯಾಗಿ ಸೆಳೆಯುತ್ತದೆ. ಬದುಕಿನಲ್ಲಿ ಏನನ್ನೇ ಮಾಡಿದರೂ, 
ಕೊನೆಯಲ್ಲಿ ಉಳಿಯುವುದೇನು? ಎ೦ಬ ಉತ್ತರವಿಲ್ಲದ ಪ್ರಶ್ನೆಯಲ್ಲಿ, ಬದುಕಿನ ನಶ್ವರತೆ, 
ಆಸೆಗಳು, ಕ್ಷಣಿಕತೆಗಳ ಮೂಲಕ ವಿಶಿಷ್ಟವಾಗಿ ಬಿಡುತ್ತದೆ. ಹಾಗೆಯೇ "ತೆರೆಗಳು ನಿಲ್ಲುವುದಿಲ್ಲ” 
ರಚನೆಯನ್ನು ಗಮನಿಸಿ : 

ಅಜ್ಜ ಮುತ್ತಜ್ಜ ನರೆಲ್ಲ ಮಿ೦ದೋ ಮುಳುಗಿಯೋ 

ಹೋದರು. ತೆರೆ ನಿಲ್ಲಬೇಕೆಂದು ಕಾಯಲಿಲ್ಲ (೨೦) 

ಇದು ಮಾನವ ಬದುಕಿನ ಮಿತಿಗಳನ್ನ! ರಿತು ನಡೆದುಕೊಳ್ಳಬೇಕೆನ್ನುವ ಕಿವಿಮಾತಿನ 
ರಚನೆ. ತಮ್ಮ ಮಿತಿಗಳನ್ನು ತಾವೇ ಕ೦ಡುಕೊಳ್ಳುವುದೂ ಅಷ್ಟೇ ಮುಖ್ಯವೆನಿಸುತ್ತದೆ. 
ಬಹುಶಃ ಗಂಗಾಧರ ಭಟ್ಟರ ರಚನೆಗಳಲ್ಲೇ "ಮುಪ್ಪಿಲ್ಲ ನೆನಪುಗಳಿಗೆ” ನನಗೆ ಬಹಳ 
ಮಹತ್ವದ್ದಾಗಿ ಕಂಡ ರಚನೆ ಎನ್ನಬಹುದು. ಅವರೊಬ್ಬ ನಿಸ್ನಹ, ತೆರೆದ ಹೃದಯದ 
ಮುಕ್ತ ಕವಿಯಾಗಿ ಇದರಲ್ಲಿ ಕಾಣಿಸುತ್ತಾರೆ. ಹತ್ತಿಪ್ಪತ್ತು ವರ್ಷಗಳಲ್ಲಿ ಊರೊಳಗೆ ಆಗುವ 
ಬದಲಾವಣೆ. ವ್ಯಕ್ತಿಯ ಅಂತರಂಗದೊಳಗೂ ಆಗುವ "ಸ್ಥಿತ್ಯಂತರಗಳು, ನಡುವೆ ಏರ್ಪಡುವ 
ಕಂದರ- ಇವೆಲ್ಲವುಗಳಿಗೆ ನೆನಪೆಂಬ ರಮ್ಯವಾದ ಹೊದಿಕಿ- ಇದು ವ್ಯಕ್ತಿಗೆ ಸೋಜಿಗ 
ವೆನಿಸುತ್ತದೆ. ಹಾಗೆಯೇ ಕೆಲವೊಮ್ಮೆ ಸ್ವೀಕರಿಸಲು ಸಿದ್ಧವಿಲ್ಲದ ಮಾನಸಿಕ ಸ್ಥಿತಿಯಾಗಿ 
ಬಿಡುತ್ತದೆ: ಇವುಗಳಲ್ಲಿ ಯಾವುದು ಉತ್ತಮ? ಯಾವುದು ಕೀಳು) ಎ೦ಬ ಸಹಜ ಪ್ರಶ್ನೆ. 

ಆದೇನಿದ್ದರೂ ಕವಿ ಹೇಳುವುದು “ನಾನೀಗ ಪರಕೀಯ, ಈಗಿನವರ ವೇಷವೆ ಬೇರೆ. 
ಭಾಷೆಯೆ ಬೇರೆ, ಆಶೆ ಆಕಾಂಕ್ಷೆಗಳ ಬೇರೆ...” ಇವೆಲ್ಲವನ್ನೂ ಗಮನಿಸುತ್ತಾ ಕವಿ, “ಈಗ 
ನೀವೇ ಹೇಳಿ/ ಈ ನೆನಪುಗಳಿಗೇಕೆ ಮುಪಿಲ್ಲ?' (ಪು ೩೦3 ೩೧). ಈ ಪ್ರಶ್ನೆ ಎಷ್ಟು 
ಅರ್ಥಪೂರ್ಣ ಹಾಗೂ ಮಾರ್ಮಿಕವಾಗಿದೆಯಲ್ಲ ಅನ್ನಿ ಸುತ್ತದೆ. “ವಾಲ್ಮೀಕಿ', "ವಿಯೆಟ್ನಾಂ" 
ಮುಂತಾದ ರಚನೆಗಳಲ್ಲೂ ನಾವು ಕಾಣುವುದು ಜವರ "ಮುಗ್ಧತೆ, “ನಿರ್ಬಿಡತೆ, ನೇರ 
ವಿವರಗಳು; ರೊಚ್ಚಿಲ್ಲ ರೋಷವಿಲ್ಲ; ಪರಿಹಾರಗಳೂ ಇಲ್ಲ. ಕೇವಲ" ಸ್ಪಂದನೆಗಳು, ಜೊತೆಗೆ 
ಕಿವಿಮಾತುಗಳು ಕೆಲವೆಡೆ, ಇಷ್ಟೇ. 

೧೯೮೭ ರಲ್ಲಿ ಪ್ರಕಟವಾದ ಅವರ ಕೊನೆಯ ಕವನ ಸಂಕಲನ "ನಾಕ ನರಕ'ದಲ್ಲಿ 
ನಲುವತ್ತೆ ದು ಕವಿತೆಗಳಿವೆ. ಇವನ್ನು ೧೯೬೦-೭೦ ರ ದಶಕದಲ್ಲಿ ರಚಿಸಿರುವುದಾಗಿ 
ಕವಿ ಸೂಚಿಸಿದ್ದಾರೆ. ಇದರಲ್ಲಿ ಕವಿ ಮತ್ತೆ ರಮ್ಯ ಸಂಪ್ರದಾಯಕ್ಕೆ ಶರಣಾಗುವ ಸೂಚನೆಗಳಿವೆ. 
ಇದಕ್ಕೆ ಮುನ್ನು ಡಿಯನ್ನು ಬರೆದ ಪೊ ಸ್ರ, ಮುರಳೀಧರ ಉಪಾಧ್ಯ ಅವರು “ಗಂಗಾಧರ 
ಭಟ್ಟರು ಭಾವಗೀತಕಾರರಾಗಿ ಲವಲವಿಕೆಯ ಹಾಡುಗಳನ್ನು ಬರೆಯಬಲ್ಲರೆಂದು ಇವು 
ಸಾಬೀತುಪಡಿಸುತ್ತಿವೆ.” ಎಂದು ಬರೆದ ಮಾತುಗಳಲ್ಲಿ ಇದನ್ನು ಗಮನಿಸಬೇಕು. "ನಾಕ 
ನರಕ', “ಸೆ ಸೇತುಬಂಧನದ ವಿಡಂಬನೆ”, "ಎಲ್ಲಿರುವೆ ಆನಂದ ಮಃ “ಹಳೆಯ ಹಾಡೇ 


ಸ೦ಕಲನ-೪೦ ಜುಲಾಯಿ * ಆಗಸ್ಟ್‌ ೨೦೦೮ ೩೯ 


ಹಡಿದೆ! ಹಾಡಿತು ಮೌಸ್‌ ಅನುಭಿವವು' ಸವಿಯಲ್ಲ ಅದರ ನೆನಪೇ ಸವಿಯು, 
"ಆರೇ ಬಯಕ 'ಗಗನಚಿತ್ರ "ನೀನೊಂದು ಕನಸೆ?" *ಕ್ರೌಪಣ ಬಂತು', "ಶ್ರಾವಣ 
ಮೊದಲಾದವನ್ನು ಹೆಸರಿಸಿದರೂ; -ವಿಡ೦ಬನೆ,- ಲೇವಡಿ; “ಹಾಸ್ಯ, ವ್ಯರಿಗ್ಯಗಳು ಭೆಟಕಲಿ 
ಅಲಲ್ಲಿ: ಮಿಂಚುತ್ತಿವೆ. ಭಟ್ಟರು” ತಮ್ಮ' ಕವಿತೆ" 'ಹುಟ್ಟಿ 'ಔಳದು” ಟಲ್‌ ರೀತಿಯನ್ನು 
ಹಂತೆಹಂತವಸಿಗಿ `ಹಖಲಿನಿರ್‌ ರೀತಿ' ಶೈ ೬೦ 
ನನ್ನ*ಕವಿತೆ ಜನಪದಕ್ಕೆ" ಸ್ಟ ತ 
ಹೊಸ ಮೇವನ್ನು ಅರಸವುದಕ್ಕೆ ಸ ಭಟ 


ಹೊಸ ಸಂಹಿತೆಯನ್ನು 'ಉಸುರುವುದಕ್ಕಿ”' 1 ಹ್‌ / ೬೫) 
5 ಹಾಗೆಯೇ, ಕವಿಗೆ ಕಾವ್ಯ ಕೃಷ್ಟ : ಅಧಪ್ಟೊಗಳಲಿರತೆ' ಪ್ರಮಾಣಕ ನಂಟನೀಯನಿ 
ನೋಡ 


ನಮ್ಮ ಶಬ್ದಗಳು ಯಾವ ಕದವನ್ನೂ ತಟ್ಟುವುದಿಲ್ಲ ಕ 

ನಮ್ಮ ಅಕ್ಷರಗಳು ಯಾರ ಹೃದಯಡಲ್ಲೂ ಭಟ ಟಿ ತ 

"ತೀರಾ" 'ಹೊಸತನದಲ್ಲಿ ಅಭಿವ್ಯಕ್ತ ನಿತ್ಯ ಸತ್ಯದ 5 ಹಲಡನುತರS ಭಟ್ಟರು” ಒಬ್ಬ 
ಉದಾತ್ತ ಕವಿಯಾಗುವ ಸೂಚನೆಯನ್ನು "ಕೊಡುತ್ತಾರೆ. ಇದೇ ಸಂಕಲನದಕ್ಕೆ 
ಬತಿಹಾಸ್‌ಪೆರಿಬ ಒಂಟ ಸುಂದರವಾದ, ವಿಡಕಟನಾತಕವಾದೆ 'ಸರಳ ಕವಿತೆ: ಬಹಳಷ್ಟು 
ವಿಚಾರಗಳನ್ನು ಸಂಗ್ರಹವಾಗಿ ಹಿಡಿದಿಟ್ಟ ರೀತಿ ಸುಟ್ಟ "ನಿಜವಾದ' 'ಕಾವೃಪತಿಭೆಯಾಗಿ 
ಮೆರೆಯುತ್ತದೆ." ಹ 

"ದೆ ಅಂಗ ತೂತಿನ! 'ಫಸವು ನನ್ನೆ "ಅಣಕಸತ್ರುಂಅ ಯಕ್ಷಣ 3ರ 
'ನಹೊಟ್ಟೆ'ಸುತ್ತ ಬಿಗಿದ ಚ್ದ 1“ಕೆಳಗೆ" ಜಾರಿ `ಜೋಲತ್ತಿತ್ತು” ನ (ಆರಾರು 
ಗನ್ನು ಬವರಸವಇನಿ ಮೂದಲು ಹೇಳಿದ್ದು 1 'ಸೆತಿಹಾನ ಪಂನಕೆ : | 
ಇತಿಹಾಸದ ಕ್ಲಾಸಿನಲ್ಲಿ ದ 'ಕಜ್ಯರೇಚತ್ರತ್ತು ಇ. ಹತ 
ಮತ್ತ” ಕೆಲವು ಬೀಳುತ್ತಿತ್ತು. ಇದ ಜಸ) 
ಡ್‌ ಧಾಷಯಾದ; ಪದ್ಯಗಳನ್ನು” ಆನುವಾರಸುಪಲ್ಲಿಯಾ 'ಅವರ” 'ಪ್ರತಿಜೆ 
ಖನುಗುವುದನ್ನ್‌ ನೆಡಬಹುದು) ಉದಾ: *ಯೂಲಿನ್‌ ರಾಜನ ಮಗಳ, `ಇದು 
Lord ಜು ಜ್‌ ಏಂಬ: ಸುಪ್ತ ಪ್ರಸಿದ್ಧ: 'ಕವಿತೆ? ಣೆ ಕವಿತೆಯನ್ನು `ಬಿ.ಎರ.ಶ್ರೀ 
ಹುಪರೂಣಪು: "ಇಂಗ್ಲಿಷ್‌: ಗೀತೆಗಳ ಸರಕರನದಲ್ಲಿ ಅನುವಾದಿಸಿದ್ದರು. (ಕಾರ ಹೆಗ್ಗಡಯ 
ಮಗಳು).- ಭಟ್ಟರ ಕಡಲಿನ? ಮಕ್ಕಳು” ಕೂಡಾ 'ಅನುವಾದವೇ: ' “ಗೋವಿಂದ "ಪೈಗಳ 
ನೆನಪಿಗಾಗಿ ಬರೆದ “ಕನ್ನಡ ಕಾವೈರ್ಷಿಗೆ'ಯೂ ಆಕರ್ಷಕ, ನಸಾಮಯಿಕಾ: 'ಪದ್ಯವಾಗಿ 
ಮೆಶೆಥಕೆ; “ಮೇಘನಾಡವ' ಮೊಳಗಲಿ]. ಸಾವು ಭಾರತೀಯರು); ಕಡ್ತಳಾಪಪೂ ಅಪ್ಪಟ 
ದೇಶಭಕ್ರಿ- :ಭಾವೈಕ್ಯವನ್ನು. ಸಾರುವಂಥವು, $3೧ ಜಂ ಶಿ 

ಗಂಗಾಧರ ಭಟ್ಟರು.ಸ ಸ್ವಂತಿಕೆಯುಳ್ಳ. ಕವಿ ಅಥರ, ನವ್ಯವಂಬ. 'ಹಣೆಪಟ್ಟಿಯಿಂದಾಗಿ 
ತಮಗೆ ತಾವೇ ನೊಂದುಕೊಂಡದ್ದು. ಪರೋಕ್ಷವಾಗಿ ಅವರ. ರಚನೆಗಳಿಂದ ಗೊತ್ತಾಗುತ್ತದೆ. 
ಮೊದಲ ಕವನ ಸಂಕಲನದಲ್ಲಿ ಸಾಮಾನ್ಯ ವಾಗಿ ಕಂಡುಬರುವ ಕೊರತೆ, 'ದೋಷೆಗಳೇನೇ 
ಇದ್ದರೂ ಮುಂದೆ ಬೆಳವಣಿಗೆಗಾಗಿ, ತಮ್ಮ ಸ್ವಂತ ನಿಲುವುಗಳ ಅಭಿವ್ಯಕ್ತಿಗಾಗಿ 
ಹಾತೊರೆಯುತ್ತಿರುವುದಂತೂ ಸ್ಪಷ್ಟ ಇದನ್ನು ಕವ'ಕೆನ:ತಿಥೆಮಲೇಶ್‌ ಹೀಗೆ ಹೇಳುತ್ತಾರೆ. 
“ತಮ್ಮದೇ ಆದೆ" 'ಮಾಧ್ರ ೈಮವನ್ನು ಕಂಡು ಹುಡುಕಿ ಅದನ್ನು ಸಿದ್ದಿಸಿಕೊಳ್ಳುವುದೇ ಕನಯ 


20 ಜುಲಾಯಿ” ಆಗಸ್ಟ್‌ ೨೦೦೮: ಸಂಕಲನ-೪೦ 


a ಯಹಟಟಟ 
J 


ಸಮಸ್ಯೆ. ಆಧುನಿಕ ಕವಿಗೆ ಈ ಸಮಸ್ಯೆ ಇನ್ನಷ್ಟು ಜಟಿಲವಾಗಿದೆ. ಗಂಗಾಧರ ಭಟ್ಟರ 
ನರಳು ಈ ದಿಸೆಯಲ್ಲಿ ಒಂದು ಹಾ ರ ಕವನಗಳಲ್ಲಿ ಕವಿಯೊಬ್ಬ ತನ್ನ ಸಂಕೀರ್ಣ 
ಭಾವನೆಗಳ ಅಭಿವ್ಯಕ್ತಿಗಾಗಿ, ಅಭಿವ್ಯಕ್ತಿಯ ಬೆಳವಣಿಗೆಗಾಗಿ ನಡೆಸಿದ ಹೋರಾಟವನ್ನು 
ಕಾಣುತ್ತೇವೆ...” (ನೆರಳು-ಬೆನ್ನುಡಿಯಲ್ಲಿ). 

ದುರ್ವಿಧಿಯಂದರೆ, ಭಟ್ಟರು. ತಮ್ಮ ಐವತ್ತೆರಡನೇ ವಯಸಿಗೇ, ಬೆನ್ನೆಲುಬಿನ ಕಾಯಿಲೆಗೆ 
ತುತ್ತಾಗಿ ೧೯೯೫ ರಲ್ಲಿ ತೀರಿಕೊಂಡದ್ದು ನಿಜ ವಾದ ಅರ್ಥದಲ್ಲಿ ತುಂಬಲಾರದ ನಷ್ಟವೇ. 
ಅವರ ಶ್ರೀಮತಿಯವರು ಕಾಸರಗೋಡಿನಲ್ಲಿದ್ದಾರೆ. ಉಷಾ, ನಿಶಾ" ಹಾಗೂ ಸಂಧ್ಯಾ 
ಎಂಬ ಮೂವರು ಪುತ್ರಿಯರು, ವಿದ್ಯಾವಂತೆಯರೂ, ಕಲೋಪಾಸಕರೂ ಆಗಿದ್ದು ಎಲ್ಲರೂ 
ವಿವಾಹಿತರಾಗಿ ಕುಟುಂಬ ಜೀವನವನ್ನು ನಡೆಸುತ್ತಿದ್ದಾರೆ; ಭಟ್ಟರ: ಭಾವ, ಟ್ರ ಶಂಕರ 
ನಾರಾಯಣ ಭಟ್ಟರು ಕಾಸರಗೋಡಿನ ಅವರ ಬಳಗದವರೊಂದಿಗೆ ಶೈಕ್ಷ ಕಣಿಕ- ಸಾಹಿತ್ಯಿಕ 
ಚಟುವಟಿಕೆಗಳನ್ನು ಮುಂದುವರಿಸುತ್ತಿದ್ದಾರೆ. 


* ಡಾ. ಹರಿಕೃಷ್ಣ ಭರಣ್ಯ, ಪ್ರಾ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು, ಕನ್ನಡ ವಿಭಾಗ; 
ಮದುರೈ ಎ ವಿಶ್ವವಿದ್ಯಾಲಯ, ಪಲ್‌ಕಲೈ ನಗರ, ಮದುರೈ ೬೨೫೦೨೧ + 


ಮೀರಾ ಪ್ರೇಮ ಧಾರಾ : ೩ ಬಸವರಾಜ ವಕ್ಕುಂದ 


ಮ 


೩೩ 

ನೀನಿಲ್ಲದೆ ಇರಲಾಗದು ಪ್ರಿಯಕರ ದರ್ಶನವ ರಳ ಬಾ ನನಗೆ 
ನೀರಿರದ ಕಮಲ ಶಶಿಯಿರದ ರಜನಿ ಪ್ರಿಯೆಯಿರದ:ನೀನು ಚೆಂದ ಹೇಗೆ 
ಜೀವ ತಿನ್ನುವ ವಿರಹ, ವ್ಯಧಿತ ವ್ಯಾಕುಲಳಾಗಿ ಅಲೆಯುಪೆನು ರಾತ್ರಿಯೆಲ್ಲ 
ಹಗಲಲ್ಲಿ ಹಸಿವು ರಾತ್ರಿ ನಿದ್ದೆಗಳಿರದ ನನ್ನ ಸ್ಥಿತಿ ಮಾತಿಗೆ.`ನಿಲುಕದಲ್ಲ: 5 . 
ಹೇಳವರು ಕೇಳವರು ' ಯಾರಿದ್ದರೇನು? ಬ್ರಯಮಿಲನ ಒಂದಕ್ಕೇ ತಾಪಹರಣ 
ಎಲ್ಲ ಕಡೆಗಿರುವವನೆ ಏಕೆ ಕಾಡುತ್ತಿರುವ 7.ನೋವು:ಕಳೆ ತೋರು. ಕರುಣ: 
ಜನ್ಮ ಜನ್ಮದ ದಾಸಿ ನಿನಗೆ ಮೀರಾ 

ನಿನಗೆ ಮೀಸಲು ಅವಳ ಪ್ರೇಮಧಾರಾ 

೩೪ 

ನನ್ನ ಮುಖ ತಪ್ಪಿಸಿ ಶ್ಯಾಮನಾಡುತ್ತಾನೆ ಬೇರೆ: ಹೆ೦ಗಸರೊಡನೆ 
ಓರೆಯಾಗುತಾನೆ. ಎಹಿತು ಕೂಡ ಇಲ್ಲ ಅಯ್ಯೋ ನನ್ನೊಡನೆ 

ಇಲ್ಲ ಬರುವುದೇ ಇಲ್ಲ ನನ್ನ ಓಣಿಗೆ ಆತ 

ಅಲ್ಲೇ ಅವರಂಗಳದಲ್ಲೇ ಸುತ್ತಿ ಸುಳಿಯುವನಾತ- 

ನನ್ನ ನೆರಳು ಸಹ ಮುಟ್ಟಲಾರದ ಅವನು 

ಅವರ ತೋಳುಗಳನ್ನು ಹಡಿದು ಹಿಚುಕುವನು 

ನನ್ನ ಸೀರೆಯ ಮುಚ್‌ ಮುಟ್ಟಲಾರದ ಅವನ ಕೈ 

ಗೆ ಮುಖದ ಮೇಲಿನ ಸರಗ ಸರಿಸುವುದೈ 

ಮೀರಾಳ ಪ್ರಭು ಶ್ಯಾಮನಿಗೆ ಬರೀ ಹುಚ್ಚು 

ಅವರಿವರ ಜತೆ ಚೆಲ್ಲಾಟ ಬಾಳ ಮೆಚ್ಚು 


2೧ 
ಸ೦ಕಲಸ-೪ಆ೦ ಜುಲಾಯಖ + ಆಗಸ್ಟ್‌ ೨೦೦೮ 


೩೫% 

ನನ್ನ ಬಯಕೆಗಳ ಕೆರಳಿಸುತಿಹುದು ಶ್ರಾವಣದೀ ಮಾಸ 

ನಾಲ್ಕು ದಿಕ್ಕಿನಲಿ ಘೋರ ಘರ್ಜನೆಯ ಮೋಡದಟ್ಟಹಾಸ 

ಕಪ್ಪೆ ನವಿಲು ಚಾತಕ ಚೀರುತಿವೆ ಹಾಡುತ್ತಿದೆ ಕೋಗಿಲ 
ಏನನರ್ಪಿಸಿದರು ಕಡಿಮೆ ಶ್ಯಾಮಗೆ ಅವ. ಮೀರಾಳ ಮುಗಿಲ 

೩೬ 

ದೀನಬಂಧು ನೀನೊಮ್ಮೆ ಕಣ್ಣು ತೆರೆ ದೀನಳಾಗಿ ನಿಂತಿರುವೆ ನಿನ್ನಾಣತಿ ಹೊರಲು 
ಪ್ರಿಯಕರನೆ ಗತಿ ನೀನೇ ನನಗೆ ಒಡಹುಟ್ಟಿದವರೇ ತಿರುಗಿ ನಿಂತಿರಲು 
ಹಾದಿಗೆಟ್ಟದೆ ಚುಕ್ಕಾಣಿಯಿರದೆ ಕಡಲಲ್ಲಿ ನನ್ನ ನಾವೆ 

ಹಗಲು ಶಾಂತಿ ರಾತ್ರಿ ನಿದ್ದೆ ಇರದೆ ಹೊತ್ತುಗಳೆವೆ 

ಯಾರಿಗು ಬೇಡದ ಒಂಟಿಗಾಲವಳ ಹೃದಯವ ಸೀಳಿದೆ ವಿರಹದ ಬಾಣ 
ಒಂದು ಕ್ಷಣವೂ ನಿನ್ನ ಮರೆಯಬಿಡದು ನೋವು ಚಡಪಡಿಕೆಗಳ ಗಾಣ 
ಕಾಡಲ್ಲಿ ಕಲ್ಲಾದ ಅಹಲ್ಯೆಯ ಕಾದಿ 

ಅವಳಿಗು ಮೀರಿದ ಹೊರೆಯೇ ಮೀರಾ? ಏಕೆ ಎರವಾದಿ 

೩೭ 

ನನ್ನ ಅಲೆಮಾರಿ ಪ್ರಿಯಕರನೆ ಒಲಿದು ಬಾ ಮನೆಗೆ 

ಮೈ ಬೆಂಕಿ ತಣಿಸಿ ಸುಖ ನೀಡು ಬಾ ನನಗೆ 

ಮೇಘನಾದಕೆ ನವಿಲು ಕುಣಿಯುತಿದೆ ಬಾ ನನ್ನ ಅ೦ಗಳಕೆ 
ಚಂದ್ರನನ್ನು ಕಂಡು ಕುಮುದಿನಿಗಳರಳಿವೆ ಬಾ ಹರ್ಷ ತುಂಬಲಿಕೆ 
ನಾವಿಬ್ಬರು ಕೂಡಿ ಮಂಗಲಗೀತ ಹಾಡಿ ನಲಿಯೋಣ ಬಾ 

ಭಕ್ತರ ಕಾರ್ಯಗಳ ತಪ್ಪದೆ ನಡೆಸುವವನೆ ವಚನಪಾಲಕನೆ ಬಾ 

ನನ್ನ ಮೋಹನ ನನ್ನ ಅ೦ಗಳಕೆ ಬರಲು 

ತೃಪ್ತಿಯಲಿ ಅರಳುವವು ನನ್ನ ಅಂಗಾಂಗಗಳು 

ಅಗಲಿರುವ ಮೀರಾಳ ಗಿರಿಧರ ನಾಗರ 

ತಾಪ ಪರಿಹರಿಸು ಬಳಿ ಬಂದು ಕರುಣಾಕರ 

೩೮ 

ದುಃಖದಲಿ ಹುಚ್ಚಿಯಾಗಿರುವೆ ತಿಳಿದೀತು ಯಾರಿಗೆ ನನ್ನ ನೋವು 
ಉಳಿದವರಿಗೇನು ಗೊತ್ತು ನೊ೦ದವನೆ ಬಲ್ಲ ನೊಂದವನ ನೋವು 
ರತ್ನ ಪರೀಕ್ಷಕನಿಗಲ್ಲದೆ ಯಾರಿಗೆ ತಿಳಿದೀತು ರತ್ನದ ಬೆಲೆ 
ವೃಥೆಯಿಂದ ಹಣ್ಣಾಗಿ ಅಡವಿ ಪಾಲಾದವಳಿಗೆ ಇನ್ನಾವ ನೆಲೆ 

ನನ್ನ ಕಾಯಿಲೆಗೆ ಸಿಗಲಿಲ್ಲ ಯಾವ ವೈದ್ಯ 

ವೃಥ ಪರಿಹಾರಕೆ ಮೀರಾಳ ಪ್ರಭು ಶ್ಯಾಮ ವೈದ್ಯ 

ರ೯ 

ಶ್ಯಾಮ ಹಿಡಿದಿರುವ ತನಗೆ ಶರಣು ಬಂದ ನನ್ನ ಕೈಯ 
ಮೇಲಕಿತ್ತಿರುವನು ಇಹದ ಕಡಲಲಿ ಮುಳುಗೇಳುತಿರುವ ಮೈಯ 
ಹೊರಬೇಕು ಅವನೆ ಕೊನೆಯಿರದ ನನ್ನ ಪಾಪದ ಭಾರಾ 

ಅವಿನಾಶಿ ಪ್ರಭು ದೀನರಕ್ಷಕ ಬಿರುದುಳಿಸಿಕೊ ಎನ್ನುವಳು ಮೀರಾ 


ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲನಸ- ೪೦ 


೪೧೦ 
ಕೃಷ್ಣನ ಪಾದದಲ್ಲಿ ನೆಲೆಸಿದೆ ನನ್ನ ಪ್ರೇಮ ಸಖಿ 
ಅವನ ದರ್ಶನದಿಂದ ಮಾತ್ರ ನಾನು ಸುಖಿ 
ಅವನ ಕೃಪೆಯಿಂದ ಜಗವು ನನ್ನ ಪಾಲಿಗೆ ಕನಸು ಮಾಯೆ 
ಪ್ರೇಮ ಸಾಗರಕಳುಕುವನೆ ಹೊರತು ಇಹದ ಸಂಬಂಧಗಳು ನನಗೆ ಬರಿ ಛಾಯೆ 
ಮೀರಾಳ ಪ್ರಭು ಗಿರಿಧರ ಹರಿಯ ಪಾದಕ್ಕೆ ಬಿದ್ದವಳು 
ಭರವಸೆಯಿಂದ ತುಂಬಿ ಅವನನ್ನೆ ಶರಣು" ಹೋಗಿರುವಳು 
೪೧ 
ನನ್ನ ಪಾಲಿಗೆ ಶ್ಯಾಮ ದ್ವಿತಿಯೆಯ ಚಂದ್ರನ ಹಾಗೆ ಕುಗ್ಗಿ ಅಪರೂಪನಾದ 
ನಮ್ಮನಿಲ್ಲಿ ಪ್ರೇಮಪಾಶದಲಿ ಬಿಗಿದು ಮಧುವನಕೆ ಹೋಗಿ ಅವರಂತೆಯಾದ 
ಮೀರಾಳ ಪ್ರಭು ಗಿರಿಧರ ನಾಗರ 
ಕುಗ್ಗಿದ ಅವನ ಪ್ರೇಮವೀಗ ಚಂದ್ರನಿರದ ಸಾಗರ 
ಕ 
ಸುರಿಯುತ್ತಿವೆ ಸಖಿ ಶ್ರಾವಣದ ಮೋಡಗಳು 
ಸುಖ ನೀಡಿ ಸುರಿಯುತ್ತಿವೆ ಶ್ರಾವಣದ ಮೋಡಗಳು 
ಸುತ್ತೆಲ್ಲ ಹಬ್ಬಿದೆ ಶ್ಯಾಮ ಬರುವ ಸುದ್ದಿ 
ಸಂತಸದಿ ತುಂಬುತಿದೆ ನನ್ನ ಮನ ಶ್ರಾವಣದಿ 
ಶ್ಯಾಮ ಮೋಡಗಳು ಒಟ್ಟಾಗಿ ಮಿ೦ಚಿ ಹನಿಯಾಗಿ ಸುರಿದಿವೆ 
ಮಳೆಯ ತಂಪನು ಧರಿಸಿ ಗಾಳಿ ಹಿತವಾಗಿ ಬೀಸುತಿದೆ 
ಮೀರಾಳ ಪ್ರಭು ಗಿರಿಧರ ನಾಗರನ ಜತೆಗೂಡಿ 
ಶುಭಗೀತ ಹಾಡಲು ಮುಹೂರ್ತ ಬಂದಿದೆ ಕೂಡಿ 
೪೩ 
ಶ್ಯಾಮನೊಂದಿಗೆ ನಾನು ಹೋಳಿಯಾಡುವೆ ರಂಗುರಂಗಾಗಿ ಅನುರಾಗ ತುಂಬಿ 
ಗುಲಾಲಿಗೆ ಕೆಂಪಾದವು ಮೋಡ ಜೀಕಳಿಯೆರಚಿದವು ಬಣ್ಣದ ನೀರ ತುಂಬಿ 
ಕೇಶರ, ಗಂಧ, ಚೋವಾ, ಅರ್ಗಜಾ ನನ್ನ ಪಾತ್ರೆಯಲಿ ತುಂಬಿ ಚಿಮುಕಿಸಿದಾಗ 
ಮೀರಾಳ ಪ್ರಭು ಗಿರಿಧರ ನಾಗರನ ಬಣ್ಣ ಕಣ್ಣು ಮನ ತುಂಬಿ ಸುರಿವವಾಗ 
೪೪ 
ರಾತ್ರಿ ಕಳೆದಿದೆ ಬೆಳಗು ಬ೦ದಿದೆ ಏಳು ಪ್ರಿಯ ವೇಣುಧರ 
ಮಗು ಏಳು ಎದ್ದೇಳು ತೆರೆದಿವೆ ನಿನಗಾಗಿ ಮನೆ ಮನೆಯ ದ್ವಾರ 
ಗೋಪಿಯರು ಎದ್ದು ಮೊಸರು ಕಡೆಯುತ್ತಿಹರು ಕೇಳು ಬಳೆ ಸದ್ದು 
ಸುರ ನರರು ಬಾಗಿಲಲಿ ಕಾದಿಹರು ಬಾರೊ ಬಾ ಮಗು ಎದ್ದು 
ಗೋಪಾಲರ ಗೊಂದಲ “ಜಯ ಜಯ'ಕಾರ ನಡೆದಿದೆ ಹೊರಗೆ 
ಬೆಣ್ಣೆ ರೊಟ್ಟಿಯ ಹಿಡಿದು ಕೈಯಲಿ ಗೋರಕ್ಷಕರು ಕಾದಿಹರು ನಿನಗೆ 
ಮೀರಾಳ ಪ್ರಭು ಪ್ರಿಯ ಗಿರಿದರ 
ಓಗೊಡು, ಕಾಯಿ "ಶರಣು ಬಂದವರ 
4 ಬಸವರಾಜ ವಕ್ಕುಂದ : # ೨೬೨, ಇಟಗಿಯವರ ಮನೆ, 
೪ನೆಯ ಕಾಸ್‌, ಚನ್ನ ಬಸವೇಶ್ವರನಗರ, ಧಾರವಾಡ - ೫೮೦ ೦೦೭ + 


ಸಂಕಲನ-ಆ೦ ಜುಲಾಯಿ * ಆಗಸ್ಟ್‌ ೨೦೦೮ 2೩ 


4444998 ಕಠಕೀಅನೆ 99991951 
೧. ಇಂಚರ : ಎಸ್‌. ಡಿ. ಇಂಚಲ, ಕನ್ನಡ ಜಾಗೃತಿ ಮಾಲೆ, ಅಲ್ಲಮಪ್ರಭು ಜನಕಲ್ಯಾಣ 
ಸಂಸ್ಥೆ, ಚಿಂಚಣಿ-೫೯೧ ೨೭೨, ಪ್ರಮು. ೨೦೦೭, ಪು.೪೭೦, ರೂ. ೨೦೦/- 

ನವೋದಯ ಕಾಲದಲ್ಲಿ ಹೆಸರು ಪಡೆದ ಬೆಳಗಾವಿ ವಿಭಾಗದ ಪ್ರಮುಖ ಗೀತಕವಿ 

ಎಸ್‌. ಡಿ. ಇಂಚಲರ ಈ ಮೊದಲೇ ಪ್ರಕಟಿತ ಏಳು ಕವನ ಸಂಗಹಗಳನ್ನು ಹಾಗೂ ೧೫ 

ಬಿಡಿ ಕವನಗಳನ್ನು ಇಲ್ಲಿ ಸಮಗವಾಗಿ ನೀಡಲಾಗಿದೆ. ಎಸ್‌. ಡಿ. ಇಂಚಲರ ದನಿ ಬೆಳಗಾವಿ 

ಕಡೆಯಿಂದ ಏರದ ಕಾರಣ ವಿಶೇಷವೆನಿಸುತ್ತದೆ. ಕನ್ನಡದ ಅಸ್ತಿತ್ವಕ್ಕಾಗಿ ಈಗಲೂ ಹೊಡೆದಾಡ 
ಬೇಕಾದ ಸಂದರ್ಭದಲ್ಲಿ ಇಂಚಲರಂತಹ "ಕವಿ ಕನ್ನ ಡದಲ್ಲಿ ಬರೆಯುವುದು, ಕನ್ನಡದ ಬಗ್ಗೆ 
ವಿಶೇಷ ಅಭಿಮಾನ ತಾಳುವುದೆಲ್ಲ ರೋಮಾಂಚನದ ಸಂಗತಿಯೇ ಆಗುತ್ತದೆ. ಭಾಷೆಯ ಕಾರಣವನ್ನೇ 
ಮುಂದು ಮಾಡಿ ರಿಯಾಯ್ತಿ ಕೊಡುವ ಕವಿ ಇಂಚಲ ಅವರು. ಖಂಡಿತಾ ಅಲ್ಲ. ಅವರ 
ಕಾವ್ಯ ಮುಖ್ಯವಾಗಿ ಗೀತಾತ್ಮಕ "ಸ್ಪರೂಪದ್ದು ಪದಗಳ ಇಂಪಿನಲ್ಲಿ ಅಭಿವ್ಯಕ್ತಿಯನ್ನು ಕಂಡುಕೊಳ್ಳು 
ವುದು ಇಂಜಲ ಅವರಿಗೆ "ಪ್ರದಾನ ಆಶಯವಾಗಿದೆ. ಅದಕ್ಕಾಗಿ ನವೋದಯದ ಕಾವ್ಯದತ್ತ 
ನೋಡುತ್ತಾರೆ. ಕುವೆಂಪು ಮಾದರಿಯ ಲಾಲಿತ್ಯ ಪ್ರಧಾನವಾದ ಕವಿತೆಗಳು ಎಂಜಲ 
ಸಂಗ್ರಹದಲ್ಲಿವೆ. ಮೇಲ್ಮಾತುಗಳಲ್ಲಿ ಬದುಕಿನ ವಿವಿಧ ಮುಖಗಳನ್ನು ಹಿಡಿಯಲು ಬಯಸಿರುವುದೇ 
ಅವರ ಕಾವ್ಯದ ಎದ್ದುಕಾಣುವ ಲಕ್ಷಣ ಎನ್ನ! ಬಹುದು. 

ಇಂಚಲರ ಕಾವ್ಯವನ್ನು ಮೂರು ಭಾಗಗಳನ್ನಾಗಿ ನೋಡಬಹುದು; ಪ್ರಕೃತಿ ಗೀತೆಗಳು 

ಕನ್ನಡದ ಬಗೆಗಿನ ಉತ್ಸಾಹಶೀಲಗೀತೆಗಳು, ಇ ಮಾನವಕೇಂದ್ರಿತ ಗೀತೆಗಳು. ಸ 

ಪದಗಳು ಇಂಚರದ ಮೃದುಭಾವದವು. ಆದ್ದರಿ೦ದ ಪ್ರಕೃತಿ ಗೀತೆಗಳು ಮತ್ತು ಮಾನವ 

ಕೇಂದ್ರಿತ ಕವನಗಳು ಒಟ್ಟು ಸವಿ' ರಚನೆಗಳೆನಿಸುತ್ತವೆ. ಕನ್ನಡದ ' ಗೀತೆಗಳನ್ನು ಅವರು 
ವೀರಾವೇಶದಲ್ಲಿ ಬರೆಯುವುದಿಲ್ಲ. ಹುರುಪು ತುಂಬುವ ಅವರ ಮಾತುಗಳೂ ಮೃದು 
ವಚನದಲ್ಲಿಯೇ ಪ್ರಕಟವಾಗುತ್ತವೆ. 

ಇಂಚಲರ "ಸ್ನೇಹ ಸೌರಭ” ಸಂಕಲನದಲ್ಲಿ ಅನೇಕ ವ್ಯಕ್ತಿಚಿತ್ರಗಳುಳ್ಳ ಕವಿತೆಗಳಿವೆ, ಬಸವನಾಳ, 
ಸಾಖರೆ, ಪೊ ೧, ಬಾಗಿ, ಹಂಚಿನಾಳ ಮುಂತಾದ. ಅವರ ಆಪರೂ ಹಿತ ೈಷಿಗಳೂ ಆದ ಮಹನೀಯರ 
ಮೇಲೆ ಕವಿತೆಗಳನ್ನು ಬರೆಯಲಾಗಿದೆ. : ಇವುಗಳಲ್ಲಿ ಸ್ವಲ್ಪ ಉತ್ತೇಕ್ಷತ. ಭಾವೋದ್ವೇಗದಿಂದ 

ಕೂಡಿದ ಸಾಯಿಗಳುಹ 1 
ಇಂಚಲ ಅವರ ಕಾವ್ಯ ಈಗಾಗಲೇ ಗುರುತಿಸಿದಂತೆ. ನವೋದಯದ ದಿವ್ಯ ಆತ್ಮೋನ್ನತಿ, 

ಆದರ್ಶಗಳನ್ನು ಮೂಲವಾಗಿಟ್ಟುಕೊಂಡಿದೆ. ಕೇಡಿನ ಮುಖಾಮುಖಿಯನ್ನು ಈ ಕವಿ 
ಪರಿಭಾವಿಸುವುದೇ ಇಲ್ಲ ಅನ್ನಿ ವಷ್ಟು ಅವರ ಕಾವ್ಯ ಮೃದುವಾಗಿಬಿಡುತ್ತದೆ. ಸುಕೋಮಲ 
ಭಾವವೊಂದೇ ಕೊನೆಗೆ ಉಳಿದು, ಭಾವ ಹೂರೆ ಕೆಯಾಗುತ್ತದೆ. ಆದರೆ ಜಿಜ್ಞಾಸೆ, ವಿಶ್ಲೇಷಣೆಯ 
ಮಾದರಿಗಳನ್ನು ಕುವೆಂಪು ಅವರಿಂದ lip een: ಈ ಕವಿ, ಪಡೆದುಕೊಂಡಿಲ್ಲವೇಕೆ 
ಎನ್ನುವ ಪ್ರಶ್ನೆ ke ಉಳಿದುಬಿಡುತ್ತದೆ. 

೨. ಮ ಹಕ್ಕಿ :: ವಾಸುದೇವ ನಾಡಿಗ, ಸುಮುಖ ಪ್ರಕಾಶನ, ೧೭೪ ಇ/೨೮. ೧ನೇ 
ಮಹಡಿ, ಮಾಗಡಿರಸ್ತೆ ಬೆ೦ಗಳೂರು-.೨೩, ಪ್ರಮು. ೨೦೦೭, ಪು.೮೬, ರೂ. ೪೦/- 
ವಾಸುದೇವ ನಾಡಿಗರ “ಭವದ ಹಕ್ಕಿ" ೨೦೦೭ರ ಕಾಂತಾವರ ಕನ್ನಡ ಸಂಘದ ಮುದ್ದಣ 

ಸ್ಮಾರಕ ಬಹುಮಾನ ಪಡೆದಿದೆ. ಸಹಜವಾಗಿಯೇ ಬಹುಮಾನ ಪಡದ ಈ ಕೃತಿಯ ಬಗ್ಗೆ 

ನಿರೀಕ್ಷೆಗಳು ಹೆಚ್ಚಿರುತ್ತವೆ. ಆದರೆ ನಾಡಿಗರು ಬಹುಮಾನದ ಸಲುವಾಗಿ ಸರ್ಕಸ್‌ ಮಾಡದೆ. 
ತಮ್ಮ “ಎಂದಿನ ಶೋಧದ ಹಾದಿ ಹಿಡಿದು ತತ್ವವನ್ನು ಕಟ್ಟಿಕೊಡಲು ಯತ್ತಿ ಸಿದ್ದಾರೆ. ಇಂತಹ 
ಪ್ರಾಮಾಣಿಕವಾದ ಪ್ರಯತ್ನ ದಿಂದಲೇ ರಾ ಸರಕೇ ಅ ಗಮನ ಸೆಳೆಯುತ್ತದೆ. 


೭೪ 
ಜುಲಾಯು + ಆಗಸ್ಟ್‌ ೨೦೦೮ ಸಂಕಲನ-೮೦ 


ಎ. “ಸಂಕಲನದ: ಕವಿತೆಗಳಲ್ಲಿ 'ಓ೦ದು ಬಗೆಯ ಆಧ್ಯಾತ್ಮಿಕ ಸೆಳೆತ ಕಾಣುತ್ತದೆ. “ತೂತು 
ಬಿದ್ದೆ. "ಅತೃಪ್ತಿಯ ಜಿ? 'ಅಭಾವಗಳ ನದಿಯ ದಾಟ / ದಡ ಸೇರುವ ಧಾವಂತ/ 
ಭವದ ಹಳ್ಳಿಗಳು ದಡಬಡಾಯಸುತಿವೆ.. 1 ಬಳಿಕ ಉಳಿದದ್ದು ಬರಿ ನೆನಪ ರೆಕ್ಕೆ (ಭವದ 
ರ ಐನ್ನುವಂತಹ' ಸಾಲುಗಳು ನಲ್ಲ ಧಾರಾಳವಾಗಿವೆ: 

ಹರಿ ಅತೃಖ್ತ್‌ ' ಭವದ ತೊಳಲಾಟದಿಂದ ಆಗಿದ್ದು,” ಬಿಡುಗಡೆಯ ದಾರಿಯನ್ನೂ 
ಅದು ಹುಡುಕುತ್ತಾ "ಇರುತ್ತದೆ ಎನ್ನುವುದನ್ನು ನಾಡಿಗರ ಕವಿತೆಗಳು ವ್ಯಕ್ತಪಡಿಸುತ್ತವೆ. ಪಕ 
'ಅವರೆ" 'ಬಹುಪಾಲ ಕವಿತೆಗಳು ಬೇರಿನ ಶಕ್ತಿಯನ್ನು ಧ್ಯಾನಿಸುತ್ತವೆ! ಅಂದರೆ ಠಂ: ತಮ್ಮ 
ಆಶಯಗಳಲ್ಲಿ' ಭವವನ್ನು "ಮೀರುವ ಕುರಿತು ಚಿದ ಅವರ ಕವಿತೆಗಳು ಈ 
ನೆಲದ ಸಖ್ಯೆವನ್ನು ಬಿಟ್ಟುಕೊಡಲು ತಯಾರಿಲ್ಲ. “ಭಾರವೆನಿಸುವುದಿಲ್ಲ ಇದಕೆ/ ಹಕ್ಕಿ ಗೂಡು, 
ಬಾಡುವುದಿಲ್ಲ/ ಆ ಮುನಿಸಿಗೆ. ಹುಸಿಗೆ`/ ಹೊತ್ತು ನಿಲ್ಲುವುದೇ-ಜೀವ ನಿಲುವು” (ಫೆಲದೊಳ ಗಿನ 
ಬೇರುಗಳು) ಎನ್ನುವ ಸಾಲುಗಳು ಇದಕ್ಕೆ ಉದಾಹರಣೆಯಾಗಬಲ್ಲವು. ಅಲ್ಲದೆ ಸಹಸ್ಪ೦ದನದ 
ಣವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲೂ ನಾಡಿಗರ ಕವಿತೆಗಳು ಕ್ರಿಯಾಶೀಲವಾಗಿದೆ... 
'ಹೆಗಲುಗಳಿರುವುದು ಹೆಗಲು ಕೊಡುವುದಕ್ಕೆ. / ಇನ್ನಿಲ್ಲವಾದ ಮೇಲೆ ಹೊರುವುದಕಲ್ಲ' (ವಾರ್ತಾ 
ಸಮಯ) ಎನ್ನುವ ಸಾಲುಗಳು ಆ *ಾರಣದಿಂದ 'ಹುಟ್ಟಿಕೊಳ್ಳುತ್ತವೆ. ಓದಿನ ಸಾತತ್ಯ, ಅರಿವಿನ 
ದಾರಿಗಳನ್ನು ಬಲ್ಲ ಕವಿಯೊಬ್ಬ ಸರ್ವೇಸಾಧಾರಣವಾಗಿ. ರಚನೆ ಶಿಲ್ಪಗಳ ಬಗ್ಗೆ ತಿಳದಿರುತ್ತಾನೆ. 
"ಅವನ್ನು ಉಪಯೋಗಿಸಿಕೊಳ್ಳುತ್ತಲೇ ಹೇಗೆ ಕವಿತೆಯನ್ನು ಹೊಸ ರೀತಿಯಲ್ಲಿ ಕಟ್ಟಬೇಕು 
ಎನ್ನುವುದು ಅವನ ಸವಾಲಾಗಿರುತ್ತದೆ. ನಾಡಿಗರಿಗೂ ಈ ಸಮಸ್ಯ ಸ್ಕೆ ಇದೆ. ಅದರಿಂದ ಪಾರಾಗುವ 
ಯತ್ನ ದಲ್ಲಿ ಖಂಡಿತಾ ಅವರು ಕ್ರಿಯಾಶೀಲರಾಗಿದ್ದಾರೆ ಎಂದು ಈ ಸಂಕಲನದ ಕೆಲವಾದರೂ 
ಕವಿತೆಗಳು ಹೇಳುತ್ತವೆ. 

ತ `ಒಡೆಯಲಾರದ ಜ್‌ ಬಸವರಾಜ ವಕ್ಕುಂದ, ಕನ್ನಡ ಸಾಹಿತ್ಯ ಪರಿಷತ್ತು ಚಾಮರಾಜ 

“ಜಿಂಗೆಳೂರು-೧೮. ಪ್ರಮು. ೨೦೦೭ ಪು.೦೦೬. ರೂ. "0/೨ 
ಇ "“ಓಡೆಯಲಾರೆದೆ ಪ್ರತಿಮೆ” ಬಸವರಾಜ ವಕ್ಕುಂದ ಅವರ ಆರನೇ ಕವಿತಾ ಸಂಕಲನ. 
ನವ್ಯದ ಕಾಲದಲ್ಲಿ ಪ್ರಚಲಿತವಿದ್ದ ಒಡೆದ ಪ್ರತಿಮೆಗಳು ಈ ಕವಿಗೆ ಇಷ್ಟವಾಗಿಲ್ಲ. ಒಟ್ಟು ಶಿಲ್ಪದ, 
ಒಟ್ಟಂದದ: ಪರಂಪ ಪರೆಯ ಹರವು ಎಂದು ಇವರ ತಿಳಿವಳಿಕೆ. ಅದರಂತೆ ಪಸು ಸಂಕಲನ 
ಪರಂಪರೆಯಲ್ಲಿ ಆಗಿ ಹೋದ ಅನೇಕ ಚೇತನಗಳು (ಬುದ್ಧ, ಬಸವರಿಂದ ಹಿಡಿದು ಆಧುನಿಕರಾದ 
ಚೇಂದ್ರೆ ಜಿ.ಎಸ್‌: ಎಸ್‌, ಆ , ದೇವನೂರು ಮಹದೇವರ ತನಕ) ಮತ್ತೆ ಮತ್ತೆ ಕವಿಗೆ ಸಾಗುತ್ತೆ 
ಬರೀ *ವ್ಯಕ್ತಿಗಳಷ್ಟೇ' ಅಲ್ಲ, "ಅವರು ಕಂಡುಕೊಂಡ ಮೌಲ್ಯಗಳೂ “ಇಲ್ಲಿ "ಕವಿಗೆ ಮುಖ್ಯವಾಗಿದೆ. 
'ಬಡೆಯಲಾರದ ಪ್ರತಿಮೆ" ಕವನದ ಸಾಲುಗಳು ಹೇಳುತವೆ- "ಸಾವಿನ ಸ್ಮೃತಿಗಳನ್ನು "ಮೀರಿದ 

ಸಜೀವ; 'ಶ್ರುತಿಯಾಗಿ/ಮೂರ್ತಿಗಳ ನಿಲ್ಲಿಸಿದವರು, ಒಡೆದವರು: / ಅಳಿದ ಮೇಲೆಯೂ 
A ಇರುತ್ತದೆ. ಗಸ ನಿಶ್ಚಲವಾಗಿ ಅನಂತ. ಚಲನೆಯ ಅವಿಚ್ಛಿನ್ನ ಭಾಗವಾಗಿ'.ಎಂದು. ಇದು 
ಆಧ್ಯಾತ್ಮಿಕವಾದ ಗ್ರಹಿಕೆಯೂ ಹೌದು. ಉದಾರವಾದವೂ ಹೌದು. ಅಲ್ಲದೆ ಪ್ಲೇಟೋನ, ಆದರ್ಶ 
ಪ್ರತಿಮ ಸಿ ಸಿದ್ಧಾಂತ ೧ತವನ್ನು ಪುನ ನಃ ಅರಿಯುವ ಸಾಧ್ಯತೆಯೂ ಹೌದು. 

- ಆದರ್ಶವು ವಕ್ಕುಂದ. ಅವರನ್ನು ಕಾಡಿದೆ. ವಾಡಪ್ರೇಮದಿಂದ ಹಿಡಿದು. ಕಾಂತಿಯ. ತನಕ 
ಅವರು ಥ್ರ ಭಾವದಿರಿದ 'ಮಿಡಿಯುತ್ತಾರೆ. “ಕನ್ನಡದ ಸುವರ್ಣ.."ಕೆಂಪು ಟೊಮೆಟೊಗಳಿಗೆ', 
"ನಿಶ್ಚಿಂತವಾಗಿರಿ' ಮುಂತಾದ, ಕವಿತೆಗಳು ಈ “ದಾರಿಯಲ್ಲಿರುವಂತಹವು. ಅಮೂರ್ತತೆಯ 
ಸ್ವರೂಪದಲ್ಲಿ ಆ ಆದರ್ಶವನ್ನು ಗಹಿಸುವ ಕವನಗಳೂ ಇಲ್ಲಿವೆ. (ಅ೦ದರೆ ಬೆಳಕು. ಕತ್ತಲ ಮೇಲೆ 
ಜಯಗಳಿಸುವುದು ಅಥವಾ. ಬೆಳಕ ನಿರೀಕ್ಷೆ ಇರುವುದು ಇತ್ಯಾದಿ. ಅಷ್ಟೆ, ನಿತ್ಯ ದೀಪಾವಳಿ 
ಕತ್ತಲೊಳಗಿನ ಬೆಳಕು ಇಂತಹವು ಈ ಸಾಲಿಗೆ ಸೇರಿದವು. 


ಸಂಕಲನ-ಜ೦ ಚುಲಾಂಖ'* ಆಗಸ್ಟ್‌ ೨೦೦೮ 


ಈ ಸಂಕಲನದ ಕವಿತೆಗಳು ಬಹುತೇಕ ಇದೇ ಮಾರ್ಗದಲ್ಲಿ ಸಾ ಸಾಗುತ್ತವೆ. ಒಳ್ಳೆಯತನಕ್ಕಾಗಿ 
ಕಾತರಿಸುವ ಅವರ ಕವಿತೆಗಳ ಮನಸ್ಸೇನೊ ಒಳ್ಳೆಯದೇ. ಆದರೆ, ಪ “ಕಾಲದ. ಹಿಂಸೆ ಗಳು, 
ಅನೂಹ್ಯ ನೋವುಗಳನ್ನು ಅವು ಆಳವಾಗಿ ದಾಖಲಿಸುವುದಿಲ್ಲವಲ್ಲ ಎ೦ದು ಅನ್ನಿಸಿ ಬಿಡುತ್ತದೆ. 
ಒಡೆದ ಪ್ರತಿಮೆಗಳ ದಾರಿ ಬೇಡ ಎಂದು ನವೋದಯದ ಆದರ್ಶದ ಹಾದಿ ಹಿಡಿದಿರುವುದು 
ಮತ್ತೆ ಎಲ್ಲೋ ಒಂದೆಡೆ ಹಿಂದಕ್ಕೆ ಚಲಿಸಿದಂತೆ ಆಗಲಿಲ್ಲವೆ? ಹಾಗೇ ಕವಿಯು ಕೊಟ್ಟ ಹೊಸ 
ಕೊಡುಗೆಯೇನು ಎಂಬ ಪ್ರಶ್ನೆಯೊ ಇಲ್ಲಿ ಕಾಡುತ್ತದೆ. 

-ತಾರಿಣಿ ಶುಭದಾಯಿನಿ, "ಸಿರಿ', ೧ನೇ. rk ನೃಪತುಂಗ ಬಡಾವಣೆ, ಚಿತ್ರದುರ್ಗ-೧ 
೪, ಎಣ್ಣೆ ಕಾಗದ, ಅನು : ಡಾ. ಶ್ರೀಧರ ಪಿಸ್ಟೆ, ಅಭಿರುಚಿ ಪ್ರಕಾಶನ, ೩೮೬, ೧೪ನೇ ಮೇನ್‌, 

ಸರಸ್ವತಿಪುರಂ. ಮೈಸೂರು- ೯, ಪ್ರಮು. ೨೦೦೬, ಪು.೧೧೩. ರೂ. ೬೦ 

ಡಾ. “ಶ್ರೀಧರ ಪಿಸ್ಪೆ "ಸದ್ದಿಲ್ಲದೆ ಸಂಸ್ಕ ತಿಗೆ ಪೂರಕವಾದ ಕೆಲಸ ಮಾಡುತ್ತಿದ್ದಾರೆ. ಕನ್ನಡ 
ಸಾಹಿತ್ಯದ ಓದಿಗೆ ಪೂರಕವಾದ ಕೆಲಸಗೆಳನ್ನು ಮಾಡುತ್ತಿರುವುದು ವಿಶೇಷ ನಮ್ಮ ನಾಡಿನ 
ಜಾನಪದ, ಸಂಸ್ಕೃತಿ ಅಧ್ಯಯನ. ಭಾಷಾಧ್ಯಯನ ಮುಂತಾದ ಅನೇಕ ಕ್ಷೇತ್ರಗಳಿಗೆ ಪೂರಕವಾಗಿ 
ಭಾರತಾದ್ಯಂತ £ ಡೆಯುತ್ತಿರುವ ಅಧ್ಯಯನಗಳನ್ನು, ಆಲೋಚನೆಗಳನ್ನು ಕನ್ನಡಾಧ್ಯಯನದ 
ಜೊತೆಗೆ ಸಕೀಲ ಸಂಬಂಧಗಳನ್ನು ಜೋಡಿಸುವ ಯತ್ನವನ್ನು ಶ್ರೀಧರ ಸೆ ಮಾಡುತ್ತಿದ್ದಾರೆ. 
ಸಧು ಸಾಕ್ಷಿ ಈ "ಎಣ್ಣೆ ಕಾಗದ'. 

ಪುಸ್ತಕದಲ್ಲಿ ಬಟ್ಟು ಏಳು ಲೇಖನಗಳಿವೆ. ಡಬ್ಲ್ಯು. ಬಿ. ಯೇಟ್ಸ್‌ ಕವಿಯ “ನನ್ನ 
ಹ ಕುರಿತು' ಹೊರತುಪಡಿಸಿದರೆ. ಉಳಿದೆಲ್ಲ ಆರು ಲೇಖನಗಳು ಭಾರತೀಯ 
ಲೇಖಕರದೇ 'ಆಗಿವೆ. ಈ ಆರು ಲೇಖನಗಳನ್ನು ಬರೆದವರು ಆಯಾ ಕ್ಷೇತ್ರದಲ್ಲಿ ಹಿರಿಮೆಯನ್ನು 
ಸಾಧಿಸಿದ ಹಿರಿಯರೇ. ಒರಿಯಾ ಭಾಷೆ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸೀತಾಕಾ೦ತ ಮಹಾಪಾತ್ರ 
ಅವರದು ದೊಡ್ಡ ಹೆಸರು. ಅವರ ಲೇಖನವು ಮೂರು ಮುಖ್ಯ ಅಂಶಗಳನ್ನು ಒಳಗೊಂಡಿದೆ. 
ಆಧುನಿಕತೆಯು ಜನಪದಕ್ಕೆ ವರವೋ ಶಾಪವೋ? ಪರಿಸಲಕ್ವಣ್ಯ ಬದಲಾವಣೆಗೂ ಇರುವ 
ಅ೦ತರಗಳೆಷ್ಟು? ಜಾನಪದ ಹಾಡುಗಳ ಹಿಂದಿನ ಸಾಂಸ್ಕೃತಿಕ ಶಕ್ತಿ ಎಷ್ಟು? ಈ ಮೂರು 
ಸಂಗತಿಗಳನ್ನು ಒಂದೊರೊಡನೊಂದು ಜೋಡಿಸಿಕೊಂಡು ಚಿಂತಿಸಿದ್ದಾರೆ. ಆನ ಜಾನಪದ 
' ಅಧ್ಯಯನಕ್ಕೆ ಜು ಆಶಯಗಳ ಕೀಲಿಕೆ ಯನ್ನು ಒದಗಿಸಿದ್ದಾರೆ. ಅಯ್ಯಪ್ಪ ಪ್ಪ ಫಣಿಕ್ಕರ್‌ ಅವರು 
ಬರೆದ ಲೇಖನ “ಕಾವ್ಯ ಮತ್ತು ಎ ನ ಮೂರು ಪುಟದ ಟಿಪ್ಪಣಿ ರೂಪದ ಲೇಖನ 
ವಾಗಿದ್ದರೂ ಇಂಡಿಯಾದ ಇಂದಿನ ಸಂದರ್ಭದಲ್ಲಿ ಕಾವ್ಯಕ್ಕೂ ಸಮಾಜಕ್ಕೂ ಇರುವ ನಂಟಿನ 
ಸಂಬಂಧಗಳನ್ನು ಕುರಿತು ಚರ್ಚಿಸಿದ್ದಾರೆ. ಫಣಿಕ್ಕರ್‌ ತೀರ್ಮಾನದ ಧಾಟಿಗಿರಿತ ಅನ್ವೇಷಣೆಯ 
ಧಾಟಿ ಹಿಡಿದಿರುವುದರಿಂದ ಲೇಖನ ಕೆಲವು ಪೆ ಗಳನ್ನು ಎತ್ತಿ ಹುಡುಕುವ ಯತ್ನ ಮಾಡುತ್ತದೆ. 
ಪೀಟರ್‌ ಬ್ಯಾರಿ ಮತ್ತು ಏಜಾಜ್‌ ಅಹಮದ್‌ ಅವರ ಲೇಖನಗಳು ಒಂದೇ ವಿಷಯವನ್ನು 
ಬೇರೆ ಬೇರೆ ದಿಕ್ಕುಗಳಿಂದ ನೋಡುವ, ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ಹಂಬಲವನ್ನು 
ಹೊತ್ತಿವೆ. ಇಂದಿನ * ನವಚಾರಿತ್ರಿಕವಾದ ಮತ್ತು ಪಸಕ ಹಿಂದಿರುವ ಸಾಂಸ ತಿಕ 
ರಾಜಕಾರಣದ ಪ್ರಶೆ ಗಳನ್ನು ಎತ್ತಿಕೊಳ್ಳುವ ಖೀಟರ್‌ ಬ್ಯಾರಿ - ಪಶ್ಚಿಮ ಪ್ರಣೀತ ತಾತ್ವಿಕತೆ ಳು 
ಭಾರತದ ಮೇಲೆ "ಸಾಂಸ್ಕೃತಿಕ" ಒತ್ತಡಗಳ ವಿನ್ಯಾಸವನ್ನು ಹೇರುವ ಬಗೆಗಳನ್ನು". ಕುರಿತು 
ಚಿ೦ತಿಸುತ್ತಾರೆ. ಇದು ನಮ್ಮ ನಡುವೆ ಸೃಷ್ಟಿಸುವ ಕ್ಷೀಷೆಗಳನ್ನೂ ಹುಸಿಗಳನ್ನು ಹಲವು ದೃಷ್ಟಾಂತದ 
ಮೂಲಕ `ಚಿಂತಿಸುತ್ತದೆ. 'ಜಾಗತೀಕರಣದ ಆಹ್ವಾನ ಮತ್ತು ತಿರಸ್ಕಾರದ ಪ್ರಶೆ ಗಳು ಇಂದು 
ಹೆಚ್ಚು ಚರ್ಚೆಗೆ ಗುರಿಯಾಗಿವೆ. ಸಂಸ್ಕೃತಿಗೂ ಜಾಗತೀಕರಣಕ್ಕೂ ಇರುವ ಅಂತರಗಳನ್ನೂ 
ಸಮಸ್ಯೆಗಳನ್ನೂ ಮತ್ತು ಆಗಬಹುದಾದ ಅವಾ೦ತರಗಳನ್ನೂ ಬಿಜಾಜ್‌ ಅಹಮದ್‌ ಬಹ 
ದಿಟ್ಟತನದಿಂದ ಪ್ರಶ್ನಿಸುತ್ತಾರೆ. ಜಾಗತೀಕರಣದ ಟೊಳ್ಳುಗಳನ್ನು ಪುಟ್ಟಪೂರಾ ಪ್ರಶ್ನಿಸುತ್ತ 
ಹತ್ತಾರು ಸಂಗತಿಗಳನ್ನು ನಮ್ಮ ಮುಂದಿಡುತ್ತಾರೆ. 


೭೩೬ ಜುಲಾಯಿ + ಆಗಸ್ಟ್‌ ೨೦೦೮ ಸಂಕಲನಸ-೪೦ 


ಜಟ ಸು ಓತ ಹುಟ್ಟೂ 


ಈ ಪುಸ್ತಕದಲ್ಲಿರುವ ತೇಜಸ್ವಿನಿ ನಿರಂಜನ ಅವರ "ಪುರುಷತ್ತದ ಪುನಾರಚನೆ: 
ರಾಜ್‌ಕುಮಾರ್‌ ಮತ್ತು ಕನ್ನಡ ಸಾರ್ವಜನಿಕ ವಲಯ' ಒಂದು ವಿಶೇಷಾಧ್ಯಯನದ 
ಮೂಲಕ ರೂಪುಗೊಂಡಿದೆ. te ಅವರನ್ನು ವೀರಪ್ಪನ್‌ ಬಂಧಿಸಿದ ನಂತರ 
ಕರ್ನಾಟಕದಲ್ಲಿ ನಡೆದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಮ್ನ ಲೇಖನ ರೂಪುಗೊಂಡಿದೆ, 
ಸಿನಿಮಾ, ಸಃ ರಾಜದ ನೇತಾರ, ಸ್ವೀಕೃತ ಮನಸ್ಸು ರಾಜಕಾರಣ ಮತ್ತು ಸಾಮಾಜಿಕ ವಿರೋಧಗಳ 
ವಿನ್ಯಾಸಗಳನ್ನು ಇಲ್ಲಿಯ ಲೇಖನ ಪರಿಶೀಲಿಸುತ್ತದೆ. ತೇಜಸ್ವಿನಿ ನಿರಂಜನರ ವೈಧಾನಿಕತೆಯು 
ಉದ್ದೇಶಿತ ರೂಪದ, ನಿರ್ದಿಷ್ಟತೆಯ ವಿಧಾನವಲ್ಲ. ಅದು ಸಂಗತಿಗಳನ್ನು ಕೂಡಿಸಿಕೊಳುತೆ 
ಸಾಗುಸಾಗುತ್ತಲೇ ರೂಪಿತಗೊಂಡ ವಿಧಾನ. ಈ ವೈಧಾನಿಕತೆಯ ಮೂಲಕ "ಪುರುಷತ್ತದ 
ಪುನಾರಚನೆ" ರೂಪುಗೊಳ್ಳುವ ಬಗೆಗಳನ್ನು Lad ಯತ್ನ ಹೊಸ ಬಗೆಯದಾಗಿದೆ. 
ಸುಬೋಧ ಮಿತ್ರ ಅವರ "ಹೂ Roe ಎರಡು ಹಾದಿಗಳು” ಕುರಿತ ಲೇಖನ 
ಗಮನೀಯ. ಭಾರತವು ಭೂಸುಧಾರಣೆಯ ಬಗೆಗೆ ಹೆಚ್ಚು ಯೋಚಿಸುತ್ತಿದೆ. ಆದರೆ, 
ರಾಜಕಾರಣದ ಪ್ರಭಾವಗಳಿಂದ ಆಗುತ್ತಿರುವ ಹಿನ್ನಡೆಗಳನ್ನು ಸೂಚಿಸುತ್ತ- ಅದಕ್ಕಿರುವ 
ಮಾರ್ಗೋಪಾಯಗಳ ಬಗೆಗೆ ತಳಮಟ್ಟದ ಚಿಂತನೆಗಳನ್ನು ಈ ಲೇಖನ ಸ್ವಾರಸ್ಯಕರವಾಗಿಯೂ 
ಚಿಂತಿಸುವಂತೆಯೂ ಮಂಡಿಸುತ್ತದೆ. 

ಶ್ರೀಧರ ಪಿಸ್ಸೆ ಲೇಖನಗಳ ಅನುವಾದದಲ್ಲಿ ತೋರಿಸಿರುವ ಎಚ್ಚರ ಮತ್ತು ಸೂಕ್ಷ ತೆಗಳು 
ನಮ್ಮಲ್ಲಿ ಅನಂದ ಉಂಟು ಮಾಡುತ್ತದೆ. ಇದು ಇಂಗ್ಲಿಷ್‌ ಲೇಖನಗಳ ಅನ್ನವಾದವುಷ್ಟ 
ಎಂಬ ಪ್ರಶೆ ಯನ್ನು ಉಂಟು ಮಾಡುತ್ತದೆ. ಸೀತಾಕಾಂತ ಮಹಾಪಾತ್ರ ಮತ್ತು ತೇಜ 
ನಿರಂಜನರ *ಆೀಖನಗಳ ಅನುವಾದ ಭಾಷೆ. ಅನುವಾದದ ಕ್ರಮ ನಿಜಕ್ಕೂ ತ 
ಬೆನ್ನು ತಟ್ಟಬೇಕೆನಿಸುತ್ತದೆ. ಇವು ಕನ್ನಡದ ಲೇಖನಗಳೇ `ಹೌದೆನಿಸುವಲರಿತಿವೆ. ಇಂದಿನ 
ವಿದ ಮಾನಗಳನ್ನು ಒಳ ಎಚ್ಚರದಿ೦ದ ನೋಡಬೇಕೆನ್ನು ವವರಿಗೆ ಇಲ್ಲಿಯ ಲೇಖನಗಳು ಹೊಸ 


ಚಿಂತನೆಗಳತ್ತ ಹರಿಯುವಂತೆ ಮಾಡುತ್ತದೆ. ಇಂಥ ಒಳ್ಳೆಯ ಲೇಖನಗಳನ್ನು ಅನುವಾದಿಸಿದ 


ಶ್ರೀಧರ ಪಿಸ್ನೆಯವರು ಅಭಿನಂದನೀಯರು. 
-ಪ್ರೊ. ಮಲ್ಲೇಪುರಂ ಜಿ. ವೆಂಕಟೇಶ್‌, ನಿರ್ದೇಶಕರು, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ 
ಹಂಪಿ, ವಿದ್ಯಾರಣ್ಯ-೫೮೩ ೨೭೬ 


ಸಂಕಲನ : ಅನಿಸಿಕೆ 


೧. “ಸಂಕಲನ” ಸಾಹಿತ್ಯಿಕ ಪತ್ರಿಕೆ ಕ್ರಿಯಾಶೀಲವಾಗಿ ಮೂಡಿಬರುತ್ತಿದೆ. ಓದುವ 
ಕುತೂಹಲವನ್ನು ಉಳಿಸಿಕೊಳ್ಳುತ್ತಿದ. ಆದರೆ ಸಂಕಲನ-೩೭ ರಲ್ಲಿ ಪ್ರಕಟವಾಗಿದ್ದ ಜಂಬಣ್ಣ 
ಅಮರಚಿಂತ ಅವರ ಒಂದು ಲೇಖನ "ರುಬಾಯಿ ಸಾಹಿತ್ಯ' ಸಂಕಲನ- ೩೯ ರಲ್ಲಿ ಮರು 
ಪ್ರಕಟವಾಗಿದೆ. ಬಹುಶಃ ಕಣ್ತಪಿನಿಂದ ಈ ರೀತಿ ಆಗಿರಬಹುದು. ಅದು ಏನೇ ಇರಲಿ ಆ 
ಮಟಗಳಲ್ಲಿ ಬೇರೊಂದು “ಮೂಲ್ಯ ಲೇಖನ ಬೆಳಕು ಕಾಣುವ ಸೌಭಾಗ್ಯದಿಂದ 
ವಂಚಿತವಾಗಬೇಕಾಯಿತಲ್ಲ... -ಜಾನೇಕಲ್‌ ಚನ್ನಬಸವ, ರಾಯಚೂರು 
೨. ಸಂಕಲನ-೩೯ ರ ಎಲ್ಲ ಲೇಖನಗಳು ತುಂಬಾ ಚೆನ್ನಾ ಗಿವೆ. 'ಶೇಷವಾಗಿ, ಸಿ.ಎನ್‌. 
ರಾಮಚಂದ್ರನ್‌ ರವರ "ಇತ್ತೀಚಿನ ಕನ್ನಡ ಸಾಹಿತ್ಯದ ಸಿತಿ- -ಗತಿ : ಅಂತಿರ್‌ಜಾಲದ 
ಅಪಾರ ಸಾಧ್ಯತೆಗಳು' ಬಹುಮುಖ್ಯ ಲೇಖನ. ಸರಕಾರದ ಸಗಟು ಖರೀದಿ ಬಗ್ಗೆ ಕಟು 
ಸತ್ಯವನ್ನು ಬಿಡಿಸಿಟ್ಟಿದ್ದಾರೆ. -ಜಿ. ಬಿ. ಹೊಂಬಳ, ಧಾರವಾಡ 
೩, “ಸಂಕಲನ ನನಗೆ "ತುಂಬ ಇಷ್ಟವಾಗಿದೆ. -ಎಸ್‌. ದಿವಾಕರ್‌, ಬೆಂಗಳೂರು 


೭೭ 
ಸ೦ಕಲಸ-೪ಆ೦ ಜುಲಾಲಖ + ಆಗಸ್ಟ್‌ ೨೦೦೮ 


೪. 'ಮೇ* ಜೂನ್‌ ತಿಂಗಳ “ಸಂಕಲನ” ಓದಿದೆ. ನಮ್ಮ ಬುದ್ದಿಗೆ ಎಷ್ಟೆಲ್ಲ ಆಹಾರ ಕೊಡುತ್ತ 
ಬಂದಿದ್ದೀರಿ... “ಕಾರಂತರ ಜೀವಂತ ಪಾತ್ರಗಳು' ನನಗೆ ಎರಿದೋ ಬದಿಬಿಟ್ಟ ಕಾರಕಿತಕ 
ಕಾದಂಬರಿಗಳ ಚಿತ್ರಣಗಳನ್ನು ನನ್ನ ಒಳಗಣ್ಣಿನ ಮುಂದೆ ಮತ್ತೊಮ್ಮೆ ಪ್ಹಾ ಸ್ಟ ಆಗುವಂತೆ 
ಮಾಡಿದವು. ಸಂತೋಷಪಟ್ಟೆ ನಿಮ್ಮ ಆಡೀಪುಟ'ದಲ್ಲಿ ಸಂಡೂರಿನ ಪ್ರಭುದೇವರ 
ವಿರಕ್ತಮಠದ ಮಹಾಸ್ವಾಮಿಗಳ ಸರಳೆ, ಸಜ್ಜನಿಕೆ, ಅವರ ಪುಸ್ತಕಪ್ರೇಮ, 'ಬಡ 'ಅನಾಥ 
ಮಕ್ಕಳ ಬಗ್ಗೆ ಅವರಿಗಿದ್ದ. ಕಳಕಳಿ, ಅವರ ಪ್ರಚಾರವಿಲ್ಲದ ಆಚಾರ, ಅತಿಥಿ ಸತ್ಕಾರ, ಮತ್ತು 
ಅನನ್ಯ ಪ್ರೇಮ ನನ್ನ ಹೃದಯವನ್ನು ತಟ್ಟಿದವು. ನಮ್ಮ ನಡುವೆ. ಸೊಂಡೂರಿನ ವಿರೆಕ್ತಮರದ 
ಸ್ವಾಮಿಗಳ೦ತಹವರು ಆ. ನಮಗೆ ಹೆಮ್ಮೆ/ “ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ 
ಸುಲ್ತಾನ್‌ ಟೀಪು'ವನ್ನು ಬರೆದು ಹಾ. ಮವ; ಜವರಯ್ಯ ನಿಜವಾಗಿ ವಿದ್ವಾಂಸ ರು. 
ಟೀಪುವನ್ನು ಕುರಿತು ಎನ್ನೆಲ್ಲಾ ಓದಿದ್ದಾರೆ, ಬರೆದಿದ್ದಾರೆ! ನಿಜವಾಗಿಯೂ ಶ್ಲಾಘನೀಯ. 
ಆದರೆ ಅದನ್ನು ಓದುತ್ತಿರುವಾಗ ಅವರು ಪೂರ್ವಗಹಪೀಡಿತರಾಗಿರುವರೆಂಡು 
ನನಗನ್ನಿಸುತ್ತದೆ. "ಟೀಪುವನ್ನು ಅವನ ಕೆಲಸ-ಕಾರ್ಯಗಳನ್ನು, ಅವನ ಸಾಹಸವನ್ನು 
ಮೆಚ್ಚಿ ಬರೆದ ಎಲ್ಲ ಲೇಖಕರೂ ಜವರಯ್ಯನವರ ಶ್ಲಾಘನೆಗೆ ಪಾತ್ರರಾಗುತ್ತಾರೆ. ಅಂದರೆ 
ಟೀಪುವನ್ನು ಹುತಾತ್ಮನೆಂದು ವರ್ಣಿಸಿದ . ಜಾನಪದಗಳು, ಪುಸ್ತಕಗಳು, ಇತಿಹಾಸ, 
ನಾಟಕಗಳೆಲ್ಲವೂ ಅವರಿಗೆ ಗ್ರಾಹ್ಯ. ಆದರೆ ಟೀಪುವನ್ನು. ಧರ್ಮಾಂಧನೆಂದು ಟೀಪುವು 
ಮಾಡಿದ ಕೆಲಸಗಳಿಂದ ಜಾಸ್‌ ಕುಕೃತ್ಯಗಳನ್ನು `ಬಯಲಿಗೆ 'ತರಲಾ-- 'ಫ್ರಯತ್ನಿಸಿದ 
ಲೇಖಕರೆಲ್ಲರೂ ಸಾರಾಸಗಟಾಗಿ ನಾಯಿ ನವರ ಅವಹೇಳನಕ್ಕೆ ಪಾತ್ರರಾಗಿದ್ದಾರೆ. ಉತ್ತರ 
ಪ್ರದೇಶದ. ಮುಖ, ಮಂತ್ರಿ ಮಾಯಾವತಿ ಹಕು ಬಳಸುತ್ತಿರುವ ಮನುವಾಜಿ. 
ಆರ್‌ಎಸ್‌ಎಸ್‌, ವೈದಿಕ ವ್ಯವಸ್ಥೆ. ಪುರೋಹಿತಶಾಹಿ ಮುಂತಾದ ಪದಗಳನ್ನು ಯಥೇಚ್ಛವಾಗಿ, 
ಅವಶ್ಯಕತೆಯಿಲ್ಲದಿದ್ದರೂ ಬಳಸುತ್ತಾರೆ. ರಾಜನೀತಿಯಲ್ಲಿ ಆಂಗ್ಲರು' ಅನುಸರಿಸಿದ 
ಮಾರ್ಗವನ್ನೇ ಅನುಸರಿಸಿದ ದೇಶಭಕ್ತರೂ ಜವರಯ್ಯನವರ ಕಣ್ಣಿಗೆ ದೇಶದೋಹಿಗಳೆಂದು 
ಹನಸಿವದು" ಅವರಿಗೆ ಮೇಲ್ಪರ್ಗ ಅಥವಾ ಬಾಮ ಕುರಿತಾಗಿರುವ prejudice ನಿಂದ 
ಎ೦ದೆನಿಸುತ್ತದೆ./ ಟೀಪುವಿನ ಕುರಿತಾಗಿ ನನಗಿರುವ ಅಲ್ಪಜ್ಞಾನದಿಂದ ಕೆಲ "ವಿಷಯ 
ಹೇಳುತ್ತೇನೆ ಟೀಪುವಿನ ಖಡ್ಗವಾಗಲ್ಲೀ, ಟೀಪುವಿನ, ಸ್ಲೋರಿಯಾಗಲೀ. ಯಾವುದೇ 
ನಾಡಿನ, ರಾಷ್ಟ್ರದ ಅಭಿಮಾನೆ ವ್ಯಕ್ತಪಡಿಸದೇ ಅವನ ಧರ್ಮದ ಪ್ರತೀಕಗಳಾಗಿವೆ, ಅವನ 
ನಂಬಿಗೆಯನ್ನು ಸೂಚಿಸುತ್ತವೆ. ನನ ಆಡಳಿತ ಭಾಷೆಯನ್ನು ಪರ್ಶಿಯನ್‌ ಆಗಿಸಿದ್ದ. 
ನಾಣ್ಯಗಳ ಮೇಲೆ ಖುರಾನದ ಭಾಷೆ ಅರೇಬಿಕ್‌. ಅವನ ಮಕ್ಕಳನ್ನು ಬ್ರಿಟಿಶರು ಸೆರೆ ಹಿಡಿದು 
ಕಾರ ಹದಲ್ಲಿಟ್ಟಾಗ 18೧50೧7 ಕೊಟ್ಟು ಬಿಡಿಸಿಕೊಂಡು i ಪನ ಸುತ್ತೆಲ್ಲಾ ವೈರಿಗಳ. 
ನಿಜಾಮ; ಪೆ ಪೇಶ್ಚೆಗಳು- ಎಲ್ಲರೂ. ಆದುದರಿಂದ ಫ್ರೆಂಚರನ್ನು, ಆಂಗ್ಲರನ್ನು wee ive 
ತನ್ನ ಸಹಾಯಕ್ಕೆ ಕೇಳಿಕೊಂಡ. ಆದರೆ ನೆಪೋಲಿಯನ್‌ ಇಬೆಪಿನ ವರೆಗೆ ಒಂದು ಫ್ರಾನ್ಸ್‌ ಕ್ಕೆ 
ಅಲ್ಲಿ ಕ್ರಾಂತಿ ಎದ್ದಿರುವ ಕಾರಣದಿಂದ ಹಿಂದಿರುಗಿದ. ಬ್ರಿಟಿಶರು. 'ಎರಡು”ಬಾರಿ ಅವನಿಂದ 
ಸೋಲು ಅನುಭವಿಸಿದ್ದರಿಂದ ಅವನನ್ನು ನಂಬುತ್ತಿರಲಿಲ್ಲ.: ಒಂದು; "ವೇಳೆ: ಟೀಪುವು 
ಅವರಿಗೆ ಶರಣಾದರೂ ಅವನನ್ನು ಜೀವಂತ. ಬಿಡುತ್ತಿರಲಿಲ್ಲ. ಆಂಗರೊಡನೆ ಯುದ್ಧ ಅವನಿಗೆ 
ಅನಿವಾರ್ಯವಾಗಿತ್ತು- 0001 ನು ಸನ್ನಿವೇಶ. ಇದರಲ್ಲಿ ಟೀಪುವಿನ ದೇಶಪ್ರೇಮವನ್ನು 
ನೋಡಬೇಕೋ ಅಥವಾ ಅಸಹಾಯಕತೆಯನ್ನೋ ಎಂಬುದು :ತಿಳಿಯದು./ ಅವನು 
ಕೇವಲ ಕಶ್ಚಿಯನ್‌ ಕೈದಿಗಳನ್ನಷ್ಟೇ € ಮತಾಂತರ ಮಾಡಿರಲಿಲ್ಲ ತಮಿಳುನಾಡಿನ ಗಡಿಭಾಗದ 


೭೮ ಜುಲಾಯಿ + ಆಗಸ್ಟ್‌ ೨೦೦೮: ಸಂಕಲನ-೬ಂ೦ 


ಜನರನ್ನು ಮತಾ೦ತರಿಸಿದ; ಬ್ರಿಟಿಶರನ್ನು ಮ೦ಗಳೂರಿನಲ್ಲಿ ಸೋಲಿಸಿದ ನ೦ತರ ಕೇವಲ 
ಕ್ರಶ್ಚಿಯನ್ನರಷ್ಟೇ ಯುದ್ಧ ಕೈದಿಗಳಾಗಿರಲಿಲ್ಲ. ಅವರೆಲ್ಲರನ್ನೂ, ಮಲಬಾರಿ ಕೈದಿಗಳನ್ನೂ 
ಟೀಪು ಮತಾಂತರಿಸಿದ್ದೆ. ಮತಾಂತರವನ್ನು ವಿರೋಧಿಸಿದವರನ್ನು ಕೊಲೆ ಮಾಡಿಸಿದ್ದ 
ನೆಂಬುದೂ ಸತ್ಯ. ಮತಾಂತರಿಗಳನ್ನು ಕೆಳ 'ವರ್ಗದ ಮುಸ ಲ್ಕಾನರಾಗಿ ಮತಾರತರಿಸಿದ್ದ. 
ಅವನು ಶೃಂಗೇರಿ ಮಠಕ್ಕೆ ಸಹಾಯ ಮಾಡಿದ್ದು, ಸೋಂದಾ. ಸ್ವರ್ಣವಲ್ಲೀ ಮಠಕ್ಕೆ 
ಗ್ರಾಮಗಳನ್ನು ದತ್ತು ಕೊಟ್ಟದ್ದು ಅಂದಿನ ದಿನಗಳಲ್ಲಿ ಯಾವ ಜಾತಿಯ ರಾಜನಾದರೂ 
ಮಾಡಬೇಕಾದ ಕರ್ತವ್ಯವಾಗಿತ್ತು. ಇಲ್ಲವಾದರೆ ಧರ್ಮರಕ್ಷಕ, ಪ್ರಜಾರಕ್ಷಕನೆಂದು ಯಾವ 
ರಾಜನಿಗೂ ಬಿರುದು ಬರುತ್ತಿರಲಿಲ್ಲ. ಮ. ನ. ಜವರಯ್ಯನವರಂಥ ವಿದ್ವಾಂಸ ಲೇಖಕರಿಂದ 
ಈ ತರಹದ ಪೂರ್ವಗಹಪೀಡಿತ ವಿಚಾರವನ್ನು “ನಾನು expect ಮಾಡಿರಲಿಲ್ಲ. 
ಯಾವದನ್ನೇ ಬರೆದಿಡುವ ಪರಂಪರೆಯಿಲ್ಲದ ಈ ದೇಶದಲ್ಲಿ ಬಹು ಜನರು ಹೇಳಿದುದೇ 
ಇತಿಹಾಸವಾಗುವ ವಿಡಂಬನೆಗೆ ಅವಕಾಶವಿದೆ./ ಡಾ. ಜವರಯ್ಯನವರ ಭಾಷಾಪುಭುತ್ತ, 
ವಿಷಯ ಸಂಗಹ, ಆಳವಾದ ಅಧ್ಯಯನ ಮತ್ತು ಅವರ ನೇರ, ಸರಳ ಅಭಿವ್ಯಕ್ತಿಯ 
ಶೈಲಿ ನಾನು ಅವರ ಅಭಿಮಾನಿಯಾಗುವಷ್ಟು ನನ್ನನ್ನು ಮರುಳು ಮಾಡಿವೆ./ ರಾಧಿಕಾ 
ಸಜಾ ಟಹಾರ “ಸೌಂದರ್ಯ ನಾನು NE ಓದಿದ ಒಂದು ಐರಿಶ್‌ 
ಪದ್ಯದ ನೆನಪು ಕೊಟ್ಟಿತು./ "ಸ೦ಕಲನ' ನನ್ನ ಮಟ್ಟಿಗೆ ಒಂದು ಅನನ್ಯ ಸಂಕಲನವಾಗಿದೆ. 
ಪರಮೇಶ್ವರ ಎಂ. ಹೆಗಡೆ, ಶಿರಸಿ 

೫. ಸಂಕಲನ-ರ೩೯ ರಲ್ಲಿ ನನ್ನ ಅವ್ವ ಅಪ್ಪ ಕುರಿತ ಇತ ಪ್ರಕಟಿಸಿ ನನ್ನನ್ನು ಹರಸಿದ್ದೀರಿ. 
ಈ ಲೇಖನವನ್ನು ಮೆಚ್ಚಿಕೊಂಡ “ವಾರು ಮಂದಿ ನನಗೆ ಪತ್ರ ಬರೆದಿದ್ದಾರೆ. ಒಬ್ಬ 
ಬರಹಗಾರ್ತಿಗೆ ಇದಕ್ಕಿಂತ ಹೆಚ್ಚಿನ ಗೌರವ ಇನ್ನೇನು ಬೇಕು./ ನಿಮ್ಮ 'ಕಡೀಪು ುಟ'ದ 
ಸೊಂಡುರಿನ ಪ್ರಭುದೇವರ ವಿರಕ್ತಮಠದ ಪ್ರಭುಸ್ವಾಮಿಗಳ ಬಗೆಗಿನ ಲೇಖನ ನನ್ನನ್ನು 
ಬಹಳ ತಟ್ಟಿದೆ. ಮುಂಚೆಯೇ ಸೂಚನೆ ಕೊಟ್ಟು ಯಾರಾದರೂ ಇಬ್ಬರು ನೆಂಟರು ಮನೆಗೆ 
ಬರುತ್ತಾರೆಂದರೆ ನಮಗೆ ಎಲ್ಲಿಲ್ಲದ ಟೆನ್ಷನ್‌- ಹೀಗೆ ಚಾಟಿ ಏಟು ಕೊಟ್ಟು ನಮಗೆ ಪಾಠ 
ಕಲಿಸುವ ಇಂತಹ ನಡೆದಾಡುವ ದೇವರುಗಳು ನಮ್ಮ ಮಧ್ಯೆ ಆಗಾಗ ಅವತರಿಸುತ್ತಿರಲಿ. 
- ಡಾ. ಗಿರಿಜಾ ಶಾಸ್ತ ಕಲ್ಯಾಣ (ಮುಂಬಯಿ) 

೬. ಕಾರಂತರ ಪರ ಮನಸ್ಸಿನ ಪ್ರವೇಶದ ಗುಣವನ್ನು ಅದರ ಪಾತ್ರಗಳನ್ನು ಆಯ್ದು 
ಕಾರಂತರು ಜೀವ ತುಂಬಿದ ಪಾ ಪಾತ್ರಗಳಿಗೆ ಸಿ ಸೋಮಶೇಖರಯ್ಯನವರು ಜೀವ ಭಾವ 
ತನುಮನಗಳನ್ನು ತುಂಬಿದಂತಿದೆ. ಅವರ ಲೇಖನಗಳನ್ನು ಮತ್ತೆ ಮತ್ತೆ ಓದಿದರೂ 
ಸೊಗಸು ಇನ್ನಷ್ಟು ಹೆಚ್ಚುತ್ತದೆ. ಅದ್ಭುತ ಜೀವಂತ ಪಾತ್ರಗಳನ್ನು ನೀಡಿದ ಕಾರಂತರಿಗೆ 
ಮತ್ತು ಅವರ “ಕೃತಿಗಳನ್ನು, ಹುಡುಕಿ ಹುಡುಕಿ ಓದುವ ಹೆಬ್ಬಯಕೆಯನ್ನು ಮೂಡಿಸಿದ 


ಸಿ. ಸೋಮಶೇಖರಯ್ಯ 'ಶಿವರಿಗೆ ನೂರು ನೂರು ನಮನಗಳು. 
ಸಿ. ಶೈಲಜ, ಕಿಟ್ಟದಾಳ್‌ 


೭. ಸಂಕಲನ-೩೯ ರಲ್ಲಿ ಬಸವರಾಜ ವಕ್ಕುಂದರ “ಮೀರಾ ಪ್ರೇಮಧಾರಾ'ದ ೦ನೇ 
ಪದದ ಪೂರಾ ಆರು ಸಾಲುಗಳು ೩೦ನೇ ಪದ್ಯದ ಕೊನೆಯಲ್ಲಿ ಕೂಡಾ ಅಚ್ಚಾಗಿವೆ. 


ಇಂಥ ದೋಷ ಆಗದಿರಲಿ. ವಕ್ಕುಂದರ ಈ ಮೀರಾ ಅನುವಾದ "ಪದ್ಯಗಳು ಕನ್ನ ಡದಲ್ಲಿ 
ಹಾಸ ಚೆನ್ನಾಗಿ ಬಂದಿವೆ. ಪ್ರೊ. ಶ್ರೀನಿವಾಸ್‌ ವಿ. ಸುತ್ತಾವೆ, ದಾವಣಗೆರೆ 


“ಸಂಕಲನ” ತುಂಬಾ ಚೆನ್ನಾಗಿ ಬರುತಿದೆ. - ವಿಷ್ಣು ಲ್ಸ ನಾಯ್ಕ, ಅಂಕೋಲಾ 


೭೯ 
ಸಂಕಲನ-ಟ೦ ಜುಲಾಯಿ * ಆಗಸ್ಟ್‌ ೨೦೦೮ 


೯. ಬಸವರಾಜ ವಕ್ಕುಂದ ಅವರು ಸಂತ ಮೀರಾಳ ಗೀತೆಗಳನ್ನು ಅತ್ಯಂತ ಸುಂದರವಾಗಿ 
ಭಾಷಾಂತರಿಸಿದ್ದಾರೆ. ಇಂಥ ಹಾಡುಗಳನ್ನು ಭಾಷಾಂತರಿಸುವಾಗ ವಂ ಬದುಕಿನ, 
ನೋವಿನ, ದುಃ ಖದ ಅರಿವು ಅತ್ಯಗತ್ಯ ಅಂಥದನ್ನು ಭಾಷಾಂತರಿಸಿದ ಈ ಹಾಡುಗಳಲ್ಲಿ 


ಸಂಪೂರ್ಣವಾಗಿ ಗಿ ಹಿಡಿದಿಡಲಾಗಿದೆ. 
-ಚಂದ್ರಶೇಖರ ಜೋಶಿ, ಬೆಳಗಾವಿ 


೧೦. ಸಂಕಲನ-೩೭ ರಲ್ಲಿ ಮಾಸ್ತಿ ಅವರ "ಸುಬ್ಬಣ್ಣ' ಕಥಾಕೃತಿಯ ಪರಿಚಯ ತುಂಬಾ 
ಸೊಗಸಾಗಿತ್ತು. ನನ್ನಲ್ಲಿದ್ದ ಒಂದು ಪ್ರತಿಯನ್ನು ನನ್ನ ಮನೆಯವರೆಲ್ಲರೂ ಓದಿದರು, 
ನನ್ನ ಊರವರೂ ಓದಿದರು. ಈಗ ನನ್ನ ಪ್ರತಿ ನನಗೇ ಸಿಗದಂತಾಗಿದೆ. 
-ಸುಬ್ರಾಯ ಜಿ. ಹೆಗಡೆ ಊರತೋಟ, ಶಿರಸಿ 
೧೧. ನಮ್ಮ ತಂದೆ ಶ್ರೀರಂಗರ ಬಗ್ಗೆ ಕುಟುಂಬದವರಿಗೂ, ಇತರ ಸಾಮಾಜಿಕರಿಗೂ 
ತಿಳಿಯದ ಅನೇಕ ವಿವರಗಳನ್ನು ಡಾ. ಶ್ರೀನಿವಾಸ ಹಾವನೂರರು ತಮ್ಮ. ಲೇಖನ 
(ಸಂಕಲನ-೩೮)ದಲ್ಲಿ ನೀಡಿದ್ದಾರೆ. -ಡಾ. ಉಷಾ ದೇಸಾಯಿ, ಮುಂಬಯಿ 
೧೨. ನಮ್ಮ ತಂದೆ ಶ್ರೀರ೦ಗರನ್ನು ಕುರಿತು ಅನೇಕ ವಿವರಗಳನ್ನು ಡಾ. ಶ್ರೀನಿವಾಸ 
ಹಾವನೂರರು ತಮ್ಮ ಲೇಖನದಲ್ಲಿ ತುಂಬಾ ಚೆನ್ನಾಗಿ ನಮೂದಿಸಿ ಸ್ತುತ್ಯ ಕಾರ್ಯ 
ಮಾಡಿದ್ದಾರೆ. -ಶಶಿ ದೇಶಪಾಂಡೆ, ಬೆ೦ಗಳೂರು 
೧೩. ಸಂಕಲನವನ್ನು ಜನ ಹೊಗಳುತ್ತಾರೆ. ಚಂದಾ ಕಳಿಸಿ ಬೆಂಬಲಿಸುವುದಿಲ್ಲ. ಹಣ 
ಕೇಳಿದರೆ ಕೋಪ ಬೇರೆ. ಪತ್ರಿಕೆ ಯಾರಿಗಾಗಿ ನಡೆಸಬೇಕು? 
-ವೆಂಕಟೇಶ ಕುಲಕರಣಿ, ಧಾರವಾಡ 
೧೪. ಸಂಕಲನದಲ್ಲಿ ನೀವು ಒದಗಿಸುತ್ತಿರುವ ವೈವಿಧ್ಯಮಯ ಮತ್ತು ಮೌಲಿಕ ಲೇಖನಗಳಿಗೆ . 
ಹೋಲಿಸಿದರೆ ನಾವು ನೀಡುತ್ತಿರುವ ಚಂದಾಹಣ ಬಹಳ ಕಡಿಮೆಯೆಂದೇ ನನ್ನ ಅನಿಸಿಕೆ. 
ಆದರೂ ಚಂದಾದಾರರು ಸಕಾಲದಲ್ಲಿ ಚೆಂದಾ ನವೀಕರಿಸಿ ಸಹಕರಿಸುತ್ತಿಲ್ಲವೆಂದು ತಿಳಿದು 
ಬಹಳ ಬೇಸರವಾಯಿತು. ಕನ ಡದಲ್ಲಿ ಒ೦ದು ಉತ್ತಮ ಪತ್ರಿಕೆಯ ಪ್ರಕಟಣೆಯ ಹಿಂದೆ 
ಶ್ರಮವೆಷ್ಟಿದೆ| ಅದನ್ನು ಪೋಷಿಸುವ, ಉಳಿಸುವ ಜವಾಬ್ದಾರಿ ಕನ್ನಡಿಗರಿಗೆ ಇರಬೇಡವೇ?/ 
ಪ್ರತಿ ಸಂಚಿಕೆಗೆ ಎಷ್ಟು ಕಡಿಮೆ ಬೀಳುತ್ತದೆ ತಿಳಿಸಿ. ಅಷ್ಟನ್ನು ನಾನು ಕೊಡುತ್ತೇನೆ. ಆದರೆ 
ಯಾವ ಸಂದರ್ಭದಲ್ಲಿಯೂ "ಸಂಕಲನ'ವನ್ನು ನಿಲ್ಲಿಸುವ ಯೋಚನೆ ಮಾಡಬೇಡಿ. 
ಸುಮ್ಮನೆ ಉಪಚಾರಕ್ಕಾಗಿ ಹೇಳುತ್ತಿಲ್ಲ, ನಿಜವಾಗಿ, ಆತ್ಮೀಯವಾಗಿ, ಪ್ರಾಮಾಣಿಕವಾಗಿ 
ಹೇಳುತ್ತಿದ್ದೇನೆ. ಸದಾನಂದ ಸುವರ್ಣ, ಮಂಗಳೂರು 
೧೫. ಮುದ್ರಣ ಮಾಧ್ಯಮ ಪ್ರಕಟಣೆ ತುಟ್ಟಿಯಾಗಿರುವುದರಿಂದ ಅಂತರ್‌ಜಾಲದಲ್ಲಿಯೂ 
ಕಡಿಮೆ ವೆಚ್ಚದಲ್ಲಿ ಪತ್ರಿಕೆಯನ್ನು ಪ್ರಕಟಿಸಿ ಮುದ್ರಣ ಆವೃತ್ತಿಗೆ ಚಂದಾದಾರರಾಗಿ 
ನೆರವಾಗುವಂತೆ ಹೊರನಾಡಿನ ಕನ ಡಿಗರನ್ನು ಕೋರಬಹುದು. ಹಳೆಯ ಸಂಚಿಕೆಗಳನ್ನು 
ಗಣಕ ಪ್ರತಿಗಳು (Soಗ Copy) ಇದ್ದಲ್ಲಿ ಅವುಗಳನ್ನು ಅ೦ತರ್‌ಜಾಲದಲ್ಲಿ ಸಾರ್ವಜನಿಕರ 
ಬಳಕೆಗೆ ಒದಗಿಸಿಕೊಡಬಹುದು. ಅದಕ್ಕೆ ಓದುಗರಿಂದ ಶುಲ್ಕವನ್ನೂ ಪಡೆಯಬಹುದು. 
ಈ ಬಗೆಯ ಕನ್ನಡ ಕೆಲಸಗಳು ನಿಲ್ಲಕೂಡದು. ಲಭ್ಯವಿರುವ ಪರ್ಯಾಯದ ಬಗ್ಗೆಯೂ 
ಯೋಚಿಸ ಜೇಕು.. ನಿಮ್ಮ ಕೈ ಕಟ್ಟಿರುವಾಗ ಈ ರೀತಿ ಹೇಳಿದೆನೆಂದು ತಪ್ಪಾಗಿ ಭಾವಿಸಿಬೇಡಿ. 
ಏಚಾರ ಮಾಡಿ, ನನ್ನಿ ರಿದಾಗುವ ನೆರವಿಗೆ ನಾನು ಸಿದ್ಧ. 
ಇಡಾ. ಪಂಡಿತಾರಾಧ್ಯ, ಮೈಸೂರು 


೪೪ ಜುಲಾಯಿ * ಆಗಸ್ಟ್‌ ೨೦೦೮ ಸ೦ಂಕಲನ-೪೦ 


ಕಡೀಷುಬ : ಹಿದ್ದಅಂಗ ಪಟ್ಟಣಶೆಟ್ಟ 
ತ 


ನನ್ನ ಬಲಕಿನ ಮಳಕ್ಕೆಗೆ ಯಾವಾಗ ಪೆಟ್ಟು ಬಿದ್ದಿತ್ತೋ ಹೆಂಗ ಬಿದ್ದಿತ್ತೋ ಗೊತ್‌ಅ ಆಗಿದ್ದಿಲ್ಲ. 
ಇತ್ತೀಚೆಗೆ ಸ್ವಲ್ಪ ನೋವು ಜಾಸ್ತಿ ಅನಸಾಕಹತ್ತಿತ್ತು. ಯಾವದಾರ ಸಾಮಾನ ಎತ್ತೂ ಮುಂದ. 
ನೀರಿನ ಬಕೀಟು ಸರಸೂ ಮುಂದ, ಸ್ಕೂಟರ್‌ ತಗಿಯೂ ಮುಂದ, ನಿಂದರಸೂ ಮುಂದ 
ಹಿಂಗೆಲ್ಲಾ ಆದಾಗ ಬಲ ಮಳಕ್ಕೆ ಸೆಳದ೦ಗ ಆಕ್ಕಿತ್ತು. / ಮುಂಜಾನೆ ಸಂಜೀಕ ಒಂದೀಟ 
ಕೊಬರೀ ಎಣ್ಣಿ ಸವರಿಕೊಂಡ ಬಿಸಿನೀರ ಹಣಿಸಿಕೊಳ್ಳಾಕ ಸುರು ಮಾಡಿದೆ. ಅಂಥಾ ಹೊತ್ತಿನ್ಯಾಗ 
ಒಂದೀಟ ಅರಾಮ ಆದಂಗ ಅನಸತಿತ್ತು ಮತ್ತ ಸುರು ಆಕ್ಕಿತ್ತು. 

ಕಡೀಕ ತಡೀಲಾರದ ನಮ್ಮ ಮನೀ 'ಹಂತೇಕಿನ ಒಬ್ಬ ಗುರುತಿನ ಡಾಕ್ಟರ್‌ ಕಡೆ ಹ್ವಾದೆ. ಎಲ್ಲಾ 
ಹೇಳಿದೆ. ಎಲ್ಲಿ ತೋರಿಸು ಅಂದರು. ಬಲಗೈ ಎತ್ತಿ, ಅಂಗೀ ತೋಳ ಸರಿಸಿ, ನೋವು "ಅನಸತಿದ್ದ 
ಜಾಗಾದ ಮ್ಯಾಲ ಬಟ್ಟ ಇಟ್ಟಿ. ಅವರೂ ಅಲ್ಲೇ ಬಟ್ಟ ಇಟ್ಟು, ಸ್ವಲ್ಪ ಹತ್ತಿಕಿದಂಗ ಮಾಡಿ, ಎಲ್ಲೆ? 
ಅಂತ ಕೇಳಿದರು. / ವಗ “ಖರೇನ್‌ಅ ಸಮಸ್ಯಾ “ರು "ಆಗಿದ್ದು ಆಲ್ಲಿ. ಅಲ್ಲಿ ಒಟ್ಟ ನೋವು 
ಇತ್ತು. ಆದರ ಬರೋಬ್ಬರಿ ಇಂಥಲ್ಲೇ ಅಂತ ಆ ಒಳನೋವನ್ನ ತೋರಸಾಕ ಆಗಲಿಲ್ಲ. " ಹೇಳಾಕಬರಲಿಲ್ಲ. 

ಎಲ್ಲ್ಯಾರ ಪೆಟ್ಟು ಬದ್ದಿತ್ತೇನು? ಏನರ ಒಜ್ಜಿ ಗಿಜ್ಜೆ ಎತ್ತಿದೇನು? ನೆನಪ ಮಾಡಿಕೊಳ್ಳಿ ಅಂದರು. 
ಎಗ್‌ ತಿಂಗಳ ಬರದ ಒಂದ ಪುಸ ಸ್ಪಕ ಗಂಟ ಎತ್ತೂ ಮುಂದ ಸ್ಪಲ್ಪ ನೋವ ಅನಿಸಿತ್ತು 
ಆದರ ಇಷ್ಟ ದಿವಸದ ಮ್ಯಾಲ ಅದು ಈಗ್ಯಾಕ ಹಿಂಗ ಬರಬೇಕಿ? ಅಂದೆ. ಸ "ಈ ನೋವಿನ ಕತಿ, 
ಒಳನೋವಿನ ಕತಿ, ಹ ನರ ನೋವಿನ ಕತಿ ಹಿಂಗ್‌ಅ ಅಂತ ಹೇಳಾಕ ಬರುದುಲ್ಲ. ದೇಹಕ್ಕ 
ವಯಸ್ಸು ಆದ೦ಗ ನೋವಿಗೆ ಹರೇ ಉಕ್ಕತಯ್ತಿ. ಸದ್ಯ ಒಂದ ಮಲಾಮ ಬರದ ಕೊಡತೇನಿ: 
ಎರಡು "ಹೊತ್ತು ಹಚಗೊರಿ, ಬಿಸಿ ನೀರೂ ಹಾಕ್ಕೊರಿ, ಕಡಿಮಿ ಆಕೃತಿ ಅಂದರು. ಆದರೇನು, ಸ್ವಲ್ಪ 
ದಿನಾ ಹ್ಹಾದ ಮ್ಯಾಲ ಇದ ಮತ್ತ ಬರೂದ್‌ಅ, 'ಅಂತನೂ ಅಂದರು. 

ಖರೇ ಅಂದರ, ನನಗೆ ಖರೇ ನೋವು, ನಿಜವಾದ ನೋವು, ಕಾಯಂ ನೋವು ಈಗ 
ಸುರುವಾತು. ಆದರೂ ಸಮ್ಮನ್‌ಅ ಬಂದೆ. ಅವರು ಹೇಳಿದ ಮಲಾಮು ಹಚ್ಚಿದಾಗ ಸ್ವಲ್ಪ 
ಅರಾಮ ಅನಸತಿತ್ತು ಮತ್ತ ನೋವು ಹಿಗ್ಗತಿತ್ತು. ಕೈ ಮಡಿಚಿದರ ಅಯ್ತಿ, ಇಳಿಬಿಟ್ಟರ ಇಲ್ಲ. ಅಯ್ತು 
ಅಂದರ ಎಲ್ಲಿ ಅಯಿ? ಮಿದುಳಿನ್ಯಾಗಿನ.. ತ್ರ RE ಎಂಥಾ ಮಲಾಮ ಹಚ್ಚಬೇಕು? 
ಹಂಗಾರ ನೋವು ಎಲ್ಲಿ ಇರತಯಿ? ಹ್ವಾದಾಗ ಅದು ಎಲ್ಲಿಗೆ ಹೊಕ್ಕತಿ? ಹೆಂಗ ಹೊಕ್ಕತಿ? 
ಇದರಂಗ್‌ಅ ಹೇಳತೇವಿ- ಏನಾರ “ನೆನಪ “ಆಗಿತ್ತು ನೆನಪು ಇತ್ತು ನೆನಪು ಹಾರಿತು ಅಂ 
ಈ ನೆನಪ ಅನ್ನೂದು ಹೆಂಗ ಇರತಯ್ಲಿ? ಎಲ್ಲಿ `ಇರತಯ್ತಿ, ಹೆಂಗ ಹಾರತಯಿ? ಮತ್ತ ಹೆಂಗ 
ಬರತಯ್ಲಿ? ಹು ಆಕ್ಕತಿ, ಮಾಯತಯ್ತಿ ಹಂಗ್‌ಅ ಏನಾರ ಮಾಡೂ ಮನಸ ಇತ್ತು ಈಗ 
ಇಲ್ಲ ಅರತೇವಿ. ಇದ್ದಾಗ ಎಲ್ಲಿ ಇತ್ತು? ಇಲ್ಲ ಅ೦ದರ ಎಲ್ಲಿ ಹೋಯ್ತು) ಆ ಚಿತ್ರದ. ಬಿಂಬ 
$k ನಟ್ಟಿತ್ತು. ಕಟ್ಟಿತ್ತು. ಗುರುತು ಸಿಕ್ಕಿತು. ಹತ್ತಿತು, ಹಾರಿತು ಅಂತೆಲ್ಲಾ "ಅಂತೇವಲ್ಲ... ಇಂಥಾ 

ದಗಳಿಗೆ ಎನು ಅಧ್ಯ ನೋವು. ಬಿಂಬ, ದೃಶ್ಯ ನೆನಪು ಅಂತ ವಿಚಾರ ಮಾಡಿಕೊಂತ ಕುಂತೆ. 

೫01 ನನ್ನ ನೋವು ಎಲ್ಲಿ ಹೋತು? ಹೇಮಾ ಅಂದ್ಲು- ಕೈ ಅನ್ನೂದು ಮೂರ್ತ, 
ಪೂವು ಗ ನೋವನ್ನ ನೆನಸಿದರ. ಭಾವಿಸಿದರ ಅದು ಸತ್ಯ ಅದನ್ನ ಮರತರ. ನಿದ್ದಕ್ಷ್ಯ 

ಮಾಡಿದರ ಕಲ್ಪನಾ. ಯಾವುಡೇ ರೀತಿಯ ನೋವಿನ ನೆನಪು ಭಾರ, ಮರೆವು ಹಾರ. ಜೀವ 
ಇರುವ ಪ್ರತಿಯೊಂದು ಪ್ರಾಣಿಗೂ, ಎಂಥಾದ್ದ್‌ಅ ಇರಲಿ ಆ ನೋವು ಅಯ್ತೆಂದರ ಹಾವು. 
ಇಲ್ಲಂದರ ಹೂವು. ಬದುಕಿನ ತೇರು ಉಸಿರಿನ ಹಾದೀ ಮ್ಯಾಲ ಸಾವಿನ ಫಜಾರಗಟ್ಟಿ ; ಮುಟ್ಟೂತನಕಾ 

ಈ ನೋವು ನಾವು ನೀವು ಅನಕೊ೦ತ ನಮ್ಮನ್ನ ಬಗಾಟ ಬಗರಿ ಆಡಿಸತಯ್ತಿ, ಕಣ್ಮಟ್ಟು ಮಾಡತಯ್ತಿ 
ಅದರ ಬಗ್ಗೆ ಭಾಳ ತಲಿ ಕ 0ಗೋಬಾರದು.. 

ಹೌದು. ಈಗ ನೋವು ಇಲ್ಲ. 


೮೧ ಜುಲಾಯಂಖ + ಆಗಸ್ಟ್‌ ೨೦೦೮ ಸಂಕಲನ-೪೦ 


SANKALANA: ೧ 11 1110. KARKAN 14160/10/1/2002 -170. 


ಸಂಕಲನ-೪ಆ೦ : ಜುಲಾಯಿ + ಆಗಸ್ಟ್‌ ೨೦೦೮ 


ಸಂಪುಟ ೭ : ಸಂಚಿಕೆ ೪ 


ಸಂಪಾದಕರು : ಸಿದ್ಧಅ೦ಗ ಪಟ್ಟಣಶೆಟ್ಟ + ಹೇಮಾ ಪಟ್ಟಣಶೆಟ್ಟ 


ಈ 


ಬಿ. ವೈ. ಲಲಿತಾಂಬ 
ವಸಂತ ಅ. ಕುಲಕರ್ಣಿ 
ಮಿರ್ಜಾ ಬಷೀರ್‌ 
ಸಿ. ಸೋಮಶೇಖರಯ್ಯ 
ಅಬ್ದುಲ್‌ ಮಜೀದ್‌ ಖಾನ್‌ 
ನಾ. ದಾಮೋದರ ಶೆಟ್ಟಿ 
ಎಲ್‌. ವಿ. ಶಾಂತಕುಮಾರಿ 


೪ 


ಹೆಗಡೆ ಊರತೋ 
ಉಷಾ ದೇಸಾಯಿ, ಶಶಿ ದೇಶಪಾಂಡೆ 
ವೆಂಕಟೇಶ ಕುಲಕರಣಿ, ಸದಾನಂದ ಸುವರ್ಣ 
ಪಂಡಿತಾರಾಧ್ನ 


ಸಂಕಲನ ಪ್ರಕಾಶನ 


ಹೂಮನೆ, ಶ್ರೀದೇವಿನಗರ, ವಿದ್ಯಾಗಿರಿ, ಧಾರವಾಡ - ೫೮೦ ೦೦೪ 


ಎಂ ಟೇ NNN 


NN 


